ಶ್ರೀಮದ್ಬಾಗವತಮ್‌ 


ದಶಮಸ್ಕಂಧಃ- ಉತರಾರ್ಧಃ 
(ಕನ್ನಡ ಅನುವಾದ ಸಹಿತ) 


ಅನುವಾದಕರು: 
ವಿದ್ದಾನ್‌ ಎನ್‌. ರಂಗನಾಥಶರ್ಮಾ 


ಪ್ರಕಾಶಕರು: 


ರಾಮಾಯಣ ಪ್ರಕಾಶನ ಸಮಿತಿ 
ನರಸಿಂಹರಾಜ ಕಾಲೋನಿ, ಬೆಂಗಳೂರು - ೧೯ 


]* 


ಎರಡನೆಯ ಮುದ್ರಣ 
(೧೦೦೦ ಪ್ರತಿಗಳು) 


ಇದರ ಹಕ್ಕುಗಳೆಲ್ಲವೂ 
ರಾಮಾಯಣ ಪ್ರಕಾಶನ ಸಮಿತಿಯವು 
(All Rights Reserved) 


ಬೆಲೆ: ರೂ. ೬೦-೦೦ 


ಮುದ್ರಣಕಾರರು: 
ಶುಕ್ರಶ್ರೀ ಪ್ರಿಂಟರ್ಸ್‌ 
ನಂ.247, 7ನೇ "ಎ' ಅಡ್ಡರಸ್ತೆ, ಶಾಸ್ತ್ರೀನಗರ, ಬೆಂಗಳೂರು - 28 
ದೂರವಾಣಿ: 2677 1573 ಮೊಬೈಲ್‌ : 9448331494 


ಎರಡನೆಯ ಮುದ್ರಣ 


ವಾಚಕರ ಪ್ರೋತ್ಸಾಹದಿಂದ ಒಂದನೆಯ ಮುದ್ರಣದ ಪ್ರತಿಗಳೆಲ್ಲವು 
ಮುಗಿದು ಮತ್ತೆ ಬೇಡಿಕೆ ಬಂದುದರಿಂದ ಎರಡನೇಯ ಮುದ್ರಣವನ್ನು 
ಕೈಗೊಳ್ಳಲಾಯಿತು. 


ಕಾಗದ ಮತ್ತುಮುದ್ರಣ ವೆಚ್ಚಹೆಚ್ಚಾಗಿರುವುದರಿಂದ ಶ್ರೀಮದ್ಭಾಗವತಮ್‌ 
ದಶಮಸ್ಕಂಧಃ ಉತರಾರ್ಧಃದ ಬೆಲೆಯನ್ನು ಏರಿಸುವುದು ಅನಿವಾರ್ಯವಾಗಿದೆ. 
ಇದನ್ನು ಮನಗಂಡು ವಾಚಕರು ಎಂದಿನಂತೆ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ 


ಪ್ರಾರ್ಥನೆ. 


ಶುಕ್ರಶ್ರೀ ಮುದ್ರಣಾಲಯದವರು ಅಂದವಾಗಿ ಈ ಶ್ರೀಮದ್ಭಾಗವತಮ್‌ 
ದಶಮಸ್ಕಂಧಃ ಉತ್ತರಾರ್ಧಃದ ಮುದ್ರಣವನ್ನು ಮಾಡಿಕೊಟ್ಟು ಉಪಕಾರ 
ಮಾಡಿದ್ದಾರೆ. ಅವರಿಗೆ ಸಂಘದ ವಂದನೆಗಳು. 


ಬೆಂಗಳೂರು. ಎಸ್‌. ಎನ್‌. ಮೂರ್ತಿ 
ಅಧ್ಯಕ್ಷರು 
ಶ್ರೀ ನರಸಿಂಹರಾಜಕಾಲೋನಿ ಅಸೋಸಿಯಷನ್‌ 
ನರಸಿಂಹರಾಜಕಾಲೋನಿ, ಬೆಂಗಳೂರು 
ದೂರವಾಣಿ : ೨೬೫೨೦೨೩೧, ೨೬೬೦೧೬೮೦ 


ನಿವೇದನೆ 


ಭಗವಂತನ ಕೃಪೆಯಿಂದ ದಶಮಸ್ಕಂಧದ ಉತ್ತರಾರ್ಧವನ್ನೂ ಅನುವಾದಿಸಿ 
ಪ್ರಕಟಿಸಲು ಸಾಧ್ಯವಾಯಿತು. ಭಾಗವತ ಮತ್ತು ಇದರ ದಶಮಸ್ಕಂಧದ 
ಪೂರ್ವಾರ್ಧಗಳನ್ನು ಕುರಿತು ಕೆಲವು ಅಂಶಗಳನ್ನು ಹಿಂದೆ ನಿವೇದಿಸಿ 
ಕೊಂಡದ್ದಾಗಿದೆ. ಅವಶಿಷ್ಟವೆನಿಸಿದ ಇನ್ನು ಒಂದೆರಡು ವಿಷಯಗಳನ್ನು ಇಲ್ಲಿ 
ಪ್ರಸಾವಿಸ ಬಹುದಾಗಿದೆ. 


ಪೂರ್ವಾರ್ಧದಲ್ಲಿರುವುದು ಶ್ರೀಕೃಷ್ಣನ ಬಾಲ್ಯಚರಿತೆ. ಉತ್ತರಾರ್ಧದಲ್ಲಿ 
ಮುಂದಿನ ಕಥೆ ಬಹುಮುಖವಾಗಿ ವಿಸೃತವಾಗುತದೆ. ದ್ವಾರಕಾನಗರದ 
ನಿರ್ಮಾಣ, ರುಕ್ಮಿಣೀ ಮೊದಲಾದ ಅಷ್ಟಮಹಿಷಿಯರ ಮತ್ತಿತರ 
ರಾಜ ಕುಮಾರಿಯರ ವಿವಾಹ, ಶಿಶುಪಾಲಾದಿಗಳ ನಿಗ್ರಹ, ಸುದಾಮ 
ಶ್ರುತದೇವಾದಿ ಗಳಲ್ಲಿ ಅನುಗ್ರಹ-ಇತ್ಯಾದಿ ಕಥೆಗಳು ಬೆಳೆದಿವೆ. ಬಲರಾಮನ 
ತೀರ್ಥಯಾತ್ರಾ ಪ್ರಸಂಗ, ಸುಭದ್ರಾರ್ಜುನರ ವಿವಾಹ-ಮುಂತಾದ 
ಉಪಾಖ್ಯಾನಗಳೂ ಸೇರಿ ಉತ್ಪಾರಾರ್ಧವು ರಸವತಾಗಿದೆ. 


ಕಾವ್ಯಸಂಹಿತೆ 


ಪದ್ಧಪುರಾಣದಲ್ಲಿ ಭಾಗವತದ ಮಾಹಾತ್ತ್ಯವನ್ನು ವರ್ಣಿಸುವಾಗ ""ಪಿಬತ 
ಭಾಗವತಂ ರಸಮಾಲಯಂ । ಮುಹುರಹೋ ರಸಿಕಾ ಭುವಿ ಭಾವುಕಾಃ' 
ಎಂದಿರುವ ನುಡಿ ಅರ್ಥವತಾದದ್ದು ಅದರಲ್ಲಿಯೂ ದಶಮಸ್ಕಂಧವು 
ರಸಭಾವಪುಷ್ಟಿಯುಳ್ಳ ಕಾವ್ಯಸಂಹಿತೆಯಾಗಿದೆ. ಪೂರ್ವಾರ್ಧದ ನಿವೇದನೆಯಲ್ಲಿ 
ಇದಕ್ಕೆ ಕೆಲವು ನಿದರ್ಶನಗಳನ್ನು ಕೊಟ್ಟಿದ್ದೇನೆ. ಉತ್ತರಾರ್ಧದಲ್ಲಿಯೂ 
ರುಕ್ಕಿಣೀಪರಿಣಯ ಪ್ರಸಂಗ (ಅಧ್ಯಾ. ೫೩, ೫೪), ಶ್ರೀಕೃಷ್ಣರುಕ್ಕೀಣೀ ಪ್ರಣಯ 
ಸಂವಾದ (೬೦), ಸುದಾಮೋಪಾಖ್ಯಾನ (೮೦-೮೧), ಕುರುಕ್ಷೇತ್ರದಲ್ಲಿ 
ನಂದಯಾದವಾದಿಗಳ ಸಮಾಗಮ (೮೨), ಸುಭದ್ರಾಹರಣ (೮೬)-ಇವು 
ರಸಗಟ್ಟಿಗಳು. ಶೃಂಗಾರ, ಹಾಸ್ಯ, ವಾತಲ್ಯಾದಿಕೋಮಲಭಾವಗಳ ಅಭಿವ್ಯಕ್ತಿ ಇಲ್ಲಿ 
ಬಹುಸುಂದರವಾಗಿ ಮೂಡಿದೆ. ಈ ಸಂದರ್ಭಗಳು ಯಾವ ಮಹಾಕಾವ್ಯ 
ವನ್ನಾದರೂ ಸರಿಗಟ್ಟಬಲ್ಲವು ; ಮೀರಬಲ್ಲವು. 


ಶಾಸ್ತ್ರಬೋಧೆ 

ಸುತಿರೂಪವಾಗಿಯೋ ಉಪದೇಶರೂಪವಾಗಿಯೋ ಗಹನವಾದ ತತ್ತ್ವ 
ಶಾಸ್ತ್ರವನ್ನು ವಿವೇಚಿಸುವುದು ಭಾಗವತದ ಒಂದು ವಿಶೇಷ ಇದಕ್ಕಾಗಿ ಬೇಕೆಂದೇ 
ಹಲವಾರು ಸಂದರ್ಭಗಳನ್ನು ಕಲ್ಪಿಸಿಕೊಳ್ಳಲಾಗುತ್ತಿದೆ. ಇವು ಭಾಗವತದಲ್ಲಿ 
ಹಾಸುಹೊಕ್ಕಾಗಿ ಬರುತ್ತವೆ. ದಾರ್ಶನಿಕ ವಿಷಯಗಳನ್ನು ಚಿತ್ರಿಸುವುದಕ್ಕೆ 
ಭಗವಂತನ ಕಥೆ ಒಂದು ಶುಭ್ರವಾದ ಭಿತ್ತಿ ಇದರ ಮೇಲೆ ಯಥೇಚ್ಛವಾಗಿ 
ಅಧ್ಯಾತ್ಮ ವಿಷಯಗಳನ್ನು ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. 


ಇದರಲ್ಲಿ ಪ್ರತಿಪಾದ್ಯವಾದ ಸಿದ್ದಾಂತವಾದರೂ ಯಾವುದು ? ದ್ವೈತವೆ, 
ಅದ್ವೈತವೆ, ವಿಶಿಷ್ಟುದ್ವೈತವೆ ? ಅಥವಾ ಇನ್ನೊಂದು ದರ್ಶನ ವಿಶೇಷವೆ? ಎಲ್ಲ 
ಮತದವರೂ ತಮ್ಮ ತಮ್ಮ ದರ್ಶನಗಳಿಗೆ ಅನುಗುಣವಾಗಿ ಭಾಗವತಕ್ಕೆ 
ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಪಾಂಚರಾತ್ರಾ ಗಮವನ್ನನುಸರಿಸಿ 
ಭಾಗವತದರ್ಶನ ಎಂಬ ಇನ್ನೊಂದು ದರ್ಶನಪ ಶ್ರಕಾರವನ್ನೂ "ಆದುನಿಕ 
ವಿದ್ವಾಂಸರು ಪ್ರತಿಪಾದಿಸಿದ್ದಾರೆ. ಭಾಷೆಯನ್ನು ಒಸುಕಿ ತಮಗೆ ಬೇಕಾದ 
ಅರ್ಥವನ್ನು ಹೊರಡಿಸುವ ಸಾಮರ್ಥ್ಯ ವಿದ್ವಾಂಸರಿಗಿದೆ. ಮಹಾದಾರ್ಶನಿಕನೂ 
ಶಂಕರಾಚಾರ್ಯರಿಗಿಂತ ಪ್ರಾಚೀನನೂ ಆದ ಭತಣ್ಸಹರಿಯು ವೇದಾರ್ಥದ 
ವಿಷಯವಾಗಿ ಹೇಳುತಾನೆ- 


ತಸಾ ಿರ್ಥವಾದರೂಪಾಣಿ ನಿಶ್ರಿತಾಃ ಸ್ವವಿಕಲ್ಪಜಾಃ | 
ಏಕತ್ವಿ ನಾಂದ್ವೈತಿನಾಂಚ ಪ್ರವಾದಾ “ಬಹುಧಾ ಮತಾಃ ॥ 


ಡ್‌ ವಾಕ್ಯ ಪದೀಯ, ಬ್ರಹ್ಮಕಾಂಡ, ಶ್ಲೋ. ೮ 


“ವೇದದ ಅರ್ಥವಾದರೂಪವಾದ ಉಕ್ತಿಗಳನ್ನಾಶ್ರ ಯಿಸಿ ಅದ್ವೈತಿಗಳೂ 
ದ್ವೈತಿಗಳೂ ತಮ್ಮ ತಮ್ಮ ಬುದ್ದಿಭೇದಗಳಿಂದ 'ನಾನಾವಿಧವಾದ ಹೇಳಿಕೆಗಳನ್ನು 
ಮಂಡಿಸಿದ್ದಾರೆ 


ಅನಂತರ "ಸತ್ಯಾ ಎಶುದ್ಧಿಸತ್ರೊ ಕ್ರಾ..'ಎಂದು ತನ್ನ ಸಿದ್ಧಾಂತವನ್ನು 
ನಿರೂಪಿಸಿದ್ದಾನೆ. ಭರ್ತೃಹರಿ ಅದ್ದೆ ತಿ. ಶಬ್ದಬ್ರಹ್ಮವಾದಿ. ಸ ಸತ್ಯದ ಜಿಜ್ಞಾಸುಗಳು 
ದಶಮಸ್ಕಂಧದ ಪ್ರ ಸೂಕ್ತಿಗಳನ್ನು "ಮತ್ತೊಮ್ಮೆ ಪರಿಶೀಲಿಸಬೇಕು. 


]* ೫ 


VI 


೧. ಏವಂ ಸ್ವಮಾಯಾರಚಿತೇಷ್ಟಸೌ ಪುಮಾನ್‌ 


ಗುಣೇಷು ರಾಗಾನುಗತೋ ವಿಮುಹ್ಯತಿ ॥ ೧-೪೩ 
೨. ಭವೋ ನಿರೋಧಃ ಸ್ಥಿರರಪ್ಯವಿದ್ಯಾಯಾ 

ಕೃತಾ ಯತಸ್ತ್ವಯ್ಯ ಭಯಾಶ್ರಯಾತ್ಮನಿ॥ ೨-೩೯ 
೩. ತದನು ತ್ವಂ ಹ್ಯಪ್ರವಿಷ್ಠ ಪ್ರವಿಷ್ಟಇವ ಭಾವ್ಯಸೇ ॥! ೩-೧೪ 


೪. ರೂಪಂ ಯತತ್‌ ಪ್ರಾಹುರವ್ಯಕಮಾದ್ಯಂ 
ಬ್ರಹ್ಮ ಜ್ಯೋತಿರ್ನಿರ್ಗುಣಂ ನಿರ್ವಿಕಾರಮ್‌ । 
ಸತ್ತಾಮಾತ್ರಂ ನಿರ್ವಿಶೇಷಂ ನಿರೀಹಂ 
ಸತ್ವಂ ಸಾಕ್ಷಾತ್‌ ವಿಷ್ಣುರಧ್ಯಾತ್ಮದೀಪಃ॥ ೩-೨೪ 


೫. ಏಕ ಏವ ಪರೋ ಹ್ಯಾತ್ಮಾ ಸರ್ವೇಷಾಮಪಿ ದೇಹಿನಾಂ। 
ನಾನೇವ ಗೃಹ್ಯತೇ ಮೂಡೈರ್ಯಥಾ ಜ್ಯೋತಿರ್ಯಥಾ ನಭಃ॥ 
೫೪-೪೪ 


೬. ಯಥಾ ಶಯಾನ ಆತ್ಮಾನಂ ವಿಷಯಾನ್‌ ಫಲಮೇವ ಚ । 
ಅನುಭುಂಕ್ಟೇ5 ಪ್ಯಸತ್ಯರ್ಥೆೇ ತಥಾಪ್ನೋತ್ಯಬುಧೋ ಭವಮ್‌ ॥ 


೫೪-೪೮ 
ಇತ್ಯಾದಿ. 


ಶ್ರೀರಾಮ-ಶ್ರೀಕೃಷ್ಣ 


ತ್ರೇತಾಯುಗದಲ್ಲಿ ಶ್ರೀರಾಮನಾಗಿಯೂ ದ್ವಾಪರಯುಗದಲ್ಲಿ 
ಶ್ರೀಕೃಷ್ಣನಾಗಿಯೂ ಮಹಾವಿಷ್ಣು ಅವತರಿಸಿದ. ಎರಡು ಅವತಾರಗಳೂ ದುಷ್ಟ 
ದಮನಕ್ಕಾಗಿ, ಧರ್ಮರಕ್ಷಣೆಗಾಗಿ. ಶ್ರೀರಾಮನು ಒಬ್ಬ ಮಾನವನಂತೆ ಆಚರಿಸಿದ. 
ಸಾಧಾರಣ ಮನುಷ್ಯನೊಬ್ಬನು ಲೋಕದಲ್ಲಿಒಳಗಾಗಬಹುದಾದ ಕಷ್ಟಕೋಟಲೆ 
ಗಳಿಗೆ ಒಳಗಾದ. ಹಲವಾರು ಸಮಸ್ಯೆಗಳು ಅವನನ್ನು ಕಾಡಿದವು. ಎಲ್ಲವನ್ನೂ 
ಲೋಕೋತ್ತರ ಧೈರ್ಯದಿಂದ ಎದುರಿಸಿ, ಜಯಗಳಿಸಿ ಮಹಾತ್ಮನೆಂದೂ 
ಪುರುಷೋತ್ರಮನೆಂದೂ ಶ್ರೀರಾಮನು ವಿಖ್ಯಾತನಾದನು. ಬ್ರಹ್ನಾದಿಗಳು ಅವನನ್ನು 
ನೀನೇ ಪರಮಾತ್ಮನೆಂದು ಸುತಿಸಿದಾಗ ""ಇದೇನು ಹೀಗೆ ಹೇಳುತ್ತೀರಿ ? ನಾನು 


vii 


ರಾಮನೆಂಬ ಹೆಸರಿನ ಒಬ್ಬ ಮನುಷ್ಯ. ದಶರಥನ ಮಗ (ಆತ್ಮಾನಂ ಮಾನುಷಂ 
ಮನ್ಯೇ ರಾಮಂ ದಶರಥಾತ್ಮಜಂ-ಯುದ್ಧಕಾಂಡ ೧೨೦-೧೧)'' ಎಂದು 
ಹೇಳಿಬಿಡುತ್ತಾನೆ. ಸೀತೆಯನ್ನು ಬಿಟ್ಟು ಇನ್ನೊಬ್ಬಳನ್ನು ಕನಸಿನಲ್ಲಿಯೂ 
ನೆನೆಯುವುದಿಲ್ಲ 


ಶ್ರೀಕೃಷ್ಣನ ಚರಿತೆ ಇನ್ನೊಂದು ಬಗೆಯದು. ಅವನು ಜನ್ಮಕಾಲದಲ್ಲಿಯೇ 
ದೇವಕೀವಸುದೇವರಿಗೆ ತನ್ನ ದಿವ್ಯರೂಪವನ್ನು ತೋರಿಸಿ ತಾನು ಯಾರೆಂದು 
ತಿಳಿಸುತ್ತಾನೆ. ಅವನ ಬಾಲಲೀಲೆಯೂ ಅಮಾನುಷವಾದುದು. ಯಾದವರು, 
ಪಾಂಡವರು, ದೂರದ ರಾಜರು, ಪ್ರಜೆಗಳು ಎಲ್ಲರೂ ಆತನನ್ನು ಲೋಕೇಶ್ವರ 
ನೆಂದೂ ಮಹಾವಿಷ್ಣುವೆಂದೂ ಬಲ್ಲರು. ಲೋಕಕಲ್ಯಾಣಕ್ಕಾಗಿ ಅವತರಿಸಿದ 
ಮಹಾಪರುಷನೆಂದು ತಿಳಿದಿದ್ದಾರೆ. ರುಕ್ಮಿ ಜರಾಸಂಧ, ಶಿಶುಪಾಲ- 
ಮೊದಲಾದವರು ಏನೆಂದು ಭಾವಿಸಿದ್ದರೋ ನಿಶ್ಚಿತವಾಗಿ ಹೇಳಲಾಗುವುದಿಲ್ಲ 
ಅವನನ್ನು ಬಲ್ಲವರೂ ಅವನ ವಿಷಯದಲ್ಲಿ ಅಪ್ರಬುದ್ಧರಂತೆ ನಡೆದುಕೊಳ್ಳುವು 
ದೊಂದು ಅಚ್ಚರಿ. 


ಶ್ರೀಕೃಷ್ಣನೂ ತನ್ನ ಸ್ವರೂಪವನ್ನು ಮರೆಮಾಚುವುದಿಲ್ಲ ಸಮಯ ಬಂದಾಗ 
ತಾನು ಪರಮಾತ್ಮನೆಂಬುದನ್ನು ಮಾತಿನಿಂದಲೂ ಕೃತಿಯಿಂದಲೂ ವ್ಯಕ್ತಪಡಿಸಿದ್ದಾನೆ. 


ಶ್ರೀಕೃಷ್ಣನು ಏಕಪತ್ನೀ ವ್ರತವನ್ನು ಹಿಡಿದವನಲ್ಲ ಅಷ್ಟಮಹಿಷಿಯರಲ್ಲದೆ 
ಸಾವಿರಾರು ಪತ್ನಿಯರು ಅವನಿಗಿದ್ದರು. ನಂದಗೋಕುಲದಲ್ಲಿ 
ಗೋಪಿಯರೊಡನೆ ಶೃಂಗಾರಚೇಷ್ಟೆಯಲ್ಲಿ ನಿರತನಾದವನು ಆತ. ಆತನು 
ಶೃಂಗಾರ ಪ್ರಿಯನಾದರೂ ಹದಿನಾರು ಸಾವಿರದ ಒಂದುನೂರು ಮಂದಿ 
ಪತ್ನಿಯರಿದ್ದರೆಂಬುದು ನಮ್ಮ ಊಹೆಗೆ ನಿಲುಕುವುದಿಲ್ಲ ಅವರಲ್ಲಿ ಲಕ್ಷಾಧಿ 
ಕಸಂಖ್ಯೆಯ ಮಕ್ಕಳನ್ನು ಪಡೆದನೆಂಬುದೂ ಊಹೆಗೆ ನಿಲುಕದು. ಅದರಿಂದ 
ಭಗವಂತನ ಅನಂತಶಕ್ತಿ, ಅನಂತವೈಭವಗಳು ಅಭಿವ್ಯಕ್ತವಾಗುತ್ತವೆಯೆಂದು 
ಭಾಗವತಕಾರರ ಆಶಯವಿರಬಹುದು. 


ಒಂದೊಂದು ಮನೆಯಲ್ಲೂ ಏಕಕಾಲದಲ್ಲಿ ಶ್ರೀಕೃಷ್ಣನು ಆದರ್ಶಗೃಹಸ್ಥನಂತೆ 


೧೨೨) ಲ 


ಸ್ನಾನ ಸಂಧ್ಯಾ ಹೋಮ ದಾನಾದಿ ಕರ್ಮಗಳಲ್ಲಿ ನಿರತನಾಗಿದ್ದನೆಂದು 
ಭಾಗವತದಲ್ಲಿ ಬಂದಿರುವುದನ್ನು ಓದುಗರು ಗಮನಿಸಬೇಕಾದದ್ದು ಅತ್ಯವಶ್ಯ. 


ಗೋಪಿಕಾಲೀಲೆಗಳ ವಿಷಯವಾಗಿ ಡಾ| ಡಿ.ವಿ.ಜಿ. ಯವರ ಅಭಿಪ್ರಾಯ 
ವನ್ನು ಪೂರ್ವಾರ್ಧದ ನಿವೇದನೆಯಲ್ಲಿ ಸಂಕ್ಷೇಪಿಸಿ ಬರೆದ್ದಾಗಿದೆ. ಈ ಪ್ರಸಂಗದಲ್ಲಿ 
ಇನ್ನೊಂದು ಮಾತು - 


ಗೋಪಿಯರು ಶ್ರೀಕೃಷ್ಣನಲ್ಲಿಟ್ಟಿದ್ದ ನಿರತಿಶಯವಾದ ಪ್ರೇಮವು ಭಕ್ತಿ ಪ್ರಕಾರ 
ಗಳಲ್ಲಿ ಒಂದೆಂದು ಪ್ರತಿಪಾದಿಸುವುದು ಭಾಗವತಕಾರರ ಉದ್ದೇಶವಾಗಿರಬೇಕು. 
ಆ ಸ್ತ್ರೀಯರು ತಮ್ಮ ಗಂಡಂದಿರನ್ನು ಲಕ್ಷಿಸದೆ ಶ್ರೀಕೃಷ್ಣನಲ್ಲಿ ಅನುರಕ್ತರಾದದ್ದು 
ಲೋಕಶಾಸ್ತ್ರವಿರುದ್ಧವೇನೋ ಹೌದು. ಆದರೆ ಅವರ ಅನುರಾಗ ಒಬ್ಬ ಸಾಮಾನ್ಯ 
ಪುರುಷನಲ್ಲಾಗಿರದೆ ಸರ್ವಾತ್ಮನಾದ ಭಗವಂತನಲ್ಲಿ ಆಗಿತ್ತು. ಆದ್ದರಿಂದ ಅದು 
ಲೋಕಾತೀತವಾದ ಪರಮಧರ್ಮವೆಂದು ಭಾಗವತದ ಸಿದ್ದಾಂತ. ಆಸಿ ಯರ 
ಪ್ರೇಮವು ಕಾಮಪ್ರಚೋದಿತವಾಗಿದ್ದರೂ ಅಶುದ್ಧವಲ್ಲ ವಾಸ್ತವದಲ್ಲಿ ಶ್ರೀಕೃಷ್ಣನು 
ಗೋಪಿಯರಿಗೆ ಪರಪುರುಷನೇ ಅಲ್ಲ ಅವನು ಸರ್ವಹೃದಯಾಂತರ್ಗತನಾದ 
ಆತ್ಮನೇ ಆಗಿದ್ದಾನೆ. ಅವನು ಯಾರಿಗೂ ಅನ್ಯನಲ್ಲ ಭಕ್ತಿಯ ತೀವ್ರತೆಯಿಂದ 
ಒಬ್ಬ ಗಂಡಸು ಹೆಂಡತಿಮಕ್ಕಳ ವ್ಯಾಮೋಹವನ್ನು ಬದಿಗೊತ್ತಿ ಭಗವಂತನಲ್ಲಿ 
ಅನುರಕ್ತನಾಗುವುದು ಧರ್ಮವಾದರೆ, ಗೋಪಿಯರು ಗಂಡಂದಿರ ವ್ಯಾಮೋಹ 
ವನ್ನು ತೊರೆದು ಭಗವಂತನಲ್ಲಿ ಅನುರಕ್ತರಾಗುವುದು ಏಕೆ ಧರ್ಮವಾಗದು ? 
ಇಲ್ಲಿ ಗಿಂಡಸು-ಹೆಂಗಸೆಂಬ ಭೇದವನ್ನೆಣಿಸುವುದು ಯುಕ್ತವಲ್ಲ 
ಭಗವಂತನಲ್ಲಿರಿಸಿದ ಪರಮಪ್ರೇಮವೇ ಭಕ್ತಿ ಎನಿಸುತ್ತದೆ. ಆದರೆ ಗೋಪಿಯರ 
ಪ್ರೇಮವು ಕಾಮ ಪ್ರಚೋದಿತವಾದದ್ದೆಂಬ ಆಕ್ಷೇಪ ಬರಬಹುದು. ಆದರೇನು? 
ಯಾವ ಬುದ್ದಿಯಿಂದ ಕೃಹಾಕಿದರೂ ಬೆಂಕಿ ಸುಡಲೇ ಬೇಕು. ಬಾಯಿಗೆ ಹಾಕಿದರೆ 
ಸಕ್ಕರೆ ಸಿಹಿಯಾಗಲೇಬೇಕು. 


ಶ್ರೀಕೃಷ್ಣನ ಸಂದೇಶವನ್ನು ಹೊತ್ತು ಉದ್ದವನು ಮಧುರೆಯಿಂದ ಬೃಂದಾವನಕ್ಕೆ 
ಹೋಗುತ್ತಾನೆ. ಗೋಪಿಯರು ಅವನ ಬಳಿಗೆ ಬಂದು ತಮ್ಮ ವಿರಹ ದುಃಖವನ್ನು 
ಹಾಡಿಕೊಂಡು ಹುಚ್ಚಿಯರಂತೆ ಪರಿತಪಿಸುತ್ತಾರೆ. ಅವರು ಶ್ರೀಕೃಷ್ಣನಲ್ಲಿರಿಸಿದ 
ಪ್ರೇಮಾತಿಶಯವನ್ನು ಕಂಡು ವಿಸ್ಥಿತನಾದ ಉದ್ದವನು ಹೇಳಿಕೊಳ್ಳುತ್ತಾನೆ- 


ಕ್ವೇಮಾಃ ಸ್ತಿಯೋ ವನಚರೀರ್ವ್ವಭಿಚಾರದುಷ್ಟಾ ) 4 
SEN | ೪೭-೫೮ 


೫ 


""ಕಾಡಿನಲ್ಲಿ ಅಲೆಯುವ ವ್ಯಭಿಚಾರ ಸ್ವಭಾವದ ಈ ಸ್ತ್ರೀಯರೆಲ್ಲಿ 9 
ಕೃಷ್ಣಪರಮಾತ್ಮನ ವಿಷಯವಾಗಿ ಇವರಲ್ಲಿ ನೆಲೆಗೊಂಡ ಈ ದೃಢಭಕ್ತಿ ಎಲ್ಲಿ? 
ಗೊತ್ತಿಲ್ಲದೆ ಸೇವಿಸಿದರೂ ಶ್ರೇಷ್ಠವಾದ ಔಷಧವು ತಕ್ಕ ಫಲವನ್ನು ನೀಡುವಂತೆ, 
ಅರಿಯದೆ ಭಜಿಸುವ ಮೂಢರಿಗೂ ಪ ಪರಮಾತ್ಮನು. ಸಾಕ್ಷಾತ್ತಾ ಗಿ ಶ್ರೇಯಸ್ಸನ್ನು 
ಕೊಡುತ್ತಾನೆ '' 


ಉದ್ದವನು ವೃಂದಾವನದಲ್ಲಿ ತಿರುಗಾಡುತ್ತ ಗೋಪಿಯರ 
ಉತ್ತ ಟಪ್ರೆ ೇಮವನ್ನೇ ಆಲೋಚಿಸುತ್ತಿದ್ದಾನೆ. ಅವನು ಭಾವಾವಿಷ್ಟನಾಗಿ 


ಆಸಾಮಹೋ ಚರಣರೇಣುಜುಷಾಮಹಂ ಸ್ಯಾಂ 
ವೃಂದಾವನೇ ಕಿಮಪಿ ಗುಲ್ಬಲತೌಷಧೀನಾಮ್‌ "| (೪೭-೬೧) 


""ಈ ಗೋಪಿಯರ ಪಾದಧೂಳಿಯಿಂದ ಪಾವನವಾದ ಪೊದರು, ಬಳ್ಳಿ, 
ಗಿಡಗಳಲ್ಲಿ ಒಂದಾಗಿ ನಾನೂ ವೃಂದಾವನದಲ್ಲಿ ಹುಟ್ಟಬಾರದೆ | '' 


“ಭಗವತ್‌ ಪ್ರಾಪ್ತಿಮಾರ್ಗವು ಯಾವುದೆಂದು ವೇದಗಳು ಇನ್ನೂ 
ಹುಡುಕಾಡುತ್ತಿವೆ. ಈ ಗೊಲ್ಲತಿಯರು ಆರ್ಯಧರ್ಮಮಾರ್ಗದಲ್ಲಿ ಸಿದ್ದಿಯನ್ನು 
ಪಡೆದು ವೇದಗಳಿಗೂ ಅಗೋಚರವಾದ ಮಾರ್ಗವನ್ನು ಈಗಾಗಲೇ 
ಸೇರಿಬಿಟ್ಟಿದ್ದಾರೆ !'' ಎನ್ನುತ್ತಾನೆ. 


ಒಳ್ಳೆಯದು. ಇದರಿಂದ ಗೊಲ್ಲತಿಯರ ವಿಷಯದಲ್ಲಿ ಸಮರ್ಥನೆಯಾದೀತು. 
ಆದರೆ ಧರ್ಮಪ್ರವರ್ತಕನಾದ ಶ್ರೀಕೃಷ್ಣನು ಆ ಮುಗ್ದೆಯರ ಒಲವನ್ನು ನಿಂದ್ಯ 
ಮಾರ್ಗದಲ್ಲಿ ಬಳಸಿಕೊಳ್ಳ ಬಹುದೆ 3 ಅದಕ್ಕೆ ಪ್ರೋತ್ಪಾಹವನ್ನೀಯಬಹುದೆ ೧ 
ಇದಕ್ಕೆ ಉತ್ತರಹೇಳಬೇಕಾದರೆ, ಕ್ಸ ಷ್ಲನನ್ನು ಒಬ್ಬ ' ಮಾನವನಂದು “ತಳಿಯಬಾರದು. 
ಅವನು ಲೋಕನಿಯಾಮಕನಾದ ಪರಮೇಶ ರನೇ ಆಗಿದ್ದು ಅದೇ ರೀತಿಯಲ್ಲಿ 
ಕೃಷ್ಣವತಾರದಲ್ಲಿಯೂ ನಡೆದುಕೊಂಡಿದಾನೆ. ಜನ್ಮಾಂತರಪುಣ್ಯದಿಂದ ಭಕ್ತರಲ್ಲಿ 
ಉದಿಸುವ ಒಂದು ಸದ್ಧಾವನೆಗೆ ಪುಷ್ಟಿಯನ್ನಿತ್ತು ಅದನ್ನು ಬೆಳಸಿ ಅನುಗ್ರಹಿಸುವುದು 
ಅವನ ಕಾರ್ಯವಿಧಾನ. 


ಯೇ ಯಥಾ ಮಾಂ ಪ್ರಪದ್ಯಂತೇ ತಾಂಸ್ತ ಸ್ವಥೈವ ಭಜಾಮ್ಯಹಂ ॥ 
ಭ. ಗೀ ೪-೧೧ 


X 


"ಯಾರು ಯಾವ ಪ್ರಯೋಜನಕ್ಕಾಗಿ ನನ್ನನ್ನು ಭಜಿಸುತ್ತಾರೋ ಅವರಿಗೆ 
ಅದನ್ನಿತ್ತು ಅನುಗ್ರಹಿಸುತ್ತೇನೆ' 


ಗೋಪಿಯರಿಗೆ ಅನ್ಯಾದೃಶವಾದ ಪ್ರೇಮಭಕ್ತಿ ಉಂಟಾಗಿತ್ತು. ಅದನ್ನು ಬೆಳೆಸಿ 
ಪ್ರೋತ್ಸಾಹಿಸಿ ಅನುಗ್ರಹಿಸುವುದು ಶ್ರೀಕೃಷ್ಣನ ಕರ್ತ ವ್ಯವಾಯಿತು. ಅವನು 
ಗೋಪಿಯರ ಪ್ರೇಮಬಂಧಕ್ಕೆ ಸಿಕ್ಕಿದವನೇ ಅಲ್ಲ ಕರ್ತವ್ಯದ ಕರೆಬಂದಾಗ ಆ 
ಬಂಧವನ್ನು ಹುಲ್ಲುಕಡ್ಡಿಯಂತೆ ಕಡಿದು ಮಧುರೆಗೆ ಹೊರಟುಬಿಟ್ಟನು. ತಿರುಗಿ 
ಬೃಂದಾವನವನ್ನೂ ಗೋಪಿಯರನ್ನೂ ಸ್ಥರಿಸಿಕೊಳ್ಳಲೇ ಇಲ್ಲ ಬಹುವರ್ಷಗಳ 
ಮೇಲೆ ಕುರುಕ್ಷೇತ್ರದಲ್ಲಿ ಅವರ ಭೇಟಿಯಾದಾಗ, ಗೋಪಿಯರ ಪ್ರೇಮಭಕ್ತಿಯು 
ಪರಾಕಷ್ಠೆಯನ್ನೇ ಪಡೆದಿದ್ದಾಗ, ಅವರಿಗೆ ಅಧ್ಯಾತ್ಮವನ್ನು ಬೋಧಿಸಿ ತನ್ನ 
ಪರತತ್ವವನ್ನರುಹಿ ಸಂತೈಸಿ ಕಳಿಸುತ್ತಾನೆ. 

ಭಗವಂತನಾದರೋ ನಿಸಂಗ, ನಿತ್ಯಮುಕ್ತ. ಸರ್ವಾಂತರ್ಯಾಮಿಯಾಗಿ 
ಸರ್ವಭೂತಾತ್ಮಭೂತಾತ್ಮನಾದ ಪರಮಾತ್ಮನಿಗೆ ಪರರೆಂದರೆ ಯಾರು ? ಪರಸ್ತ್ರೀಯ 
ರೆಂದರೆ ಯಾರು ? ಅವನು ಸ್ಪರ್ಶಿಸದಿರುವ ಸ್ತ್ರೀ ಜಗತ್ತಿನಲ್ಲಿ ಯಾವಳಿದ್ದಾಳೆ 9 
ಅವನಿಗೆ ಗೋಪ್ಯವಾದ ಸ್ಥಳವಾಗಲಿ ವ್ಯವಹಾರವಾಗಲಿ ಯಾವುದಿದೆ ? ಸರ್ವ 
ವ್ಯಾಪಿಯಾದ ವಾಯುವನ್ನು ಪರಪುರುಷನೆಂದು ದೂರವಿಡುವ ಪತಿವ್ರತೆ 
ಯಾರು? 


ಕುರುಕ್ಷೇತ್ರದಲ್ಲಿ ಬಹುಕಾಲಾನಂತರ ಗೋಪಿಯರನ್ನು ಸಂಧಿಸಿದಾಗ 
ಶ್ರೀಕೃಷ್ಣಮ ಅವರಿಗೆ ಹೇಳುತ್ತಾನೆ- 

"ನನ್ನಲ್ಲಿ ಭಕ್ತಿಯು ಪ್ರಾಣಿಗಳಿಗೆ ಮೋಕ್ಷವನ್ನು ದೊರಕಿಸಿಕೊಡುತ್ತದೆ. 
ಪುಣ್ಯವಶದಿಂದ ನಿಮಗೆ ನನ್ನಲ್ಲಿ ಪ್ರೇಮವುಂಟಾಯಿತು. ಅದು ನಿಮ್ಮನ್ನು ನನ್ನ 
ಬಳಿಗೆ ಸೇರಿಸಿ ಮೋಕ್ಷವನ್ನೀಯುವುದು. ಸಕಲ ಜೀವಜಾತಗಳಿಗೂ ನಾನೇ ಆದಿ, 
ನಾನೇ ಅಂತ, ಒಳಗೆ ಹೊರಗೆ ಎಲ್ಲವೂ ನಾನೇ'' (೮೩-೪೫, ೪೭). 


ಗೋಪೀಸಂಬಂಧವು ಶಾಸ್ಪನಿಷಿದ್ದವೆಂದು ಭಾಗವತಕಾರರಿಗೆ ಗೊತ್ತಿಲ್ಲದೆ 
ಇಲ್ಲ ಪರೀಕ್ಷಿತನೇ ಶುಕಮುನಿಗಳಿಗೆ ಪ್ರಶ್ನೆ ಹಾಕಿದ್ದಾನೆ : 


""ಜಗದೀಶ್ವರನಾದ ಭಗವಂತನು ಧರ್ಮಸ್ಥಾಪನೆಗಾಗಿಯೂ ಅಧರ್ಮ 
ವಿನಾಶಕ್ಕಾಗಿಯೂ ಶ್ರೀಕೃಷ್ಣನಾಗಿ ಅವತರಿಸಿದನಲ್ಲವೆ ? ಧರ್ಮಸೇತುಗಳ 


xl 


ಉಪದೇಶಕನೂ ಕರ್ತನೂ ರಕ್ಷಕನೂ ಆದ ಆತನೇ ಪರಸ್ತೀಸಂಗವೆಂಬ ಈ 
ಪಾಪಕೃತ್ಯವನ್ನು ಹೇಗೆ ಆಚರಿಸಿದನು ? ಜುಗುಪ್ಲಿತವಾದ ಈ ಕಾರ್ಯವನ್ನು 
ಮಾಡಿದ್ದರ ಅಭಿಪ್ರಾಯವಾದರೂ ಏನು ?'' ಎಂದು. ಅದಕ್ಕೆ ಶುಕಮುನಿಗಳು 
ಹೇಳಿದ್ದೇನೆಂದರೆ- 


""ಈಶ್ವರರಾದವರು ಧರ್ಮಮಾರ್ಗವನ್ನು ಉಲ್ಲಂಫಿಸುವುದೂ ಸಾಹಸ 
ಕೃತ್ಯವನ್ನಾಚರಿಸುವುದೂ ಕಂಡು ಬಂದಿದೆ. ಅತ್ಯಂತ ತೇಜಸ್ವಿಗಳಿಗೆ ಅದು 
ದೋಷಾವಹವಲ್ಲ ಸರ್ವವನ್ನೂ ನುಂಗಿ ನೊಣೆಯುವ ಬೆಂಕಿ ಇದ್ದಂತೆ ಅವರು. 
ಆದರೆ ಈಶ್ವರನಲ್ಲದವನು ಅಂತಹ ಕಾರ್ಯವನ್ನು ಎಂದಿಗೂ ಮನಸಿನಲ್ಲಿಯೂ 
ಆಚರಿಸಕೂಡದು'' (೩೩-೨೭ರಿಂದ ೩೧ ) 


ಆದರೆ ಲೋಶಶಿಕ್ಷಣಕ್ಕಾಗಿ ಬಂದವನು ಶ್ರೇಷ್ಠವಾದ ಧರ್ಮಮಾರ್ಗದಲ್ಲಿ 
ನಡೆದು ಅನ್ಯರಿಗೆ ಆದರ್ಶಪ್ರಾಯನಾಗಿರಬೇಕಲ್ಲವೆ ? ಶ್ರೀರಾಮನ ಆದರ್ಶ 
ಶ್ರೀಕೃಷ್ಣನಲ್ಲೇಕೆ ಮೂಲೆಗುಂಪಾಯಿತು 9 ಇದಕ್ಕೆ ಉತ್ತರವಾಗಿ ಶ್ರೀರಾಮನು 
ಮಾನವನಂತೆ ನಡೆದನೆಂಬುದನ್ನೂ ಶ್ರೀಕೃಷ್ಣನು ದೇವತ್ವವನ್ನೇ ಪ್ರಧಾನವಾಗಿ 
ಮೆರೆಸಿದನೆಂಬುದನ್ನೂ ಸ್ಮರಿಸಿಕೊಳ್ಳಬೇಕಾಗುತ್ತದೆ. 


ಕೃಷ್ಣನು ಬಾಲ್ಯದಿಂದಲೂ ತನ್ನ ದೇವತ್ವವನ್ನು ಪ್ರಕಟಿಸುತ್ತಲೇ ಹೋಗಿದ್ದಾನೆ. 
ಅವನಿಗೆ ಬಂದ ವಿಪತ್ತುಗಳೆಲ್ಲ ಬಿರುಗಾಳಿಗೆ ಸಿಕ್ಕಿದ ಮೋಡದ ತುಂಡುಗಳಂತೆ 
ಕರಗಿಹೋದವು. ಯಾವ ಕಷ್ಟಕೋಟಲೆಗಳು ಎದುರಾದರೂ ಅವನು 
ಕ್ಷಣಮಾತ್ರವೂ ಚಿಂತಾತುರನಾದದ್ದಿಲ್ಲ ಜಗತ್ತನ್ನು ಆಟದ ಬೊಂಬೆಯಂತೆ ತಿಳಿದು 
ಹಾಗೆಯೇ ನಡೆಸಿಕೊಂಡಿದ್ದಾನೆ. ಲೋಕಾತೀತರಾದವರ ಉಪದೇಶವು ನಮಗೆ 
ಪಥ್ಯವೇ ಹೊರತು ಅವರ ಆಚರಣೆ ಪಥ್ಯವಾಗಬೇಕೆಂಬ ನಿಯಮವಿಲ್ಲ 
ಶ್ರೀರಾಮನಾದರೋ ಮಾನವನಂತೆ ನಡೆದವನು. ಲೋಕಮರ್ಯಾದೆಗೆ, 
ಶಾಸ್ತ್ರದ ನಿಯಮಕ್ಕೆ ಒಳಗಾಗಿ ನಡೆದಿದ್ದಾನೆ. ಅವನು ಧರ್ಮದ ಗೆರೆಯನ್ನು 
ದಾಟಿದವನಲ್ಲ ಶ್ರೀಕೃಷ್ಣನಾದರೋ ಲೋಕಾತೀತನಾದವನು. ಶಾಸ್ತ್ರಗಳಿಗೆ 
ಕರ್ತನಾದವನು. ಧರ್ಮದ ಗೆರೆಯಾದರೋ ಕರ್ಮಬಂಧದಲ್ಲಿ ಸಿಕ್ಕಿದ 
ಮಾನವರಿಗೆ, ದೇವತೆಗಳಿಗಲ್ಲ "ನ ಮಾಂ ಕರ್ಮಾಣಿ ಬದ್ದಂತಿ ನಮೇ ಕರ್ಮಫಲೇ 
ಸ್ಪಹಾ'” ಎಂದು ಹೇಳುವ ಮಹಾಶ್ಚುಗೆ ಯಾರು ಧರ್ಮದ ಗೆರೆಯನ್ನು ಹಾಕಿಯಾರು ) 


ನ 


ಶ್ರೀಕೃಷ್ಣನ ನಡತೆಯನ್ನು ಆಕ್ಷೇಪಿಸತಕ್ಕ ಆಧುನಿಕರಿಗೆ ಒಂದು ಪ್ರಶ್ನೆಯನ್ನು 


ಲ 


ಹಾಕತಕ್ಕದ್ದಿದೆ-"" ಶ್ರೀಕೃಷ್ಣನು ಗೋಪಿಯರೊಡನೆ ವಿಹರಿಸಿದನೆಂದು ನಿಮಗೆ 
ಗೊತ್ತಾದದ್ದು ಹೇಗೆ?'' ಎಂದು. ""ಭಾಗವತದಲ್ಲಿಯೇ ಇದೆಯಲ್ಲ'' ಎಂದು 
ಅವರು ಉತ್ತರಿಸುತ್ತಾರೆ. ""ಶ್ರೀಕೃಷ್ಣನು ಸಾಕ್ಷಾತ್‌ ಪರಮಾತ್ಮನೆಂದೂ ಅವನಿಗೆ 
ಯಾವ ಕರ್ಮಬಂಧವೂ ಇಲ್ಲವೆಂದೂ ಭಾಗವತದಲ್ಲೇ ಹೇಳಿದೆಯಲ್ಲ'' ಎಂದು 
ನಾವು ತಿರುಗಿ ಕೇಳುತ್ತೇವೆ. ಇದಕ್ಕೆ ಏತಂಡಾವಾದದಿಂದ ಅವರು ತಿರುಗಿ, ಉತ್ತರ 


ಹೇಳುವರೇ ಹೊರತು ನೇರವಾಗಿ ನ್ಯಾಯವಾದ ಉತ್ತರವನ್ನು ಹೇಳಲಾರರು. 


ಒಂದಾನೊಂದು ಧರ್ಮಸೂಕ್ಷ್ಮವನ್ನು ತಿಳಿಸುವುದಕ್ಕಾಗಿಯೇ ಗೋಪೀ 
ಪ್ರಸಂಗವನ್ನು ಭಾಗವತಕಾರರು ತಂದಿದ್ದಾರೆಂದು ನನ್ನ ನಂಬಿಕೆ. ಹಾಗಿಲ್ಲದಿದ್ದರೆ 
ಗೋಪಿಯರ ವಿರಹಕಥೆಯನ್ನು ಅವರು ಸಂಪೂರ್ಣವಾಗಿ ಬಿಟ್ಟುಬಿಡಬಹು 
ದಾಗಿತ್ತು. ಅದನ್ನು ಬರೆಯುವಂತೆ ಒತ್ತಾಯಪಡಿಸಿದವರು ಯಾರು 9 


ಆಜನ್ಮವೃರಿಗಳಾದ ಶಿಶುಪಾಲಾದಿಗಳು ದ್ವೇಷಬುದ್ದಿಯಿಂದಲಾದರೂ ಸದಾ 
ಶ್ರೀಕೃಷ್ಣನನ್ನು ಸ್ಮರಿಸುತ್ತ ಇದ್ದುದರಿಂದ ಸದ್ಧತಿಯನ್ನು ಪಡೆದರೆಂದು ಭಾಗವತ 
ಹೇಳುತ್ತದೆ. ಪ್ರಹ್ಲಾದನು ತಂದೆಯ ಆಜ್ಞೆಯನ್ನು ಉಲ್ಲಂಘಿಸಿದ್ದು 
ಧರ್ಮವಾಗಬಹುದೋ 9 ಬೇಡರ ಕಣ್ಣಪ್ಪನು ಶಿವಲಿಂಗವನ್ನು ಮುಟ್ಟದ್ದು 
ಕಾಲಿನಿಂದ ಅದನ್ನು ತುಳಿದದ್ದು ಧರ್ಮವೋ 9 ಭಕ್ತಿರಾಜ್ಯದಲ್ಲಿ ಜಾತಿನೀತಿಗಳ 
ಕಟ್ಟಳೆಯೇ ಇಲ್ಲ ಭಗವದ್ಧಕ್ತಿಯೆಂಬ ಮಹಾಧರ್ಮವು ಎಲ್ಲ ಕಟ್ಟಳೆಗಳನ್ನೂ ಸುಟ್ಟು 
ಬೂದಿ ಮಾಡುವಂತಹದು. ಸಾರಾಂಶವೇನೆಂದರೆ, ಗೋಪಿಯರ ಪ್ರೇಮವು 
ಪರಮಶ್ರೇಷ್ಠವಾದ ಭಗವದ್ಧಕ್ತಿಯ ಒಂದು ಪ್ರಕಾರ. 


ಈ ಗ್ರಂಥವನ್ನು ಸುಂದರವಾಗಿ ಮುದ್ರಿಸಿ ಪ್ರಕಟಿಸಿದ ರಾಮಾಯಾಣ ಪ್ರಕಾಶನ 
ಸಮಿತಿಯ ಎಲ್ಲ ಸದಸ್ಯರಿಗೂ ಕೃತಜ್ಞತಾಪೂರ್ವಕವಾದ ನನ್ನ ವಂದನೆಗಳು ಸಲ್ಲುತ್ತವೆ. 
ವಿಶೇಷವಾಗಿ ನನ್ನನ್ನು ಪ್ರೋತ್ಸಾಹಿಸಿ ಎಲ್ಲ ಸೌಕರ್ಯಗಳನ್ನೂ ಕಲ್ಪಿಸಿ ಇದರ 
ಪ್ರಕಟನೆಯಲ್ಲಿ ತುಂಬ ಆಸಕ್ತಿಯನ್ನು ತಳೆದು, ಸಂಸ್ಕೃತ ಮೂಲವನ್ನು ಕನ್ನಡ ಲಿಪಿಯಲ್ಲಿ 
ಮುದ್ರಣಕ್ಕೆ ಅನುಕೂಲಿಸುವಂತೆ ಬರೆದುಕೊಟ್ಟ ಕಾರ್ಯದರ್ಶಿಗಳಾದ 
ಶ್ರೀ ಡಿಸಿ. ಅನಂತರಾಮಯ್ಯನವರಿಗೆ ಮತ್ತೊಮ್ಮೆ ನನ್ನ ವಂದನೆಗಳು ಸಲ್ಲುತ್ತವೆ. 


ನರನಾಕೃತಿಯಂ ತಳರ್ದುಂ 

ಪರತತ್ವ್ವದ ಪೆರ್ಮೆಯಂ ಪ್ರಬೋಧಿಸಿ ಧರೆಯಂ । 
ಪೊರೆಯುತೆ ದುರುಳರ ತರಿಯುತೆ 

ಗುರುವಾಗಿಹ ಕೃಷ್ಣನೆಮಗೆ ನೀಡುಗೆ ಶುಭಮಂ ॥ 


ಬೆಂಗಳೂರು -ಎನ್‌. ರಂಗನಾಥಶರ್ಮಾ 
ತಾ॥ ೧೮-೪-೧೯೮೩ 


ಅನುಕ್ರಮಣಿಕೆ 


ದಶಮಸ್ಕಂಧ 
(ಉತ್ತರಾರ್ಧ) 
ವಿಷಯ ಪುಟ 
ಜರಾಸಂಧನು ಮಧುರೆಯನ್ನು ಮುತ್ತಿ ಯುದ್ಧದಲ್ಲಿ ಸೋಲುವುದು. ೧ 


ಕಾಲಯವನನ ಆಗಮನ. ದ್ವಾರಕಾನಗರದ ನಿರ್ಮಾಣ. 
ಕಾಲಯವನನಿಂದ ಮಧುರೆಯ ಆಕ್ರಮಣ. ಅವನು ಮುಚುಕುಂದನಿಂದ 


ಸುಟ್ಟು ಭಸ್ಮವಾಗುವುದು. ಮುಚುಕುಂದನಿಗೆ ಶ್ರೀಕೃಷ್ಣನ ಅನುಗ್ರಹ ೧೪ 
ಬಲರಾಮಕೃಷ್ಣರು ಜರಾಸಂಧನನ್ನು ವಂಚಿಸಿ ದಾ _ರಕೆಯನ್ನು ಸೇರುವುದು. 
ಬಲರಾಮನ ವಿವಾಹ. ರುಕ್ಮಿಣಿಯು ಶ್ರೀಕೃಷ್ಣನಿಗೆ ಕಳಿಸಿದ ಸಂದೇಶ. ೨೮ 
ಶ್ರೀಕೃಷ್ಣಬಲರಾಮರು ಕುಂಡಿನಪುರಕ್ಕೆ ಹೋಗುವುದು. ರುಕ್ಕಿಣಿಯ 
ಅಂಬಿಕಾಪೂಜೆ. ರುಕ್ಮಿಣಿಯನ್ನು ಶ್ರೀಕೃಷ್ಣನು ಅಪಹರಿಸುವುದು. ೩೮ 
ಶ್ರೀಕೃಷ್ಣನು ರುಕ್ಮಿಯನ್ನು ಸೆರೆಹಿಡಿಯುವುದು. ಬಲರಾಮನಿಂದ ರುಕ್ಮಿಣಿಗೆ 
ಸಮಾಧಾನ. ಶ್ರೀಕೃಷ್ಣ ರುಕ್ಮಿಣಿಯರ ವಿವಾಹ. ೫೦ 
ಶಂಬರಾಸುರನಿಂದ ಪ್ರದ್ಯುಮ್ನನ ಅಪಹಾರ. ಶಂಬರವಧೆ. ಪ್ರದ್ಯುಮ್ನನು 
ರತಿಯೊಡನೆ ದ್ವಾರಕೆಗೆ ಬರುವುದು. ೬೨ 
ಸ್ಯಮಂತಕೋಪಾಖ್ಯಾನ. ಜಾಂಬವತೀಪರಿಣಯ. 

ಸತ್ಯಭಾಮಾಪಾಣಿಗ್ರಹಣ ೭೦ 


ಶತಧನ್ವನು ಸತ್ರಾಜಿತನನ್ನು ಕೊಂದು ಸ್ಕಮಂತಕಮಣಿಯನ್ನು 
ಅಪಹರಿಸುವುದು. ಶ್ರೀಕೃಷ್ಣನು ಶತಧನ್ವನನ್ನು ಸಂಹರಿಸಿ ಮಣಿಯನ್ನು 


ಅಕ್ರೂರನಿಗೆ ಹಿಂದಿರುಗಿಸುವುದು. ೭೯ 
ಶ್ರೀಕೃಷ್ಣನು ಕಾಳಿಂದಿ, ಮಿತ್ರವಿಂದೆ, ಭದ್ರೆ-ಮೊದಲಾದವರನ್ನು 

ಮದುವೆಯಾಗುವುದು. ೮೮ 
ನರಕಾಸುರನ ಸಂಹಾರ ; ಪಾರಿಜಾತಾಪಹರಣ. ೧೦೦ 
ಶ್ರೀಕೃಷ್ಣ- ರುಕ್ಕಿಣಿಯರ ಪ್ರಣಯಕಲಹ. ೧೧೧ 


ಶ್ರೀಕೃಷ್ಣನ ಸಂತತಿಯ ವರ್ಣನೆ ಅನಿರುದ್ಧನ ವಿವಾಹ. 
ಬಲರಾಮನಿಂದ ರುಕ್ಮಿಯ ವಧೆ. ೧೨೭ 


ಅಧ್ಯಾಯ 


೬೨ 
೬೩ 
೬೪ 
೬೫ 


೬೬ 


೬೭ 
೬೮ 


೬೯ 
೭೦ 
೬೧ 
೭೨ 
೭೩ 
೭೪ 
೭೫ 
೭೬ 


೭೭ 
೭೮ 


XV 


ವಿಷಯ 
ಉಷೆಯ ಸ್ವಪ್ನ. ಚಿತ್ರಲೇಖೆ ಅನಿರುದ್ಧನನ್ನು ಕರೆತಂದು ಅವಳೊಡನೆ 
ಸೇರಿಸುವುದು. ಬಾಣಾಸುರನಿಂದ ಅನಿರುದ್ಧನ ಬಂಧನ. 
ಶ್ರೀಕೃಷ್ಣನಿಂದ ಬಾಣಾಸುರನ ಪರಾಜಯ. ಅನಿರುದ್ಧನ ಬಿಡುಗಡೆ 
ನೃಗೋಪಾಖ್ಯಾನ 
ಬಲರಾಮನು ನಂದಗೋಕುಲಕ್ಕೆ ಹೋಗಿ ಗೋಪಿಯರೊಡನೆ 
ವಿಹರಿಸುವುದು. ಯಮುನಾಕರ್ಷಣೆ 
ಶ್ರೀಕೃಷ್ಣ! ಪ್ಷನಿಂದ ಪೌಂಡ್ರಕ ಕಾಶೀರಾಜರ ವಧೆ; ಅಭಿಚಾರಾಗ್ನಿಯಿಂದ 
ಸುದಕ್ಷಿಣನ ವಿನಾಶ. 
ಬಲರಾಮನಿಂದ ದ್ವಿವಿದನ ಸಂಹಾರ 
ಕೌರವರು ಸಾಂಬನನ್ನು ಸೆರೆಹಿಡಿಯುವುದು. ಬಲರಾಮನು 
ಹಸಿನಾವತಿಯನ್ನು ಹಲಾಯುಧದಿಂದ ಸೆಳೆಯುವುದು. 
ಶ್ರೀಕೃಷ್ಣನು ತನ್ನ ಎಲ್ಲ ಪತ್ನಿಯರ ಮನೆಗಳಲ್ಲಿಯೂ ಏಕಕಾಲದಲ್ಲಿ 
ಇರುವುದನ್ನು ಕಂಡು ನಾರದರ ವಿಸ್ಮಯ 
ಜರಾಸಂಧನಿಂದ ಸೆರೆಹಿಡಿಯಲ್ಪಟ್ಟ ರಾಜರ ದೂತನು ಶ್ರೀಕೃಷ್ಣನ ಬಳಿಗೆ 


ಬರುವುದು. ಧರ್ಮರಾಜನು ರಾಜಸೂಯದಲ್ಲಿ ಉದ್ಯುಕನಾಗಿದ್ದಾನೆಂದು 


ತಿಳಿದು ಮುಂದಿನ ಕರ್ತವ್ಯದ ಪರ್ಯಾಲೋಚನೆ. 

ಶ್ರೀಕೃಷ್ಣನು ರಾಜಸೂಯಯಾಗಕ್ಕಾಗಿ ಇಂದ್ರಪ್ರಸ್ಥಕ್ಕೆ ತೆರಳುವುದು. 
ಯುಧಿಷ್ಠಿರನ ರಾಜಸೂಯಯಾಗಕ್ಕೆ ಶ್ರೀಕೃಷ್ಣನ ಸಂಮತಿ ; 
ಭೀಮಸೇನನಿಂದ ಜರಾಸಂಧನ ವಧೆ. 

ಜರಾಸಂಧನ ಸೆರೆಮನೆಯಲ್ಲಿದ್ದ ರಾಜರ ಬಿಡುಗಡೆ. 
ರಾಜಸೂಯಯಾಗ ; ಶ್ರೀಕೃಷ್ಣನಿಗೆ ಅಗ್ರಪೂಜೆ ; ಶಿಶುಪಾಲನ ವಧೆ. 
ರಾಜಸೂಯದ ಅವಭೃಥ. ದುರ್ಯೋಧನನಿಗಾದ ಅವಮಾನ. 
ಅವನ ಅಸೂಯೆ. 


೧೮೮ 


೧೯೯ 


೨೦೯ 


೨೨೧ 


೨೩೨ 


೨೪೨ 


೨೫೦ 


೨೬೧ 


ಸಾಲ್ವನು ದ್ವಾರಕೆಯನ್ನು ಮುತುವುದು. ಯುದ್ಧದಲ್ಲಿ ಲ್ಲಿ ಪ್ರದ್ಯುಮ್ನನ ಮೂರ್ಛೆ.೨೭೦ 


ಸಾಲ್ವನ ಮಾಯಾಯುದ್ವ ಶ್ರೀಕೃಷ್ಣ ಷನಿಂದ ಸಾಲ್ವನ ವಧೆ. 
ಶ್ರೀಕೃಷ್ಣನಿಂದ ದಂತವಕವಿದೂರಥರ ಸಂಹಾರ ; ಬಲರಾಮನು 
ರೋಮಹರ್ಷಣನನ್ನು ಕೊಲ್ಲುವುದು. 


೨೭೭ 


೨೮೬ 


ಅಧ್ಯಾಯ 
೭೯ 


60 


6೧ 
6೨ 


೮೩ 


೮೪ 


೮೫ 


ಲೆ೬ 


೭ 
6೮ 


೮೯ 


೯0 


XVI 


ವಿಷಯ 
ಬಲರಾಮನು ಬಲ್ವಲಾಸುರನನ್ನು ಸಂಹರಿಸುವದು ; ಅವನ 
ತೀರ್ಥಯಾತ್ರೆ. 
ಕುಚೇಲನು ಶ್ರೀಕೃಷ್ಣನ ಅರಮನೆಗೆ ಬರುವುದು. ಅವನಿಗೆ 
ಶ್ರೀಕೃಷ್ಣನಿಂದ ಸತ್ಕಾರ. 
ಶ್ರೀಕೃಷ್ಣನ ಅನುಗ್ರಹದಿಂದ ಕುಚೇಲನಿಗೆ ಐಶ್ಚರ್ಯವಪ್ರಾಪ್ತಿ 
ಸೂರ್ಯಗ್ರಹಣ ನಿಮಿತ್ತವಾಗಿ ಯಾದವರು ಕುರುಕ್ಷೇತ್ರಕ್ಕೆ ಹೋಗುವುದು. 
ನಂದಗೋಪಾದಿಗಳೊಡನೆ ಸಂಮಿಲನ. 
ಶ್ರೀಕೃಷ್ಣನ ಪತ್ನಿಯರು ತಮ್ಮ ವಿವಾಹದ ವೃತ್ತಾಂತವನ್ನು ದ್ರೌಪದಿಗೆ 
ಹೇಳುವುದು 
ಖಯಷಿಗಳು ಭಗವಂತನನ್ನು ಸ್ತುತಿಸುವುದು. ವಸುದೇವನು 
ಯಜ್ಞ ಮಾಡುವುದು 
ವಸುದೇವನಿಂದ ತತ್ವವಿಮರ್ಶೆ, ಕಂಸನಿಂದ ಹತರಾದ ಮಕ್ಕಳನ್ನು 
ದೇವಕಿಗೆ ಬಲರಾಮಕೃಷ್ಣರು ಸುತಳಲೋಕದಿಂದ ತಂದೊಪ್ಪಿಸುವುದು. 
ಅರ್ಜುನನಿಂದ ಸುಭದ್ರಾಹರಣ. ಶ್ರೀಕೃಷ್ಣನು ಬಹುಲಾಶ್ವ ಮತ್ತು 
ಶ್ರುತದೇವರನ್ನು ಅನುಗೃಹಿಸುವುದು. 
ಶ್ರುತಿಗೀತೆ- ವೇದಗಳಿಂದ ಪರಮಾತ್ಮನ ಸುತ್ತಿ. 
ವೃಕಾಸುರನಿಂದ ಶಿವನು ಸಂಕಟಕ್ಕೆ ಒಳೆಗಾಗುವುದು. 
ನಾರಾಯಣನಿಂದ ಪರಿಹಾರ. 
ತ್ರಿಮೂರ್ತಿಗಳಲ್ಲಿ ವಿಷ್ಣುವು ಶ್ರೇಷ್ಠನೆಂದು ಭೃಗುಮುನಿಯು 
ನಿರ್ಣಯಿಸುವುದು. ಮೃತರಾದ ಬ್ರಾಹ್ಮಣ ಪುತ್ರರನ್ನು 
ಶ್ರೀಕೃಷ್ಣಾರ್ಜುನರು ಭೂಲೋಕಕ್ಕೆ ಕರೆತರುವುದು. 
ಸಂಕ್ಷೇಪವಾಗಿ ಶ್ರೀಕೃಷ್ಣ ಲೀಲೆಗಳ ವರ್ಣನೆ. ಆತನ ಪತ್ನಿಯರ ಮತ್ತು 
ಯದುವಂಶೀಯರ ಎವರ. ಉಪಸಂಹಾರ. 


ಅನುಬಂಧ. 


೩೧೯ 


೩೩೦ 


೩೪೨ 


೩೫೮ 


೩೭೨ 
೩೮೫ 


೪೦೪ 


೪೨೮ 


॥ ಓಂ ನಮೋ ಭಗವತೇ ವಾಸುದೇವಾಯ ॥ 


ಶ್ರೀಮದ್ಭಾಗವತಮ್‌ 
ದಶಮಸ್ಕಂಧಃ 
(ಉತರಾರ್ಧಃ ) 
ರಾಯಣಂ ವಂದೇ ಕೃಷ್ಣ ಷ್ಹಂವಂದೇ ವ್ರಜಪ್ರಿಯಮ್‌ | 


ಪಾಯನಂವಂದೇ ಕೃಷ್ಣ ಷ್ನಂ ವಂದೇ ಪೃಥಾಸುತಮ್‌ ॥ 
ಪಂಚಾಶತ್ತಮಾಧ್ಯಾಯಃ 


೧೮೬ 
೬ 
೦ 
ತ 


ಲ 


ಶ್ರೀ ಶುಕ ಉವಾಚ- 
ಅಸಿ] ; ಪ್ರಾಪಿಶ್ಸ ಕಂಸಸ ್ಯ ಮಹಿಷ್ಕೌ ಭರತವರ್ಷಭ। 
ಮತೇ ತಶಿ ದುಃ ತಟ ಜಟ ಸ್ಥ ಪಿತುರ್ಗ್ಗಹಾನ್‌ | 0 


ಪಿತ್ರೇ ಮಗಧರಾಜಾಯ ಜರಾಸಂಧಾಯ ದುಃಖಿತೇ। 
ವೇದಯಾಂಚಕ್ರತುಃ ಸರ್ವಮಾತ [ವೈಧವ್ಯ ಕಾರಣಮ್‌ ॥ ತ್ರೆ 


ಸ ತದಪ್ರಿಯಮಾಕರ್ಣ್ಯ ಶೋಕಾಮರ್ಷಯುತೋ ನೃಪ ।ಟ 
ಅಯಾದವೀಂ ಮಹೀಂ ಕರ್ತುಂ ಚಕ್ರೇ ಪರಮಮುದ್ಯ ಮಮ್‌ || ೩ 


ಅಧ್ಯಾಯ ೫೦ 
ಜರಾಸಂಧನು ಮಧುರೆಯನ್ನು ಮುತುವುದು. ರಾಮಕೃಷ್ಣರಿಂದ ಸೋಲನ್ನು ಅನುಭವಿಸಿ 
ಹಿಂದಿರುಗುವುದು. ಕಾಲಯವನನ ಆಗಮನ. ದ್ವಾರಕಾನಗರದ ಕ 
ಶ್ರೀ ಶುಕಮಹರ್ಷಿಗಳು ಹೇಳಿದರು : ಪರೀಕ್ಷಿತರಾಜ, ಕಂಸನಿಗೆ ಆಸ್ತಿ, 
ಪ್ರಾಪ್ತಿಎಂಬ ಇಬ್ಬರು ರಾಣಿಯರಿದ್ದರು. ತಮ್ಮ ಪತಿಯಾದ ಕಂಸನು ಸತ್ತ ಮೇಲೆ 
ಅವರೀರ್ವರೂ ತಂದೆಯಾದ ಜರಾಸಂದನ ಮನೆಗೆ ಹೋದರು. ತಂದೆಯೂ 
ಮಗಧರಾಜನೂ ಆದ ಜರಾಸಂಧನಿಗೆ, ದುಃಖಿತರಾದ ಅವರು ತಮ್ಮ 
ವೈಧವ್ಯಕ್ಕೆ ಕಾರಣವಾದ ಎಲ್ಲ ವಿಷಯವನ್ನೂ ತಿಳಿಸಿದರು (೧-೨) ರಾಜ, 


ತ್ರೆ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಅಕ್ಷೌಹಿಣೀಭಿರ್ವಿಂಶತ್ಯಾ ತಿಸ್ಫಭಿಶ್ವಾಪಿ ಸಂವೃತಃ ॥ 
ಯದುರಾಜಧಾನೀ9 ಮಥುರಾಂ ನ್ಯರುಣತ್‌ ಸರ್ವತೋದಿಶಮ್‌ ॥೪ 
ನಿರೀಕ್ಷ ಕ ತದ್ಭಲಂ ಕೃಷ್ಣ ಉದ್ದೇಲಮಿವ ಸಾಗರಮ್‌ | 


ಸ್ವಪುರಂ ತೇನ ಸಂರುದ್ದಂ ಸ್ವಜನಂ ಚ ಭಯಾಕುಲಮ್‌ ॥ ೫ 
ಚಿಂತಯಾಮಾಸ ಭಗವಾನ್‌ ಹರಿಃ ಕಾರಣಮಾನುಷಃ। 
ತದ್ದೇಶಕಾಲಾನುಗುಣಂ ಸ್ವಾವತಾರಪ್ರಯೋಜನಮ್‌ ॥ ೬ 


ಹನಿಷ್ಯಾಮಿ ಬಲಂ ಹ್ಯೇತದ್‌ ಭುವಿ ಭಾರಂ ಸಮಾಹಿತಮ್‌ ।ಟ 
ಮಾಗಧೇನ ಸಮಾನೀತಂ ವಶ್ಯಾನಾಂ ಸರ್ವಭೂಭುಜಾಮ್‌ ॥ ೭ 


ಅಕ್ಷೌಹಿಣೀಭಿಃ ಸಂಖ್ಯಾತಂ ಭಟಾಶ್ಚರಥಕುಂಜರೈಃ 
ಮಾಗಧಸ್ತುನ ಹಂತವ್ಯೋ ಭೂಯಃ ಕರ್ತಾ ಬಲೋದ್ಯಮಮ್‌ ॥ ೮ 


ಅಪ್ರಿಯವಾದ ಆ ವಾರ್ತೆಯನ್ನು ಕೇಳಿ ಜರಾಸಂಧನು ಶೋಕ ಕ್ರೋಧಗಳಿಂದ 
ಉದ್ದೀಪನಾಗಿ, ಭೂತಳದಲ್ಲಿ ಎದುಕುಲವೇಇಲ್ಲದಂತೆ ಮಾಡಬೇಕೆಂದು ಮಹಾ 
ಪ್ರಯತ್ನವನ್ನು ನಡೆಸಿದನು. ಇಪ್ಪತ್ತುಮೂರು ಅಕ್ಷೌಹಿಣೀ ಸೇನೆಗಳಿಂದ 
ಪರಿವೃತನಾಗಿ ಬಂದು, ಯದುರಾಜಧಾನಿಯಾದ ಮಧುರೆಗೆ ಎಲ್ಲ 
ದಿಕ್ಕುಗಳಿಂದಲೂ ಮುತ್ತಿಗೆ ಹಾಕಿದನು. (೩-೪) ಉಕ್ಕೇರಿಬಂದ ಮಹಾ 
ಸಾಗರದಂತಿದ್ದ ಆ ಸೇನೆಯನ್ನೂ ಅದು ತನ್ನ ನಗರಕ್ಕೆ ಮುತ್ತಿಗೆ 
ಹಾಕಿರುವುದನ್ನು ತಮ್ಮವರು ಭಯದಿಂದ ಕಂಗೆಟ್ಟಿರುವುದನ್ನೂ ಶ್ರೀ ಕೃಷ್ಣನು 
ಕಂಡನು. ಕಾರಣಮಾನುಷನಾದ "ಭಗವಾನ್‌ ಶ್ರೀ ಹರಿಯು ತಾನು 
ಅವತರಿಸಿಸುದಕ್ಕೆ ಪ್ರಯೋಜನವನ್ನು ದೇಶಕಾಲಾನುಗುಣವಾಗಿ ಈ ರೀತಿ 
ಚಿಂತಿಸಿದನು (೫-೬). ಭೂಮಿಗೆ ಹೊರೆಯಾಗಿ ಕುಳಿತಿರುವ ಈ ಸೇನೆಯನ್ನು 
ಕೊಲ್ಲುವನು | ಮಾಗಧನು ತನಗೆ ಅಧೀನರಾದ ಸಮಸ್ತ ರಾಜರ ಸೈನ್ಯವನ್ನು 
ತಂದಿದ್ದಾನೆ. ಕಾಲಾಳು, ಕುದುರೆ, ತೇರು, ಆನೆಗಳಿಂದ ಕೂಡಿದ ಇದು 
ಕೆಲವು ಅಕ್ಷೌಹಿಣಿಗಳ ಸಂಖ್ಯೆಯಲ್ಲಿದೆ. ಆದರೆ ಜರಾಸಂಧನನ್ನು ಈಗ 
ಕೊಲ್ಲಬಾರದು! ಇವನು ಮತ್ತಷ್ಟುಸೇನೆಗಳನ್ನು ಸಜ್ಜುಮಾಡಲಿ (೭-೮). 


೧ ಕಾರಣಮಾನುಷ: ಭೂಭಾರವನ್ನು ಹಿಂಗಿಸುವ ಕಾರಣದಿಂದ ಮನುಷ್ಯಿನಾಗಿ 
ಅವತರಿಸಿದವನು, ವಸ್ತುತಃ ಮನುಷ್ಯನಲ್ಲ 


ಪಂಚಾಶತ್ರಮಾಧ್ಯಾಯಃ ೩ 


ಏತದರ್ಥೊೋತಳೀವತಾರೋತs ಯಂ ಭೂಭಾರಹರಣಾಯ ಮೇ। 


ಸಂರಕ್ಷಣಾಯ ಸಾಧೂನಾಂ ಕೃತೋ ನ್ಯೇಷಾಂ ವಧಾಯ ಚಿ॥ ೯ 
ಅನ್ಯೋಸಪಿ ಧರ್ಮರಕ್ಷಾಯ್ಕೆ ದೇಹಃ ಸಂಭ್ರಿಯತೇ ಮಯಾ । 
ವಿರಾಮಾಯಾಪ್ಯಧರ್ಮಸ್ಯ ಕಾಲೇ ಪ್ರಭವತಃ ಕ್ಷಚಿತ್‌ ॥ ೧೦ 
ಏವಂ ಧ್ಯಾಯತಿ ಗೋವಿಂದ ಆಕಾಶಾತ್‌ ಸೂರ್ಯವರ್ಚಸ್‌ । 
ರಥಾವುಪಸ್ಥಿತ್‌ ಸದ್ಯಃ ಸಸೂತೌ ಸಪರಿಚ್ಛದ್‌ || ೧೧ 
ಆಯುಧಾನಿ ಚ ದಿವ್ಯಾನಿ ಪುರಾಣಾನಿ ಯದೃಚ್ಛಯಾ 

ದೃಷ್ಟ್ವಾಶಾನಿ ಹೃಷೀಕೇಶಃ ಸಂಕರ್ಷಣಮಥಾಬ್ರವೀತ್‌ ॥ ೧೨ 
ಪಶ್ಕಾರ್ಯ ವ್ಯಸನಂ ಪ್ರಾಪಂ ಯದೂನಾಂ ತ್ವಾವ” ತಾಂ ಪ್ರಭೋ! 
ಏಷ ತೇ ರಥ ಆಯಾತೋ ದಯಿತಾನ್ಯಾಯುಧಾನಿ ಚ॥ ೧೩ 


ಯಾನಮಾಸ್ಟಾಯ ಜಹ್ಯೇತದ್‌ ವ್ಯಸನಾತ್‌ ಸ್ಟಾನ್‌ ಸಮುದ್ದರ I 
ಏತದರ್ಥಂಹಿ ನೌ ಜನ್ಮ ಸಾಧೂನಾಮಾಶ ಶರ್ಮಕ್ಕತ್‌ ॥ ೧೪ 


ಇದಕ್ಕಾಗಿಯೇ ನನ್ನ ಅವತಾರ, ಭೂಭಾರವನ್ನು ಹಿಂಗಿಸುವುದಕ್ಕಾಗಿ, 
ಸಜ್ಜನರನ್ನು ಸಂರಕ್ಷಿಸುವುದಕ್ಕೂ ದುರ್ಜನರನ್ನು ವಧಿಸುವುದಕ್ಕೂ ಅವತರಿಸು 
ತಿದ್ದೇನೆ. ಧರ್ಮವನ್ನು ಉಳಿಸಿ ಅಧರ್ಮವನ್ನು ಅಳಿಸಬೇಕೆಂದು, ಆಯಾ 
ಕಾಲದಲ್ಲಿಅಲ್ಲಲ್ಲಿಅವತರಿಸಿ ಬೇರೆ ಬೇರೆ ದೇಹವನ್ನು ಧರಿಸುತ್ತಿದ್ದೇನೆ'' (೯-೧೦). 
ಹೀಗೆ ಗೋವಿಂದನು ಆಲೋಚಿಸುತ್ತಿರಲು, ಒಡನೆಯೇ ಸಾರಥಿಗಳಿಂದಲೂ 
ಧ್ವಜ ಕವಚಾದಿ ಪರಿಕರಗಳಿಂದಲೂ ಕೂಡಿದ ಎರಡು ರಥಗಳು ಸೂರ್ಯನಂತೆ 
ಬೆಳಗುತ್ತ ಆಕಾಶದಿಂದ ಇಳಿದು ಬಂಧವು (೧೧). ಅವುಗಳಲ್ಲಿ ಶಾರ್ಜಧನಸ್ಸು 
ಮೊದಲಾದ ಪುರಾತನ ದಿವ್ಯಾಯುಧಗಳಿದ್ದವು. ತಾನಾಗಿ ಒದಗಿದ 
ಆ ಆಯುಧಗಳನ್ನು ನೋಡಿ ಶ್ರೀಕೃಷ್ಣನು ಬಲರಾಮನನ್ನು ಕುರಿತು "'ಅಣ್ಣ, 
ನೀನು ಪಾಲಿಸುತ್ತಿರುವ ಯಾದವರಿಗೆ ಬಂದ ವಿಪತ್ತನ್ನು ನೋಡು! ಈ ರಥವೂ 
ಪ್ರಿಯವಾದ ಆಯುಧಗಳೂ ನಿನಗಾಗಿ ಬಂದಿವೆ. ತೇರನ್ನೇರಿ ಸೇನೆಯನ್ನು 
ಸಂಹರಿಸು. ನಿನ್ನವರನ್ನು ವಿಪತ್ತಿನಿಂದ ಪಾರುಮಾಡು. ಹೇ ಪ್ರಭು, 
ಇದಕ್ಕಾಗಿಯೇ ಅಲ್ಲವೆ ನಾವು ಹುಟ್ಟಿರುವುದು 9 ಸಜ್ಜನರಿಗೆ ಸುಖವನ್ನುಂಟು 
ನಾಸ್ಯ ನೋಡಿ 


೪ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ತ್ರಯೋವಿಂಶತ್ಯನೀಕಾಖ್ಯಂ ಭೂಮೇರ್ಭಾರಮಪಾಕುರು । 
ಏವಂ ಸಮ್ಮಂತ್ರ್ಯ ದಾಶಾರ್ಹ್‌ ದಂಶಿತೌ ರಥಿನೌ ಪುರಾತ್‌ ॥ ೧೫ 


ನಿರ್ಜಗೃತುಃ ಸ್ಪಾಯುಧಾಢ್‌ ಬಲೇನಾಲೀಯಸಾ$ $ವೃತೌ 


ಶಂಖಂ ದಧ್ದೌ ವಿನಿರ್ಗತ್ಯ ಹರಿರ್ದಾರುಕಸಾರಧಿಃ ॥ ೧೬ 
ತತೋ ಭೂತ್‌ ಪರಸ್ಫನ್ಯಾನಾಂ ಹೃದಿ ವಿತ್ರಾಸವೇಪಥುಃ । 
ತಾವಾಹ ಮಾಗಧೋ ವೀಕ್ಷ್ಯ ಹೇ ಕೃಷ್ಣ ಪುರುಷಾಧಮ || ೧೭ 


ನ ತ್ವಯಾ ಯೋದ್ದುಮಿಚ್ಛಾಮಿ ಬಾಲೇನೈಕೇನ ಲಜ್ಜಯಾ 
ಗುಪೇನ ಹಿ ತ್ರಯಾ ಮಂದನ ಯೋತ್ಸೆ ಸೇ ಯಾಹಿ ಬಂಧುಹನ್‌ ॥ 
ತವ ರಾಮ ಯದಿ ಶ್ರದ್ದಾ ಯುಧ್ಯಸ್ವ ಧೈರ್ಯಮುದಹ । 


ಹಿತ್ವಾ ವಾ ಮುಚ್ಚ ರೈಶ್ಚಿನ್ನಂ ದೇಹಂ ರರ್ಯಾಹಿ ಮಾಂಜಹಿ॥ ೧೯ 


ಶ್ರೀ ಭಗವಾನುವಾಚ- 
ನ ವ್ರ ಶೂರಾ ವಿಕತ್ನಂತೇ ದರ್ಶಯಂತ್ಯೇವ ಪ್‌ೌರುಷಮ್‌ ।ಟ 
ನ ಗಹ್ಲೀಮೋ ವಚೋ ರಾಜನ್ನಾ ತುರಸ್ಕ ಮುಮೂರ್ಷತಃ ॥ ೨೦ 


ಮಾಡುವುದು ನಮ್ಮ ಉದ್ದೇಶ (೧೨-೧೪). ಇಪ್ಪತ್ತುಮೂರು ಅಕ್ಷೌಹಿಣೀ 
ಬಲವೆಂಬ ಈ ಭೂಭಾರವನ್ನು ಹೋಗಲಾಡಿಸು'' ಎಂದನು. ಹೀಗೆ ಸಮಾ 
ಲೋಚಿಸಿ ಶ್ರೀಕೃಷ್ಣಬಲರಾಮರು ಕವಚಗಳನ್ನುತೊಟ್ಟುರಥಗಳನ್ನೇರಿದರು. ತಮ್ಮ 
ತಮ್ಮ ಆಯುಧಗಳನ್ನು ಧರಿಸಿ ಸ್ವಲ್ಪ ಸೈನಿಕರಿಂದ ಪರಿವೃತರಾಗಿ ನಗರದಿಂದ 
ಹೊರಟರು. ದಾರುಕನು ಸಾರಥಿಯಾಗಿರಲು ಹರಿಯು ಶಂಖವನ್ನೂದಿದನು 
(೧೫-೦೬). ಅದನ್ನು ಕೇಳಿ ಎದುರಾಳಿಗಳ ಎದೆ ಹೆದರಿಕೆಯಿಂದ ಅದುರಿತು | 
ರಾಮಕೃಷ್ಣರನ್ನು ನೋಡಿ ಮಾಗಧನು''ಎಲೋ ಕೃಷ್ಣ, ನೀಚ! ಹುಡುಗನಾದ 
ನಿನ್ನೊಬ್ಬನೊಡನೆ ಹೊಡೆದಾಡಲು, ನನಗೆ ಲಜ್ಜೆಯಾಗುವುದು. ನಿನ್ನೊಡನೆ 
ಯುದ್ಧಮಾಡಲು ಇಚ್ಛೆ ಇಲ್ಲ ನೀನು ಸೇನಾರಕ್ಷಿತನಾಗಿ ಬಂದರೂ ಯುದ್ಧ 
ಮಾಡೆನು. ಅವಿವೇಕಿ, ಬಂಧುವನ್ನು ಕೊಂದವನೆ | ತೊಲಗು (೧೭-೧೮). 
ಎಲೈ ರಾಮ, ನಿನಗೆ ಆಸಕ್ತಿ ಇದ್ದರೆ ಯುದ್ಧಕ್ಕೆ ಸಿದ್ಧನಾಗು. ಧೈರ್ಯ 
ವನ್ನವಲಂಬಿಸು. ನನ್ನ ಶರಗಳಿಂದ ಕೊರೆದು ಹೋದ ಶರೀರವನ್ನು ತೊರೆದು 
ಸ್ವರ್ಗಕ್ಕೆ ತೆರಳು! ಅಥವಾ ನನ್ನನ್ನಾದರೂ ಸಂಹರಿಸು'' ಎಂದನು (೧೯). 


ಪಂಚಾಶತ್ರಮಾಧ್ಯಾಯಃ ೫ 


ಜರಾಸುತಸಾವಭಿಸ ತ್ತ ಮಾಧವಾ 

ಮಹಾಬಲೌಘಫೇನ ಬಲೀಯಸಾ ವೃಣೋತ್‌ 
ಸಸ್ಫೆನೈಯಾನದ್ವಜವಾಜಿಸಾರಥೀ 

ಸೂರ್ಯಾನಲ್‌ ವಾಯುರಿವಾಭ್ರರೇಖುಭಿಃ ॥ ೨೧ 
ಸುಪರ್ಣತಾಲಧ್ಹ ಜಚಿಹ್ಲಿತೌ ರಥಾ- 

ವಲಕ್ಷಯಂತ್ಕೋ ಹರಿರಾಮಯೋರ್ಮಧೇ 
ಸ್ಪಿಯಃ ಪುರಾಟ್ಟಾಲಕಹರ್ಮ್ಯ ಗೋಪುರಂ 


ಸಮಾಶ್ರಿತಾಃ ಸಂಮುಮುಹುಃ ಶುಚಾರ್ದಿತಾಃ ॥ ೨೨ 
ಹರಿಃ ಪರಾನೀಕಪಯೋಮುಚಾಂ ಮುಹುಃ 
ಶಿಲೀಮುಖಾತು ಲಣವರ್ಷಪೀಡಿತಮ್‌ I 
ಸಸೈನ್ಯ ಮಾಲೋಕ್ಕ ಸುರಾಸುರಾರ್ಚಿತಂ 
ವೃಸ್ಫೂರ್ಜಯಚ್ಛಾರ್ಜ್ಸಶರಾಸನೋತ್ರಮಮ್‌ || ೨೩ 


ಆಗ ಶ್ರೀ ಕೃಷ್ಣನು ಹೇಳಿದನು: ""ಎಲೈ ರಾಜ, ಶೂರರು ಜಂಬಕೊಚ್ಚಿ 
ಕೊಳ್ಳುವುದಿಲ್ಲ; ತಮ್ಮ ಪೌರುಷವನ್ನೇ ಮೆರಸುವರು. ಸಾಯುತ್ತಿರುವ ರೋಗಿಯ 
ಮಾತನ್ನು ನಾವು ಕೇಳತಕ್ಕವರಲ್ಲ !'' (೨೦). ಆಗ ಜರಾಸಂಧನು ಮುಂದೆ 
ನುಗ್ಗಿ ತನ್ನ ಪ್ರಬಲವಾದ ಸೇನಾ ಸಮೂಹದಿಂದ ಪದಾತಿ ರಥ ಧ್ವಜಹಯ 
ಸಾರಥಿ ಸಮೇತರಾದ ರಾಮಕೃಷ್ಣರನ್ನು, ವಾಯುವು ಮೋಡಗಳನ್ನು ನುಗ್ಗಿಸಿ 
ಸೂರ್ಯನನ್ನೂ ಧೂಳಿಗಳನ್ನು ಹರಡಿ ಅಗ್ನಿಯನ್ನೂ ಆವರಿಸುವಂತೆ, ಸುತ್ತಲೂ 
ಮುತ್ತಿದನು (೨೧). ಮಧುರಾನಗರದ ಎತ್ತರವಾದ ಅಟ್ಟ ಸೌಧ, 
ಗೋಪುರಗಳನ್ನು ಹತ್ತಿನಿಂತಿದ್ದ ಸ್ತ್ರೀಯರು ಗರುಡದ್ದೆಜಾಂಕಿತವಾದ ಶಿ ಶ್ರೀಕೃಷ್ಣನ 
ರಥವನ್ನೂ ತಾಳಧ್ದ ಜಾಂಕಿತವಾದ ಬಲರಾಮನ ರಥವನ್ನೂ ಕಾಣದೆ ಶೋಕ 
ಸಂತಪ ರಾಗಿ ಎಚ್ಚರದಪ್ಪಿದರು (೨೨). ಶತ್ರುಸೇನೆಗಳೆಂಬ ಮೋಡಗಳಿಂದ ಒಂದೇ 
ಸಮನೆ ಸುರಿಯುವ ಶರಗಳೆಂಬ ಉಲ್ಬಣ ವೃಷ್ಠಿಧಾರೆಗಳಿಂದ ತನ್ನೆ ಸ್ಫನ್ಯಃ 
ಪೀಡಿತವಾದ್ದನ್ನು ಕಂಡು ಶ್ರೀಕ್ಕ ೈಷ್ಣನು, ದೇವದಾನವ ಪೂಜಿತವಾದ ಶಾರ್ಬ್ಸ 


೬ ಶ್ರೀಮದ್ಬಾಗವತಂ- ದಶಮಸ್ಕಂಧಃ 


ಗ್ಗ ನಿನ್‌ ನಿಷಜಾದಥ ಸಂದಧಚ್ಛರಾನ್‌ 
ಎಕ್ಸಷ್ಠ ಮುಂಚನ್‌ ಶಿತಬಾಣಪೂಗಾನ್‌ । 
ನಿಘ್ನನ್‌ ರಥಾನ್‌ ಕುಂಜರವಾಜಿಪತೀನ್‌ 


ನಿರಂತರಂ ಯದ್ದದಲಾತಚಕ್ರಮ್‌ ॥ ೨೪ 


ನಿರ್ಭಿನ್ನಕುಂಭಾಃ ಕರಿಣೋ ನಿಪೇತು- 
ರನೇಕಶೋತಶ್ವಾ ಶರವೃಕ್ಚಕಂಧರಾಃ। 

ರಥಾ ಹತಾಶದ್ದಜಸೂತನಾಯಕಾಃ 
ಪದಾತಯಶ್ಚಿನ್ನಭುಜೋರುಕಂಧರಾಃ || ೨೫ 


ಸಂಛಿದ್ಯಮಾನದ್ದಿಪದೇಭವಾಜಿನಾ- 
ಮಂಗಪ್ರಸೂತಾಃ ಶತಶೋತಸ್ಪಗಾಪಗಾಃ । 

ಭುಜಾಹಯಃ ಪೂರುಷಶೀರ್ಷಕಚ್ಛಪಾ 
ಹತದ್ವಿಪದ್ದೀಪಹಯಗ್ರಹಾಕುಲಾಃ ॥ ೨೬ 


ಧನಸನ್ನು ಮಿಡಿದನು (೨೩). ಬತ್ತಳಿಕೆಯಿಂದ ಬಾಣಗಳನ್ನು ಸೆಳೆದು ಹೂಡಿ 
ಹೆದೆಯನ್ನು ಮೀಟಿ ನಿಶಿತಾಸ್ತ್ರಗಳನ್ನು ಚಿಮ್ಮಿ ವೈರಿಗಳ ರಥಗಳನ್ನೂ ಗಜವಾಜಿ 
ಪದಾತಿಗಳನ್ನೂ ಎಡೆಬಿಡದೆಪ್ರಹರಿಸಿದನು. ಅವನ ಧನಸ್ಸು ಅಲಾತಚಕ್ರದಂತೆ 
ಕಂಗೊಳಿಸುತಿತ್ತು(೨೪). ಕುಂಭಸ್ಥಳಗಳು ಸೀಳಲಾಗಿ ಲೆಕ್ಕವಿಲ್ಲದಷ್ಟು ಆನೆಗಳು 
ಒರಗಿದವು. ಶರಗಳಿಂದ ಕೊರಳು ತರಿದು ಹೋಗಲಾಗಿ ಕುದುರೆಗಳು 
ಕುಕ್ಕರಿಸಿದವು. ಅಶ್ವಗಳು ಹತವಾಗಿ ಧ್ವಜಗಳು ಮುರಿದು ಸಾರಧಿಗಳು 
ಸತ್ತು ರಥಿಕರು ಮೃತರಾಗಲು, ರಥಗಳು ಉರುಳಿಬಿದ್ದವು. ತೋಳು ತೊಡೆ 
ಕತ್ತುಗಳು ಕತರಿಸಿಹೋಗಲು, ಕಾಲಾಳುಗಳು ಕೆಳಗೆ ಬಿದ್ದರು (೨೫). ನೂರು 
ನೂರಾಗಿ ಅಸ್ತಗಳಿಂದ ಕೊಚ್ಚಿಹಾಕಲ್ಪಡುತ್ತಿದ್ದ ಸೈನಿಕರ, ಆನೆಗಳ ಮತ್ತು 
ಕುದುರೆಗಳ ಅಂಗಗಳಿಂದ ಹರಿದ ನೆತ್ತರಿನ ಹೊಳೆಗಳು ಒಂದುಗೂಡಿದವು | 
ಆ ಹೊಳೆಗಳಲ್ಲಿ ಸೈನಿಕರ ತೋಳುಗಳೇ ಹಾವುಗಳು! ತಲೆಗಳೇ ಆಮೆಗಳು | 
ಸತ್ತುಹೋದ ಆನೆಗಳೇ ದ್ವೀಪಗಳು! ಕುದುರೆಗಳೇ ಮೊಸಳೆಗಳು (೨೬). 


ಪಂಚಾಶತ್ರಮಾಧ್ಯಾಯಃ ಹ 


ಕರೋರುಮಾನಾ ನರಕೇಶಶೈವಲಾ 
ಧನುಸರಂಗಾಯುಧಗುಲ್ಬ ಸಂಕುಲಾಃ। 
ಅಚ್ಛೂರಿಕಾವರ್ತಭಯಾನಕಾ ಮಹಾ- 
ಮಣಿಪ್ರವೇಕಾಭರಣಾಶ್ಚಶರ್ಕರಾಃ॥ ೨೭ 


ಪ್ರವರ್ತಿತಾ ಭೀರುಭಯಾವಹಾ ಮೃಧೇ 
ಮನಸ್ಸಿನಾಂ ಹರ್ಷಕರೀಃ ಪರಸರಮ್‌ 
ವಿನಿಫುತಾರೀನ್‌ ಮುಸಲೇನ ದುರ್ಮದಾನ್‌ 


ಸಂಕರ್ಷಣೇನಾಪರಿಮೇಯತೇಜಸಾ ॥ ೨೮ 
ಬಲಂ ತದಂಗಾರ್ಣವದುರ್ಗಬಭೈೆರವಂ 

ದುರಂತಪಾರಂ ಮಗಧೇಂದ್ರ ಹಾಲಿತಮ್‌ । 
ಕ್ಷಯಂ ಪ್ರಣೀತಂ ವಸುದೇವಪುತ್ರಯೋ- 

ರ್ವಿಕ್ರೀಡಿತಂ ತಜ್ಞಗದೀಶಯೋಃ ಪರಮ್‌ ॥ ೨೯ 


ಸೈನಿಕರ ಕ್ಸ ಮತ್ತು ತೊಡೆಗಳೇ ಮೀನುಗಳು | ತಲೆಗೂದಲೇ ಪಾಚಿ 
ಯಾಯಿತು! ಬಿಲ್ಲುಗುಳು ಅಲೆಗಳಾದವು! ಇತರ ಆಯುಧಗಳು ಪೊದೆಗಳಾದವು, 
ಡಾಲುಗಳು ಸುಳಿಗಳಾಗಿ ರಕ್ತ ನದಿಗಳು ಭಯಾನಕವಾದವು. (ಯೋಧರು 
ಧರಿಸಿದ್ದ) ಮಹಾಮಣಿಗಳು ಕಲ್ಲುಗಳೂ, ಒಡವೆಗಳು ಮರಳೂ ಆದವು! (೨೭). 
ರಣರಂಗದಲ್ಲಿ ಹರಿದ ಆ ರಕ್ತನದಿಗಳು ಹೇಡಿಗಳಿಗೆ ಭಯವನ್ನೂ ಧೀರರಿಗೆ 
ಹರ್ಷವನ್ನೂ ಉಂಟುಮಾಡಿದವು. ಪರೀಕ್ಷಿತರಾಜ, ಊಹಾತೀತಬಲನಾದ 
ಬಲರಾಮನು ಮದಾಂಧರಾದ ವೈರಿಗಳನ್ನು ಮುಸಲಾಯುಧದಿಂದ 
ಸದೆಬಡಿದು, ಕಡಲಿನಂತೆ ದುರ್ಗಮವೂ ಭೀಷಣವೂ ಅಗಾಧವೂ 
ಮೇರೆಯಿಲ್ಲದ್ದೂ ಮಗಧರಾಜಪಾಲಿತವೂ ಆದ ಸೈನ್ಯವನ್ನು ನಾಶಗೊಳಿಸಿದನು. 
ಆ ಕಾರ್ಯವು ಜಗದೀಶ್ವರರಾದ ವಸುದೇವ ಪುತ್ರರ ಒಂದು ಕ್ರೀಡೆ, 
ಅಷ್ಟೆ (೨೮-೨೯). ಮೂರುಲೋಕಗಳ ಜನ್ಮಸ್ಥಿತಿಲಯಗಳನ್ನು ತನ್ನ ಒಂದು ಲೀಲಾ 
ಮಾತ್ರದಿಂದ ಯಾವನು ಎಸಗಬಲ್ಲನೋ ಅಂತಹ ಅನಂತಗುಣನಾದ 
ಭಗವಂತನಿಗೆ ಶತ್ರುಸೇನಾವಿಮರ್ದವು ಅಚ್ಚರಿಯಲ್ಲ ಆದರೂ ಮನುಷ್ಯರಂತೆ 


೮ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಸ್ಥಿ ತ್ಕು ದೃವಾಂತಂ ಭುವನತ್ರಯಸ್ಪ ಯಃ 
ಸಮಾಹತೇ ನಂತಗುಣಃ ಸ್ವಲೀಲಯಾ 
ನ ತಸ್ಯ ಚಿತ್ರಂ ಪರಪಕ್ಷನಿಗ್ರಹ- 
ಸಥಾಪಿ ಮರ್ತ್ಯಾನುವಿಧಸ್ಯ ವರ್ಣ್ಯತೇ || ೩೦ 
ಜಗ್ರಾಹ ವಿರಥಂ ರಾಮೋ ಜರಾಸಂಧಂ ಮಹಾಬಲಮ್‌ । 
ಹತಾನೀಕಾವಶಿಷ್ಟಾಸುಂ ಸಿಂಹಃ ಸಿಂಹಮಿವ್‌ೌಜಸಾ ॥ ೩೧ 


ಬಧ್ಯಮಾನಂ ಹತಾರಾತಿಂ ಪಾಶೈರ್ವಾರುಣಮಾನುಪೈ: | 
ವಾರಯಾಮಾಸ ಗೋವಿಂದಸೇನ ಕಾರ್ಯಚಿಕೀರ್ಹಯಾ ॥ ೩೨ 


mB 


ಸ ಮುಕೋ ಲೋಕನಾಥಾಭ್ಯಾಂ ವ್ರೀಡಿತೋ ವೀರಸಮೃತಃ। 


ತಪಸೇ ಕೃತಸಂಕಲ್ಲೋ ವಾರಿತಃ ಪಢಿ ರಾಜಭಿಃ ॥ ೩೩ 
ವಾಕ್ಕೈಃ ಪವಿತ್ರಾರ್ಥಪದೈರ್ನಯನ್ನೆ: ಪ್ರಾಕೃತೈರಪಿ | 
ಸಿಕರ್ಮಬಂಧಪ್ರಾಪೋತsಯಂ ಯದುಭಿಸೇ ಪರಾಭವಃ॥ ೩೪ 


ವರ್ತಿಸುತಿದ್ದ ಅವನ ಕಾರ್ಯವನ್ನು ಇಲ್ಲಿ ವರ್ಣಿಸಲಾಗುತ್ತಿದೆ (೩೦). ಹೀಗೆ 
ಸೇನೆಯು ಅಳಿಯಲಾಗಿ ಜೀವಮಾತ್ರದಿಂದ ಉಳಿದ ಮಹಾಬಲನಾದ 
ಜರಾಸಂಧನನ್ನು ಸಿಂಹವನ್ನು ಸಿಂಹವು ಆಕ್ರಮಿಸುವಂತೆ ಬಲರಾಮನು 
ವಿಕ್ರಮದಿಂದ ಆಕ್ರಮಿಸಿ ರಥದಿಂದಳೆದು ಸಿರೆಹಿಡಿದನು (೩೧). ವಾರುಣ ಮತ್ತು 
ಮಾನುಷಪಾಶಗಳಿಂದ ಬಲರಾಮನು ಹತ ಸೈನ್ಯನಾದ ಮಾಗಧನನ್ನು ಕೊಲ್ಲಲು 
ಉದ್ಯುಕನಾಗಲು, ಆತನಿಂದ ಕಾರ್ಯಾಂತರವಾಗಬೇಕೆಂಬ ಉದ್ದೇಶದಿಂದ 
ಶ್ರೀಕೃಷ್ಣನು ತಡೆದನು (೩೨). ಲೋಕನಾಥರಾದ ಬಲರಾಮ ಶ್ರೀಕೃಷ್ಣರಿಂದ 
ಬಿಡುಗಡೆ ಹೊಂದಿದ ವೀರನಾದ ಜರಾಸಂಧನು ಲಜ್ಜಿತನಾಗಿ ತಪಸುಮಾಡ 
ಬೇಕೆಂದು ಸಂಕಲ್ಪಿಸಿ ಅಲ್ಲಿಂದ ಹೊರಟನು. ದಾರಿಯಲ್ಲ ಅವನ ಪಕ್ಷದ 
ರಾಜರು ತಡೆದರು. ""ಮಗಧರಾಜ, (ಅಲರಾದ) ಯಾದವರಿಂದ ನಿನಗಾದ 
ಸೋಲು ಪ್ರಾರಬ್ದಕರ್ಮವಶದಿಂದ ಬಂದದ್ದು (ಇಷ್ಟು ಮಾತ್ರದಿಂದ ಅಧೀರ 
ನಾಗಬೇಡ) ಇತ್ಯಾದಿ ಲೌಕಿಕನ್ಯಾಯಗಳಿಂದಲೂ ಕ್ಷತ್ರಿಯಧರ್ಮೋಚಿತವಾದ 
ನುಡಿಗಳಿಂದಲೂ ಸಂತೈಸಿ ಅವನನ್ನು ತಡೆದರು (೩೪). ಹೀಗೆ ಸಮಸ್ತ 


ಪಂಚಾಶತಮಾಧ್ಯಾಯಃ ೯ 


ಹತೇಷು ಸರ್ವಾನೀಕೇಷು ನೃಪೋ ಬಾರ್ಹದ್ರಥಸದಾ। 
ಉಪೇಕ್ಷಿತೋ ಭಗವತಾ ಮಗಧಾನ್‌ ದುರ್ಮನಾ ಯಯೌ ॥ ೩೫ 
ಮುಕುಂದೋತಪ್ಯ ಕ್ಷತಬಲೋ ನಿಸೀರ್ಣಾರಿಬಲಾರ್ಣವಃ | 


ವಿಕೀರ್ಯಮಾಣಃ 'ಕುಸುಮೆ ್ತ್ರದಶ್ಶ ರನುಮೋದಿತಃ ॥ ೩೬ 
ಮಾಥುರೈರುಪಸಂಗಮ್ಯ ವಿಜ್ವರೈರ್ಮುದಿತಾತೃಭಿಃ | 
ಉಪಗೀಯಮಾನವಿಜಯಃ ಸೂತಮಾಗದಧವಂದಿಭಿಃ ॥ ೩೭ 
ಶಂಖದುಂದುಭಯೋ ನೇದುರ್ಭೇರೀತೂರ್ಯಾಣ್ಯನೇಕಶಃ 
ವೀಣಾವೇಣುಮೃದಂಗಾನಿ ಪುರಂ ಪ್ರವಿಶತಿ ಪ್ರಭ್‌ೌ॥ ೩೮ 


ಸಿಕಮಾರ್ಗಾಂ ಹೃಷ್ಟಜನಾಂ ಪತಾಕಾಭಿರಲಂಕ್ಸತಾಮ್‌ I 
ನಿರ್ಧುಷ್ಟಾಂ ಬ್ರಹಘೋಷೇಣ ಕೌತುಕಾಬದ್ಧತೋರಣಾಮ್‌ ॥ 


ನಿಚೀಯಮಾನೋ ನಾರೀಭಿರ್ಮಾಲ್ಯ ದಧ ಕ್ಷತಾಂಕುರೈಃ | 


ಲೇ 


ನಿರೀಕ್ಷ್ಯಮಾಣಃ ಸಸ್ನೇಹಂ ಪ್ರೀತ್ಯುತ್ಕಲಿತಲೋಚನ್ಕೆಃ 1 ೪೦ 


ಸೈನ್ಯವೂ ನಾಶವಾಗಲಾಗಿ ಬೃಹದ್ರಥತನಯನಾದ ಜರಾಸಂಧನು 
ಭಗವಂತನಿಂದ ಉಪೇಕ್ಷಿತನಾಗಿ, ಖನ್ನ ಮನಸ್ಸಿನಿಂದ ಮಗಧದೇಶಕ್ಕೆ 
ಹಿಂದಿರುಗಿದನು (೩೫). ಇತ್ತ ಮುಕಂದನು ತನ್ನ ಸೇನೆಗೆ ಗಾಸಿಯಾಗದಂತೆ 
ಶತ್ರು ಸೇನಾಸಾಗರವನ್ನು ದಾಟಿದವನಾಗಿ, ಮಧುರಾ ನಗರವನ್ನು 
ಪ್ರವೇಶಿಸಿದನು. ದೇವತೆಗಳು "ಸಾಧು, ಸಾಧು' ಎಂದು ಜಯಕಾರ ಮಾಡುತ್ತ 
ಪುಷ್ಪವೃಷ್ಟಿಯನ್ನು ಸುರಿದರು (೩೬). ನಿರಾತಂಕರಾಗಿ ಆನಂದಿಸುತಿದ್ದಮಧುರಾ 
ಪುರಜನರು ಜೊತೆಗೂಡಿದರು. ಸೂತಮಾಗದ ವಂದಿಗಳು ಶ್ರೀಕೃಷ್ಣನ 
ವಿಜಯೋತ್ಸವವನ್ನು ಹಾಡುತ್ತಿದ್ದರು. ಸ್ವಾಮಿಯು ನಗರವನ್ನು ಪ್ರವೇಶಿಸು 
ತಿರುವಾಗ ಶಂಖಗಳು ಊದಿದವು. ಭೇರೀವಾದ್ಯಗಳು ಮೊಳಗಿದವು. ವೀಣೆ, 
ಕೊಳಲು, ಮೃದಂಗಗಳು ಧ್ವನಿಗೈದವು (೩೭-೩೮). ಸಂತುಷ್ಟ ಪ್ರಜೆಗಳಿಂದ 
ತುಂಬಿದ ರಾಜಧಾನಿಯ ರಸ್ತೆಗಳಿಗೆ ನೀರೆರಚಿ ಪತಾಕೆಗಳಿಂದ ಅಲಂಕರಿಸಲಾಗಿತ್ತು 
ವೇದಘೋಷವು ಮೊಳಗುತ್ತಿತ್ತು ಉತ್ತವಾರ್ಥವಾಗಿ ತೋರಣಗಳನ್ನು 
ನಿರ್ಮಿಸಲಾಗಿತ್ತು (೩೯ ). ಸುಮಂಗಲಿಯರು ಸ್ನೇಹಪ್ರೀತಿಗಳಿಂದ ಹಿರಿಹಿಗ್ಗಿದ 


2 


೧೦ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಆಯೋಧನಗತಂ ವಿತ್ತಮನಂತಂ ವೀರಭೂಷಣಮ್‌ | 


ಯದುರಾಜಾಯ ತತ್‌ ಸರ್ವಮಾಹ್ನತಂ ಪಾ ್ರದಿಶತ್ಛ್ರಭುಃ || ೪೧ 
ಏವಂಸ ಪದಶಕ್ಷತ್ತನಾವತ್ಯ ಕೌಹಿಣೇಬಲ: | 

ಯುಯುಡೇ ಮೌಗಡೋ ರಾಜಾ ಯದುಬಿಃ ಕೃಷ್ಪಪಾಲಿತ್ಸೆಃ || ೪೨ 
ಅಕ್ಷಿಣಂಸದಲಂ ಸರ್ವಂ ವೃಷ್ಟಯಃ ಕೃಷ್ಟತೇಜಸಾ | 

ಹತೇಷು ಸ್ನೇಷನೀಕೇಷು ತ್ಯಕೋತ ಯಾದರಿಭಿರ್ನಪಃ || ೪೩ 
ಅಷ್ಛಾದಶಮಸಂಗ್ರಾಮೇ ಆಗಾಮಿನಿ ತದಂತರಾ | 

ನಾರದಪ್ರೇಷಿತೋ ವೀರೋ ಯವನಃ ಪ್ರತೃದಶ್ಯತ || ೪೪ 


ರುರೋಧ ಮಥುರಾಮೇತೃ ತಿಸ ಭಿರ್ಮೇಚ್ಛ ಕೋಟಿಬಿಃ। 

ನ್ವಲೋಕೇ ಚಾಪ ಸ್ರತಿದಂದೋವರ್ಸೀಶು ತಾನ$ತ್ಸ ಸಂಮಿತಾನ್‌ ॥ 
ತಂ ದೃಷ್ಟ್ವಾಚಿಂತಯತ್‌ ಕೃಷ್ಣಃ ಸಂಕರ್ಷಣಸಹಾಯವಾನ್‌ । 
ಅಹೋ ಯದೂನಾಂ ವೃಜಿನಂ ಪ್ರಾಪಂ ಹ್ಯುಭಯತೋ ಮಹತ್‌ ॥ 


ಕಣ್ಣುಗಳಿಂದ ಶ್ರೀಕೃಷ್ಣನನ್ನು ನೋಡುತ್ತ ಹೂವು ಮೊಸರು ಅಕ್ಷತೆ ಅಂಕುರಗಳಿಂದ 
ನಿವಾಳಿಸಿದರು (೪೦). ರಣಭೂಮಿಯಲ್ಲಿ ದೊರಕಿದ ಲೆಕ್ಕವಿಲ್ಲದಷ್ಟು ವೀರಾ 
ಭರಣಗಳನ್ನು ತಂದು ಅವೆಲ್ಲವನ್ನೂ ಸ್ವಾಮಿಯು ಯದುರಾಜನಾದ ಉಗ್ರ 
ಸೇನನಿಗೆ ಒಪ್ಪಿಸಿದನು. ಈ ಪರಿಸ್ಥಿತಿಯಾದರೂ ಮಗಧರಾಜನು ಅಕ್ಷೌಹಿಣೀ 
ಬಲಸಹಿತನಾಗಿ ಮತ್ತೆ ಮತ್ತೆ ಬಂದು, ಶ್ರೀಕೃಷ್ಣಪಾಲಿತರಾದ ಯಾದವರೊಡನೆ 
ಹದಿನೇಳು ಬಾರಿ ಹೋರಾಡಿದನು | (೪೧-೪೨). ಯಾದವರು ಶ್ರೀಕೃಷ್ಣನ 
ತೇಜೋಬಲದಿಂದ ಜರಾಸಂಧನ ಸಮಸ ಬಲವನ್ನೂ ನಾಶಗೊಳಿಸುತ್ತಿದರು. 
ಸೇನೆಗಳು ನಾಶವಾಗಲಾಗಿ ಮಗಧರಾಜನು ವೈರಿಗಳಿಂದ ಬಿಡುಗಡೆ ಹೊಂದಿ 
ಮತ್ತೆ ಹಿಂದಿರುಗುತಿದ್ದನು (೪೩). ಹೀಗೆ ಹದಿನೆಂಟನೆಯ ಸಂಗ್ರಾಮವು ಒದಗಿ 
ಬರಲಿರುವಾಗ, ನಡುವೆ ನಾರದಮುನಿಗಳು ವೀರನಾದ ಕಾಲಯವನನ್ನು 
ಯುದ್ಧಕ್ಕೆ ಹುರಿದುಂಬಿಸಿ ಕಳಿಸಿದರು! ಅವನು ಬಂದು ಕಾಣಿಸಿಕೊಂಡನು! (೪೪). 
ಕಾಲಯವನನು ಭೂಲೋಕದಲ್ಲಿ ಅಪ್ರತಿಮವೀರನೆಂದು ವಿಖ್ಯಾತನಾಗಿದನು. 
ಯಾದವರು ತನಗೆ ಸಮಾನಪರಾಕ್ರಮಿಗಳೆಂದು ಕೇಳಿದ ಆತನು ಮೂರು 
ಕೋಟಿ ಮ್ಲೇಚ್ಛ ಸ್ಪನಿಕರೊಡನೆ ಬಂದು ಮಧುರೆಯನ್ನು ಮುತ್ತಿದನು (೪೫). 


ಪಂಚಾಶತ್ರಮಾಧ್ಯಾಯಃ ೧೧ 
ಯವನೋ ಯಂ ನಿರುಂಧೇತಸ್ಥಾನದ್ಯ ತಾವನ್ನಹಾಬಲಃ 
ಮಾಗಧೋತಪ್ಯದ್ಧ್ಯ ವಾ ಶ್ಲೋ ವಾ ಪರಶ್ವೋ ವಾ5 5 ಗಮಿಷ್ಯತಿ | 
ಆವಯೋರ್ಯಧ್ಯತೋರಸ್ಯ ಯದ್ಯಾಗಂತಾ ಜರಾಸುತಃ । 


ಬಂಧೂನ್‌ ವಧಿಷ್ಠತೃಥವಾ ನೇಷ್ಠತೇ ಸ್ವಪುರಂ ಬಲೀ ॥ ೪೮ 
ತಸ್ಮಾದದ್ಯ ಎಧಾಸ್ಯಾಮೋ ದುರ್ಗಂ ದ್ವಿಷದದುರ್ಗಮಮ್‌ 

ತತ್ರ ಜ್ಞಾತೀನ್‌ ಸಮಾಧಾಯ ಯವನಂ ಘಾತಯಾಮಹೇ ॥ ೪೯ 
ಇತಿ ಸಂಮತ್ರ್ಯ ಭಗವಾನ್‌ ದುರ್ಗಂ ದ್ವಾದಶಯೋಜನಮ್‌ । 
ಅಂತಃಸಮುದ್ರೇ ನಗರಂ ಕ್ಷತ್ಲಾದ್ಭುತಮಚೀಕರತ್‌ ॥ ೫೦ 
ದೃಶ್ಯತೇ ಯತ್ರ ಹಿ ತ್ವಾಪ್ಟಂ ವಿಜ್ಞಾನಂ ಶಿಲ್ಪನೈಪುಣಮ್‌ । 
ರಥ್ಯಾಚತ್ತರವೀಥೀಭಿರ್ಯಥಾವಾಸ್ತು ವಿನಿರ್ಮಿತಮ್‌ ॥ ೫೧ 
ಸುರದ್ರುಮಲತೋದ್ಯಾನವಿಚಿತ್ರೋಪವನಾನಿತಮ್‌ । 
ಹೇಮಶೃಂಗೈರ್ದಿವಿಸ್ಟೃಗ್ಸಿಃ ಸ್ಥಾಟಿಕಾಟ್ಟಾಲಗೋಪುರೈಃ || ೫೨ 


ಅವನನ್ನು ಕಂಡು ಶ್ರೀಕೃಷ್ಣನು ಬಲರಾಮನೊಡನೆ ಹೀಗೆ ಸಂಮಂತ್ರಿಸಿದನು, 
“ಆಹಾ | ಯಾದವರಿಗೆ ಎಂತಹ ಕಷ್ಟಬಂದಿತು | ಎರಡು ಕಡೆಯಿಂದಲೂ 
ಮಹತ್ತರವಾದ ಬಿಕ್ಕಟ್ಟು ಒದಗಿತು. ಬಲಾಢ್ಯನಾದ ಯವನನು ಈಗ ನಮ್ಮನ್ನು 
ಆಕ್ರಮಿಸಿದ್ದಾನೆ. ಜರಾಸಂಧನೂ ಸಹ ಇಂದೋ ನಾಳೆಯೋ ನಾಡಿದ್ದೋ 
ಬರುವನು! (೪೬-೪೭). ನಾವಿಬ್ಬರೂ ಈತನೊಡನೆ ಕಾದಾಡುತಿರುವಾಗ 
ಬಲಶಾಲಿಯಾದ ಜರಾಸಂಧನು ನಮ್ಮ ಬಂಧುಗಳನ್ನುಸಂಹರಿಸುವನು. ಇಲ್ಲವೆ, 
ಸೆರೆಹಿಡಿದು ತನ್ನ ನಗರಕ್ಕೆ ಒಯ್ಯುವನು (೪೮). ಆದ್ದರಿಂದ ಈಗ ಮನುಷ್ಯ 
ಮಾತ್ರರಿಗೆ ದುರ್ಗಮವಾದ ಒಂದು ದುರ್ಗವನ್ನು ನಿರ್ಮಿಸೋಣ. ಅಲ್ಲಿ ನಮ್ಮ 
ಬಂಧುಗಳನ್ನು ಕ್ಷೇಮವಾಗಿ ಇರಿಸಿ ಯವನನನ್ನು ಹನನಮಾಡೋಣ'' (೪೯). 
ಹೀಗೆ ಸಂಮಂತ್ರಿಸಿ ಭಗವಂತನು ಸಮುದ್ರದ ನಡುವೆ ಹನ್ನೆರಡು ಯೋಜನ 
ವಿಸಾರವಾಗಿ ಸರ್ವಾಶ್ಚರ್ಯಮಯವಾದ (ದ್ವಾರಕಾ) ನಗರವನ್ನು ನಿರ್ಮಾಣ 
ಮಾಡಿಸಿದನು. ಅದರಲ್ಲಿ ವಿಶ್ವಕರ್ಮನ ಶಿಲ್ಪ ವಿಜ್ಞಾನವೂ ಕಲಾಕೌಶಲವೂ 
ಪ್ರಕಟವಾಗಿತ್ತು ವಾಸ್ತು ಶಾಸ್ತ್ರಾಮಸಾರವಾಗಿ ರಾಜಮಾರ್ಗಗಳೂ ಚ್‌ೌಕಗಳೂ 
ಉಪಮಾರ್ಗಗಳೂ ನಿರ್ಮಿತವಾಗಿದ್ದವು (೫೦-೫೧). ದೇವಲೋಕದ 


೧೨ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ರಾಜತಾರಕುಟ್ಟಿಃ ಕೋಷ್ಠೆ J ರ್ಹೇಮಕುಂಭೈರಲಂಕೃತ್ಛೆಃ 

ರತ್ಪಕೊಟ್ಟೆಗ್ಳ ೯ಹೈರ್ಹೈಮೈರ್ಮಹಾಮರಕತಸ್ವಲೈಃ Il ೫೩ 
ವಾಸೋಷತೀನಾಂ ಚ ಗೃಹೃರ್ವಲಭೀಭಿಶ್ಚ ನಿರ್ಮಿತಮ್‌ । 
ಚಾತುರ್ವರ್ಣ್ಣಜನಾಕೀರ್ಣಂ ಯದುದೇವಗೃಹೋಲ್ಲಸತ್‌ || ೫೪ 


ಸುಧರ್ಮಾಂ ಪಾರಿಜಾತಂ ಚ ಮಹೇಂದ್ರಃ ಪ್ರಾಹಿಣೋದ್ದರೇಃ | 
ಯತ್ರ ಚಾವಸ್ಥಿತೋ ಮರ್ತ್ಯೋ ಮರ್ತ;್ಯಧರ್ಮೈೆರ್ನ ಯುಜ್ಯತೇ ॥ 


ಶ್ಯಾಮೈಕಕರ್ಣಾನ್‌ ವರುಣೋ ಹಯಾನ್‌ ಶುಕ್ಲಾನ್‌ ಮನೋಜವಾನ್‌। 
ಅಷ್‌ೌ ನಿಧಿಪತಿಃ ಕೋಶಾನ್‌ ಲೋಕಪಾಲೋ ನಿಜೋದಯಾನ್‌ ॥ 


ವೃಕ್ಷಲತೆಗಳು ತುಂಬಿದ ವಿಚಿತ್ರವಾದ ಕ್ರೀಡಾವನಗಳಿಂದಲೂ ಕೈದೋಟ 
ಗಳಿಂದಲೂ ಆ ಪಟ್ಟಣವು ಯುಕವಾಗಿತು, ಚಿನ್ನದ ಶಿಖರಗಳಿಂದ ಸ್ವರ್ಗವನ್ನು 
ತಾಗುತ್ತಿರುವ ಸ್ಫಟಿಕಮಯವಾದ ಮಹಡಿಗಳಿಂದಲೂ ಗೋಪುರಗಳಿಂದಲೂ 
ಕೂಡಿತ್ತು (೫೨). ಬೆಳ್ಳಿ ಮತ್ತು ಹಿತಾಳೆಗಳಿಂದ ನಿರ್ಮಿತವಾಗಿ ಬಂಗಾರದ 
ಕಲಶಗಳಿಂದ ಅಲಂಕೃತವಾದ ಅಶ್ವಶಾಲೆ ಮೊದಲಾದವುಗಳಿಂದಲೂ 
ಪದ್ಮರಾಗಾದಿ ರತ್ನಖಚಿತ ಶಿಕರಗಳುಳ್ಳ ಸುವರ್ಣಗೃಹಗಳಿಂದಲೂ 
ಮಹಾಮರಕತದ ನೆಲೆಗಟ್ಟುಗಳುಳ್ಳ ಗೃಹಗಳಿಂದಲೂ ದ್ವಾರಕೆಯು 
ಎರಾಜಿತವಾಗಿತ್ತು (೫೩). ಅಲ್ಲಲ್ಲಿ ದೇವಾಲಯಗಳಿಂದಲೂ ಚಂದ್ರಶಾಲೆ 
ಗಳಿಂದಲೂ ಕೂಡಿತ್ತು ಚಾತುರ್ವರ್ಣ್ಯದ ಜನರಿಂದ ನಿಬಿಡವಾಗಿ ಯದು 
ರಾಜನ ಅರಮನೆಯಿಂದ ಎಭೂಷಿತವಾಗಿತ್ತು ಸುಧರ್ಮವೆಂಬ ದೇವಸಭಾ 
ಮಂಟಪವನ್ನೂ ಪಾರಿಜಾತವೃಕ್ಷವನ್ನೂ ೧ ಶ್ರೀಕೃಷ್ಣನಿಗಾಗಿ ದೇವೇಂದ್ರನು ಕಳಿಸಿ 
ಕೊಟ್ಟನು. ಸುಧರ್ಮದಲ್ಲಿ ಕುಳಿತ ಮನುಷ್ಯನಿಗೆ ಹಸಿವು ಬಾಯಾರಿಕೆ 
ಮೊದಲಾದ ಮನುಷ್ಯ ಧರ್ಮವು ಸೋಂಕುವುದಿಲ್ಲ (೫೪-೫೫). ವರುಣನು 
ಮನೋವೇಗದಲ್ಲಿಓಡಬಲ್ಲ, ಒಂದು ಕಿವಿ ಕಪ್ಪುಗಿರುವ ಬಿಳಿಯ ಕುದುರೆಗಳನ್ನೂ 


೧ ಪಾರಿಜಾತಹರಣವು ಮುಂದೆ ೫೯ನೆಯ ಅಧ್ಯಾಯದಲ್ಲಿ ಬರುತ್ತದೆ. ಆದರೂ 
ಪರೀಕ್ಷಿತನಿಗೆ ಶುಕರು ಕಥೆಯನ್ನು ಹೇಳುವಾಗ ಪಾರಿಜಾತವು ಬಂದುಬಿಟ್ಟಿತಾದ್ದರಿಂದ ಇಲ್ಲಿಭೂತ 
ಕಾಲದ ನಿರ್ದೇಶವಿದೆ. 


ಪಂಚಾಶತಮಾಧ್ಯಾಯಃ ೧೩ 


ಯದ್‌ಯದ್‌ ಭಗವತಾ ದತ್ತ ಮಾಧಿಪತ್ಯಂ ಸಸಿದ್ದಯೇ | 
ಸರ್ವಂ ಪ್ರತ್ಯರ್ಪಯಾಮಾಸುರ್ಹರ್‌ೌ ಭೂಮಿಗತೇನಪ॥ ೫೭ 


ತತ್ರ ಯೋಗಪ್ರಭಾವೇಣ ನೀತ್ವಾಸರ್ವಜನಂ ಹರಿಃ | 
ಪ್ರಜಾಪಾಲೇನ ರಾಮೇಣ ಕೃಷ್ಣಃ ಸಮನುಮಂತ್ರಿತಃ । 
ನಿರ್ಜಗಾಮ ಪುರದ್ದಾಧಾತ್‌ ಪದ್ಧಮಾಲೀ ನಿರಾಯುಧಃ ॥ ೫೮ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ 
ಸಂಹಿತಾಯಾಂ ದಶಮಸ್ಕಂಧೇ ಉತರಾರ್ಧೇ 
ಪಂಚಾಶತಮಾಧ್ಯಾಯಃ 


ಕುಬೇರನು ತನ್ನ ವಿಭೂತಿಗಳೆನಿಸಿದ ಎಂಟು ೧ ನಿಧಿಗಳನ್ನೂ ಕಳಿಸಿದರು. 
ಪರೀಕ್ಷಿತರಾಜ, ಹೀಗೆಯೇ ಇತರ ಸಿದ್ದ ಪುರುಷರಿಗೆ ತಮ್ಮ ತಮ್ಮ ಅಧಿಕಾರಪಾಲ 
ನೆಮಾಡಲೆಂದು ಭಗವಂತನು ಯಾವುಯಾವುದರ ಒಡೆತನವನ್ನು 
ಕರುಣಿಸಿದ್ದನೋ ಅವೆಲ್ಲವನ್ನೂ ಅವರು ಭೂಮಿಯಲ್ಲವತರಿಸಿದ ಶ್ರೀಹರಿಗೆ 
ಒಪ್ಪಿಸಿದರು (೫೬-೫೭). ಶ್ರೀಕೃಷ್ಣನು ತನ್ನ ಯೋಗ ಮಹಿಮೆಯಿಂದ 
ಮಧುರೆಯ ಸಕಲ ಜನರನ್ನೂ ಆ ದ್ವಾರಕಾನಗರಕ್ಕೆ ಸೇರಿಸಿ, ಅವರನ್ನು 
ರಕ್ಷಿಸುವಂತೆ ನಿಯುಕನಾದ ಬಲರಾಮನಿಂದ ಅನುಮತಿಯನ್ನು ಪಡೆದು, ತಾನು 
ಪದ್ಮಮಾಲೆಯನ್ನು ಧರಿಸಿ ನಿರಾಯುಧನಾಗಿ ಮಧುರಾನಗರ ದ್ವಾರದಿಂದ 
ಹೊರಗೆ ಬಂದನು (೫೮). 


ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಐವತ್ತನೆಯ ಅಧ್ಯಾಯ 


೧ ಪದ್ಧಶ್ರೈವ ಮಹಾಪದ್ದೋ ಮತ್ತ್ಯಕೂರ್ಮೌ ತಥ್‌ೌದಕಃ । 

ನೀಲೋ ಮುಕುಂದಃ ಶಂಖಶ್ಚನಿಧಯೋಕತಷ್ಟ್‌ ಪ್ರಕೀರ್ತಿತಾಃ ॥ 

ಎಂದು ಅಷ್ಟ ನಿಧಿಗಳನ್ನು ಹೇಳಲಾಗಿದೆ. ನವನಿಧಿಗಳೆಂದೂ ಪ್ರಸಿದ್ಧಿಯುಂಟುಃ 
ಮಹಾಪದ್ಧಶ್ಚ ಪದ್ಧಶ್ಚ ಶಂಖೋ ಮಕರಕಚ್ಛಪ್‌ೌ 
ಮುಕುಂದಕುಂದನೀಲಾಶ್ಚ ಖರ್ವಶ್ಚ ನಿಧಯೋ ನವ ॥ 


73 


೧೪ 


ಏಕಪಂಚಾಶತಮಾಧ್ಯಾಯಃ 
ಶ್ರೀಶುಕ ಉವಾಚ- 


ತಂ ವಿಲೋಕೃ ಎನಿಷ್ಕ್ಯಾಂತಮುಜ್ಜಿಹಾನಮಿವೋಡುಪಮ್‌ ] 
ದರ್ಶನೀಯತಮಂ ಶ್ಯಾಮಂ ಪೀತಕ್‌ಶೇಯವಾಸಸಮ್‌ ॥ ೧ 


ಶ್ರೀವತ್ಸ ವಕ್ಷಸಂ ಭ್ರಾಜತೌಸುಭಾಮುಕಕಂಧರಮ್‌ । 
ಪೃಥುದೀರ್ಫಚತುರ್ಬಾಹುಂ ನವಕಂಜಾರುಣೇಕ್ಷಣಮ್‌ ॥ 3 


ನಿತ್ಯಪ್ರಮುದಿತಂ ಶ್ರೀಮತುಕಪೋಲಂ ಶುಚಿಸ್ಥಿತಮ್‌ | 
ಮುಖಾರವಿಂದಂ ಬಿಭ್ರಾಣಂ ಸ್ಫುರನ್ಮಕರಕುಂಡಲಮ್‌ ॥ ೩ 


ವಾಸುದೇವೋ ಹ್ಯಯಮಿತಿ ಪುಮಾನ್‌ ಶ್ರೀವತ್ತಲಾಂಛನಃ । 
ಚತುರ್ಭುಜೋ5ರವಿಂದಾಕ್ಷೋ ವನಮಾಲ್ಯತಿಸುಂದರಃ | ೪ 


ಅಧ್ಯಾಯ ೫೧ 


ಕಾಲಯವನನಿಂದ ಮಧುರೆಯ ಆಕ್ರಮಣ. ದ್ವಾರಕಾನಿರ್ಮಾಣ. ಮುಚುಕುಂದನಿಂದ 
ಯವನನು ಭಸ್ಮವಾಗುವುದು; ಮುಚುಕುಂದನ ಸುತಿ. ಶ್ರೀಕೃಷ್ಣನಿಂದ ಅನುಗ್ರಹ. 
ಅತ್ಯಂತಸುಂದರನಾದ ಶ್ರೀಕೃಷ್ಣನು ಉದಯಿಸುವ ಪೂರ್ಣಚಂದ್ರನಂತೆ 
ನಗರದಿಂದ ಹೊರಗೆ ಬಂದನು. ಆತನು ಶ್ಯಾಮಲಾಂಗನಾಗಿ ಪೀತಾಂಬರವನ್ನು 
ಧರಿಸಿದ್ದನು. ವಕ್ಷಸ್ಥಳದಲ್ಲಿಶ್ರೀವತ್ಸಲಾಂಛನವಿದ್ದಿತು. ತೊಳತೊಳಗುವ ಕೌಸುಭ 
ಮಣಿಯು ಕೊರಳಿನ ಸರದಲ್ಲಿ ಬೆಳಗುತ್ತಿತ್ತು ತೋರವಾದ ನಾಲ್ಕು ನೀಳ 
ತೋಳುಗಳಿಂದ ಯುಕನಾದ ಶ್ರೀಕೃಷ್ಣನು ಹೊಸತಾವರೆಯಂತಹ ಅರುಣನೇತ್ರ 
ಗಳಿಂದ ಶೋಭಿಸುತ್ತಿದ್ದನು (೧-೨). ಸದಾ ಹರ್ಷೋಲ್ಲಸಿತವಾದ ಅವನ 
ಮುಖಾರವಿಂದವು ಸುಂದರಕಪೋಲಗಳಿಂದ ರಂಜಿತವಾಗಿ ಶುಭ್ರವಾದ 
ಮುಗುಳ್ನಗೆಯನ್ನು ಹೊರಸೂಸುತ್ತಮಕರಕುಂಡಲಗಳಿಂದ ಎರಾಜಿಸುತಿತ್ತು(೩). 
ಅವನನ್ನು ನೋಡಿ ಕಾಲಯವನನು ಈ ಮನುಷ್ಯನೇ ವಸುದೇವನ ಮಗನಾದ 
ಕೃಷ್ಣನಾಗಿರಬೇಕು | ಇವನಿಗೆ ಶ್ರೀವತ್ತದ ಚಿಹ್ನೆಯುಂಟು. ನಾಲ್ಕು ತೋಳುಗಳಿವೆ. 


ಣ 


ಕಣ್ಣುಗಳು ಕಮಲದಂತಿವೆ. ವನಮಾಲೆಯನ್ನು ಧರಿಸಿದ ಈತನು ಅತ್ಯಂತ 


ಏಕ ಪಂಚಾಶತ ಶ್ರ ಮಾಧ್ಯಾಯ ೧೫ 


ಲಕ್ಷಣೈರ್ನಾರದಪ್ರೋಕ್ಸೈರ್ನಾನ್ಯೋ ಭವಿತುಮರ್ಹತಿ। 
ನಿರಾಯುಧಶ್ಚಲನ್‌ ಪದ್ಬಾ 0 ಯೋತ್ಸೆ ೫5ನೇನ ನಿರಾಯುಧಃ॥ ೫ 


ಅತಿ ನಿಶ್ಚಿತ್ಯ ಯವನಃ ಪ್ರಾ 'ದ್ರವಂತಂ ಪರಾಜ್ನುಖಮ್‌ 
ಅನ್ನಧಾವಜ್ಜಿಪ್ಲಕ್ಸುಸಂ ದುರಾಪ ಮಪಿ ಯೋಗಿನಾಮ್‌ ॥ ೬ 


ಹಸಪ್ರಾಪಮಿವಾತ್ಗಾನಂ ಹರಿಣಾ ಸ ಪದೇ ಪದೇ । 
ನೀತೋ ದರ್ಶಯತಾ ದೂರಂ ಯವನೇಶೋದ್ರಿಕಂದರಮ್‌ ॥ ೭ 


ಪಲಾಯನಂ ಯದುಕುಲೇ ಜಾತಸ್ಯ ತವ ನೋಚಿತಮ್‌ । 


ಇತಿ ಕ್ಷಿಪನ್ನನುಗತೋ ನೈನಂ ಪ್ರಾಪಾಹತಾಶುಭಃ || ೮ 
ಏವಂಕ್ಷಿಪೋತಪಿ ಭಗವಾನ್‌ ಪ್ರಾವಿಶದ್‌ ಗಿರಿಕಂದರಮ್‌ । 
ಸೋಷಪಿ ಪ್ರವಿಷ್ಠಸತ್ರಾನ್ಯಂ ಶಯಾನಂ ದದ್ಭಶೇ ನರಮ್‌ ॥ ೯ 
ನನ್ನಸ್‌ ದೂರಮಾನೀಯ ಶೇತೇ ಮಾಮಿಹ ಸಾಧುವತ್‌ । 
ಇತಿ ಮತ್ವಾಚ್ಛುತಂ ಮೂಢಸಂ ಪದಾ ಸಮತಾಡಯತ್‌ ॥ ೧೦ 


ಸುಂದರನಾಗಿದ್ದಾನೆ (೪). ನಾರದನು ಹೇಳಿದ ಲಕ್ಷಣಗಳನ್ನು ಗಮನಿಸಿದರೆ 
ಇವನು ಕೃಷ್ಣನಲ್ಲದೆ ಬೇರೋಬ್ಬನಲ್ಲ! ನಿರಾಯುಧನಾಗಿ ಕಾಲ್ನಡಗೆಯಲ್ಲಿ 
ಹೋಗುತ್ತಿದ್ದಾನೆ. ನಾನೂ ನಿರಾಯುಧನಾಗಿ ಇವನೊಡನೆ ಯುದ್ಧ 
ಮಾಡುವೆನು'' ಎಂದು ನಿಶ್ಚಯಿಸಿದನು (೫). ಅಷ್ಟರಲ್ಲಿ ಶ್ರೀಕೃಷ್ಣನು 
ಪರಾಜ್ಮುಖನಾಗಿ ಓಡಲಾರಂಭಿಸಿದನು ! ಯೋಗಿಗಳಿಗೂ ದುರಾಪನಾದ 
ಆತನನ್ನು ಹಿಡಿಯಬೇಕೆಂದು ಯವನನು ಬೆನ್ನಟ್ಟಿದನು. ಇನ್ನೇನು ಕೈಗೆ ಸಿಕ್ಕಿದ 
ನೋ ಎಂಬಂತೆ ಮತ್ತೆಮತ್ತೆ ನಟಿಸುತ್ತಶ್ರೀಹರಿಯು ಆ ಯವನೇಶ್ವರನನ್ನು ಬಹು 
ದೂರ ಓಡಿಸಿ ಒಂದು ಬೆಟ್ಟದ ಗುಹೆಯ ಬಳಿಗೆ ಒಯ್ದನು (೬-೭). ""ಎಲೈೆ, 
ಯದುಕುಲದಲ್ಲಿ ಜನಿಸಿದ ನಿನಗೆ ಪಲಾಯನವು ಯೋಗ್ಯವಲ್ಲ'' ಎಂದು ನಿಂದಿ 
ಸುತ್ತಲೇ ಯವನನು ಬೆನ್ನಟ್ಟಿ ಓಡುತಿದ್ದನು. ಆ ಯವನನ ದುಷ್ಕರ್ಮವು ಇನ್ನೂ 
ಉಳಿದಿದ್ದುದರಿಂದ ಅವನಿಗೆ ಶ್ರೀಕ ಷ್ಣನನ್ನು ಹಿಡಿಯಲಾಗಲಿಲ್ಲ (೮). 
ಹೀಗೆ ಹೀಯಾಳಿಸಲ್ಪಡುತಿದ್ದರೂ "ಭಗವಂತನು ಓಡುತ್ತ ಹೋಗಿ ಆ ' ಬೆಟ್ಟದ 
ಗುಹೆಯಲ್ಲಿ ಹೊಕ್ಕನು. ಯವನನೂ ಒಳಗೆ ಹೋಗಿ, ಅಲ್ಲಿಮಲಗಿದ್ದ ಬೇರೊಬ್ಬ 
ಮಾನವನನ್ನು ನೋಡಿದನು (೯). 


೧೬ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಸ ಉತ್ಥಾಯ ಚಿರಂ ಸುಪಃ ಶನೆ ೈರುನ್ಮೀಲ್ಯ ಲೋಚನೇ। 
ದಿಶೋ "ಿಲೋಕಯನ್‌ ಪ ಪಾರ್ಶ್ರೇ ತಮದ್ರಾ ಕ್ಷೀದವಸ್ಥಿತಮ್‌ il ೧೧ 


ಸ ತಾವತಸ್ಯ ರುಷ ಷಸ್ಯದ್ಯ ದೃಷ್ಟಿಪಾತೇನ ಭಾರತ। 
ದೇಹಜೇನಾಗ್ನಿನಾ ದಗ್ಗೋ ಭಸ್ಮಸಾದಭವತ್‌ ಕ್ಷ ಕಣಾತ್‌ ॥ ೧೨ 


ರಾಜೋವಾಚ 
ಕೋ ನಾಮ ಸ ಪುಮಾನ್‌ ಬ್ರಹ್ನನ್‌ ಕಸ್ಯ ಕಿಂವೀರ್ಯ ಏವ ಚ। 
ಕಸ್ನಾದ್‌ ಗುಹಾಂ ಗತಃ ಶಿಶ್ಯೇ ಕಿಂ ತೇಜೋ ಯವನಾರ್ಧನಃ ॥ ೧೩ 


ಶ್ರೀಶುಕ ಉವಾಚ 
ಸ ಇಕ್ಷಾ ಕುಲೇ ಜಾತೋ ಮಾಂಧಾತೃತನಯೋ ಮಹಾನ್‌ | 
ಮುಚುಕುಂದ ಇತಿ ಖ್ಯಾತೋ ಬ್ರಹ್ಮಣ್ಯಃ ಸತ್ತ ಸಂಗರಃ ॥ ೧೪ 


ಸ ಯಾಚಿತಃ ಸುರಗಣ್ಸೆರಿಂದ್ರಾದೆ ರಾತ್ಮರಕ್ಷಣೇ | 


೨ 

ಅಸುರೇಭ್ಯಃ 1 ಪರಿತ್ರಸೆ ಸದ್ರಕ್ಷ ಕಾಂ ಸೋತಕರೆ. ಕರೋಚ್ಚಿರಮ್‌ || ೧೫ 

“ಓಹೋ! ಈತನು ನನ್ನನ್ನು ದೂರ ಕರೆತಂದು ಇಲ್ಲಿ ಏನೂ ಅರಿಯದ 
ಸಾಧುಪುರುಷನಂತೆ ಮಲಗಿದ್ದಾನೆ | '' ಎಂದು ಅಲ್ಲಿ ಮಲಗಿದ್ದ ಪುರುಷನನ್ನು 
ಕೃಷ್ಣನಂದೇ ತಿಳಿದು ಆ ಮೂಢನು ಅವನನ್ನು ಕಾಲಿಂದ ಒದ್ದನು (೧೦). ಚ 
ಕಾಲದಿಂದ ಮಲಗಿದ್ದ ಆ ಪುರುಷನು ಎದ್ದು ಮೆಲ್ಲನೆ ಕಣ್ಣುಗಳನ್ನು ಉಜ್ಜಿ ಎಲ್ಲ 
ದಿಕ್ಕಿಗೂ ದೃಷ್ಟಿಯನ್ನುಹೊರಳಿಸಿ ಬಳಿಯಲ್ಲಿದ್ದಕಾಲಯವನನ್ನುಕಂಡನು (೧೧). 
ಪರೀಕ್ಷಿತರಾಜ, ಕ್ರುದ್ಧನಾದ ಆ ಪುರುಷನ ದೃಷ್ಟಿಪಾತದಿಂದ ಭುಗಿಲೆಂದ 
ದೇಹ ಜನ್ಯ ಅಗ್ನಿಯು ಆ ಯವನೇಶ್ವರನನ್ನು ಒಂದು ಕ್ಷಣದಲ್ಲಿ ಸುಟ್ಟು 
ಬೂದಿಮಾಡಿತು! (೧೨). ಆಗ ಪರೀಕ್ಷಿತರಾಜನು ಹೇಳಿದನು. ""ಹೇ ಬ್ರಹ್ಮರ್ಷಿಗಳೆ 
ಯವನನನ್ನುನಾಶಗೊಳಿಸಿದ ಆ ಪುರುಷನು ಯಾರು? ಯಾರ ವಂಶದವನು? 
ಯಾರ ಮಗ ? ಗುಹೆಗೆ ಹೋಗಿ ಆತನು ಮಲಗಿದ್ದೇಕೆ ? ಆತನ ತೇಜಸ್ಸು 
ಎಂತಹುದು?'' (೧೩). ಶುಕಮುನಿಗಳು ಹೇಳಿದರು. ಅವನು ಇಕ್ಷಾ .ಕುವಂಶದಲ್ಲಿ 
ಜನಿಸಿದ ಒಬ್ಬ ಮಹಾಪುರುಷ, ಮಾಂಧಾತೃವಿನ ಮಗ, ಮುಚುಕುಂದನೆಂದು 
ಎಖ್ಯಾತನಾದ ಒಬ್ಬ ಬ್ರಹ್ಮನಿಷ್ಯ ಸತ್ಯಪ್ರತಿಜ್ಞೆಯುಳ್ಳವನು (೧೪). ಅಸುರರಿಗೆ 
ಹೆದರಿದ ಇಂದ್ರಾದಿ ದೇವತೆಗಳು ತಮ್ಮನ್ನು ಕಾಪಾಡಬೇಕೆಂದು ಆತನನ್ನು ಬೇಡಿ 


ಏಕ ಪಂಚಾಶತ್ತ ಮಾಧ್ಯಾಯಃ ೧೭ 
ಲಬ್ಬ್ವಾಗುಹಂ ತೇ ಸ್ವಪಾಲಂ ಮುಚುಕುಂದಮಥಾಬ್ರುವನ್‌ । 
ರಾಜನ್‌ ವಿರಮತಾಂ ಕೃಚ್ಛಾದ್‌ ಭವಾನ್‌ ನಃ ಪರಿಪಾಲನಾತ್‌ ॥ ೧೬ 
ನರಲೋಕೇ ಪರಿತ್ಯಜ್ಯ ರಾಜ್ಯಂ ನಿಹತಕಂಟಕಮ್‌ । 


ಅಸ್ಕನ್‌ ಪಾಲಯತೋ ವೀರ ಕಾಮಾಸೇ ಸರ್ವ ಉಜ್ಜಿತಾಃ॥. ೧೭ 
ಸುತಾ ಮಹಿಷ್ಕೋ ಭವತೋ ಜ್ಞಾತಯೋಕಮಾತ್ಯಮಂತ್ರಿಣಃ । 
ಪ್ರಜಾಶ್ಚತುಲ್ಯಕಾಲೀಯಾ ನಾಧುನಾ ಸಂತಿ ಕಾಲಿತಾಃ ॥ ೧೮ 


ಕಾಲೋ ಬಲೀಯಾನ್‌ ಬಲಿನಾಂ ಭಗವಾನೀಶಥಧೋತ ವ್ಯಯಃ | 
ಪ್ರಜಾಃ ಕಾಲಯತೇ ಕ್ರೀಡನ್‌ ಪಶುಪಾಲೋ ಯಥಾ ಪಶೂನ್‌ ॥ ೧೯ 


ವರಂ ವೃಣೀಷ್ಟಭದ್ರಂ ತೇ ಖತೇ ಕೈವಲ್ಕಮದ್ಯ ನಃ। 
ಏಕ ಏವೇಶ್ಚದಸ್ತ ಸ್ಯ ಭಗವಾನ್‌ ವಿಷ್ಣುರವ್ಯಯಃ || ೨೦ 


ಕೊಂಡರು. ಮುಚುಕುಂದನು ಬಹಳ ಕಾಲದವರೆಗೆ ದೇವತೆಗಳನ್ನು ರಕ್ಷಿಸಿದನು 
(೧೫). ಆಮೇಲೆ ದೇವತೆಗಳಿಗೆ ಕುಮಾರಸ್ವಾಮಿಯು ಸ್ವರ್ಗಸಂರಕಕ್ಷಕನಾದ 
ಸೇನಾನಿಯಾಗಿ ದೊರೆತನು. ಆಗ ದೇವತೆಗಳು ಮುಚುಕುಂದನನ್ನು ಕುರಿತು 
ಹೀಗೆಂದರು: "ಮಹಾರಾಜ, ನಮ್ಮನ್ನು ಪಾಲಿಸುವ ಕಷ್ಟದಿಂದ ನೀನೀಗ 
ವಿಶ್ರಾಂತಿಯನ್ನು ತೆಗೆದುಕೊ (೧೬). ನರಲೋಕದಲ್ಲಿರುವ ನಿನ್ನ ರಾಜ್ಯವನ್ನು 
ತ್ಯಜಿಸಿ ಬಂದು ಶತ್ರುಗಳನ್ನು ಸಂಹರಿಸಿ ನಮ್ಮನ್ನು ರಕ್ಷಿಸುತ್ತಾ ಇದ್ದೀಯೇ. ಎಲ್ಫೆ 
ವೀರನೆ, (ನಮಗಾಗಿ) ನಿನ್ನ ಎಲ್ಲಇಷ್ಟ ಭೋಗಗಳನ್ನು ತ್ಯಜಸಿಬಿಟ್ಟರುವೆ (೧೭). 
ನಿನ್ನ ಜೊತೆಗಿದ್ದ ನಿನ್ನ ಮಕ್ಕಳು, ಮಡದಿಯರು, ಬಂಧುಗಳು, ಅಮಾತ್ಯ 
ಮಂತ್ರಿಗಳು, ಪ್ರಜೆಗಳು- ಎಲ್ಲರೂ ಈಗ ಇಲ್ಲ! ಕಾಲವಶರಾಗಿಹೋಗಿದ್ದಾರೆ | 
ಕಾಲವೆಂಬುದು ಬಲಿಷ್ಠರಲ್ಲಿಬಲೀಯ. ಅದು ಶಾಶ್ವತವಾದ ಭಗವಾನ್‌ ಈಶ್ವರ, 
ದನಕಾಯುವವನು ದನಗಳನ್ನು ಹೇಗೋ ಹಾಗೆ ಕಾಲವು ಕ್ರೀಡಿಸುತ್ತಾ ಸಕಲ 
ಪ್ರಜೆಗಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತದೆ (೧೮-೧೯). ನಿನಗೆ ಶುಭವಾಗಲಿ! 
ಮುಕ್ತಿಯೊಂದನ್ನು ಬಿಟ್ಟು ನಮ್ಮಿಂದ ಬೇಕಾದ ವರವನ್ನು ಕೇಳಿಕೋ. ಅವ್ಯಯ 
ನಾದ ಭಗವಾನ್‌ ಎಷ್ಟು ಒಬ್ಬನೇ ಮುಕ್ತಿಯನ್ನು ಕರುಣಿಸಲು ಸಮರ್ಥ'' 


73% 


೧೮ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಏವಮುಕ; ಸ ವೃ ದೇವಾನಭುವಂದ್ಯ ಮಹಾಯಶಾಃ । 
ನಿದ್ರಾ ಮೇವ ತದಾ ವವ್ರೇ ಸ ರಾಜಾ ಶ್ರಮಕರ್ಷಿತಃ ॥ ೨೧ 


ಯಃ ಕಶ್ಶಿನ್ನಮ ನಿದ್ರಾಯಾಃ ಭಂಗಂ ಕುರ್ಯಾತ್‌ ಸುರೋತಮಾಃ । 
ಸಹಿ ಭಸ್ಮೀಭವೇದಾಶು ತಥೋಕಶ್ಚಸುರೈತಸದಾ 


ಅಶಯಿಷ್ಟ ಗುಹಾವಿಷ್ಟೋ ನಿದ್ರಯಾ ದೇವದತಯಾ ॥। ೨೨ 
ಯವನೇ ಭಸ್ಥಸಾನ್ನೀತೇ ಭಗವಾನ್‌ ಸಾತ್ಪತರ್ಷಭಃ। 

ಆತ್ಮಾನಂ ದರ್ಶಯಾಮಾಸ ಮುಚುಕುಂದಾಯ ಧೀಮತೇ ॥ ೨೩ 
ತಮಾಲೋಕ್ಕ ಘನಶ್ಯಾಮಂ ಪೀತಕೌಶೇಯವಾಸಸಮ್‌ । 
ಶ್ರೀವತವಕ್ಷಸಂ ಭ್ರಾಜತ್ಕ್‌ಸುಭೇನ ವಿರಾಜಿತಮ್‌ ॥ ೨೪ 
ಚಿತುರ್ಬುಜಂ ರೋಚಮಾನಂ ವೈಜಯಂತ್ಯಾ ಚ ಮಾಲಯಾ। 
ಚಾರುಪ್ರಸನ್ನವದನಂ ಸ್ಫುರನ್ಮಕರಕುಂಡಲಮ್‌ ॥ ೨೫ 
ಪ್ರೇಕ್ಷಣೀಯಂ ನ್ನಲೋಕಸ್ಯ ಸಾನುರಾಗಸ್ಥಿತೇಕ್ಷಣಮ್‌ | 
ಅಪೀಚ್ಯವಯಸಂ ಮತ್ತಮೃಗೇಂದ್ರೋದಾರವಿಕ್ರಮಮ್‌ ॥ ೨೬ 


ಎಂದರು (೨೦). ದೇವತೆಗಳು ಹೀಗೆ ನುಡಿಯಲಾಗಿ ಕೀರ್ತಿಶಾಲಿಯಾದ 
ಮುಚುಕುಂದನು ಅವರಿಗೆ ವಂದಿಸಿ ನಿದ್ರೆಯೊಂದನ್ನೇ ವರವಾಗಿ ಬೇಡಿದನು. 
ಏಕೆಂದರೆ, ಆ ರಾಜನು ಕ್ಲಿಷ್ಟಕಾರ್ಯಗಳಿಂದ ಬಳಲಿಹೋಗಿದ್ದನು (೨೧). 
""ಎಲ್ಫೆ ದೇವೋತಮರೆ, ಯಾವನಾದರೂ ನನ್ನ ನಿದ್ರೆಗೆ ಭಂಗವನ್ನುಂಟು 
ಮಾಡಿದರೆ ಒಡನೆಯೇ ಅವನು ಸುಟ್ಟುಬೂದಿಯಾಗಲಿ!'' ಎಂದು ಕೇಳಿದನು. 
ದೇವತೆಗಳು "ತಥಾಸ್ತು' ಎಂದರು. ಅನಂತರ ಮುಚುಕುಂದನು ಆ ಗುಹೆಗೆ 
ಹೋಗಿ ದೇವದತ್ತವಾದ ನಿದ್ರೆಯನ್ನು ಪಡೆದು ಮಲಗಿದನು (೨೨). ಹೀಗೆ 
ಯವನನು ಭಸ್ಮವಾಗಲು, ಯದುಕುಲೋತ್ತಂಸನಾದ ಭಗವಂತನು ಪ್ರಾಜ್ಞನಾದ 
ಮುಚುಕುಂದನಿಗೆ ಕಾಣಿಸಿಕೊಂಡನು (೨೩). ಭಗವಂತನಾದರೋ ನೀಲಮೇಘ 
ಶ್ಯಾಮನಾಗಿ ಪಿತಾಂಬರವನ್ನುಟ್ಟಿದ್ದನು. ಶ್ರೀವತ್ತಲಾಂಛನನಾಗಿ ಮಿರುಗುವ 
ಕೌಸ್ತು ಭಮಣಿಯಿಂದ ಒರಾಜಿತನಾಗಿದ್ದನು. ಚತುರ್ಭುಜನಾಗಿ ವೈಜಯಂತೀ 
ಮಾಲೆಯಿಂದ ಶೋಭಿಸುತಿದನು. ಮಧುರಪ್ರಸನ್ನವದನನಾಗಿ ಮಕರಕುಂಡಲ 
ಗಳಿಂದ ಕಂಗೋಳಿಸುತಿದ್ದನು (೨೪-೨೫). ಮಾನವಲೋಕಕ್ಕೆ ದರ್ಶನೀಯನೂ 


ಏಕ ಪಂಚಾಶತ್ತ ಮಾಧ್ಯಾಯಃ ೧೯ 


ಪರ್ಯಪೃಚ್ಛನ್ನ ಹಾಬುದ್ದಿಸೇಜಸಾ ತಸ್ಯ ಧರ್ಷಿತಃ | 

ಶಂಕಿತಃ ಶನಕ್ಕೆ ರಾಜಾ ದುರ್ಧರ್ಷಮಿವ ತೇಜಸಾ ॥ ೨೭ 
ಮುಚುಕುಂದ ಉವಾಚ- 

ಕೋ ಭವಾನಿಹ ಸಂಪ್ರಾಪೋ ವಿಪಿನೇ ಗಿರಿಗಹ್ಹರೇ | 

ಪದ್ಭಾ ೦ ಪದ್ಮಪಲಾಶಾಭ್ಯಾಂ ಎಚರಸ್ಯುರುಕಂಟಕೇ || ೨೮ 


ಕಿಂಸ್ಲಿತೇಜಸ್ಸಿನಾಂ ತೇಜೋ ಭಗವಾನ್‌ ವಾ ವಿಭಾವಸುಃ। 
ಸೂರ್ಯಃ ಸೋಮೋ ಮಹೇಂದ್ರೋ ವಾ 
ಲೋಕಪಾಲೋsಪರೋಪಿ ವಾ॥ ೨೯ 


ಮನ್ಯೇ ತ್ಹಾಂ ದೇವದೇವಾನಾಂ ತ್ರಯಾಣಾಂ ಪುರುಷರ್ಷಭಮ್‌ । 
ಯದ್‌ ಬಾಧಸೇ ಗುಹಾಧ್ಹಾಂತಂ ಪ್ರದೀಪಃ ಪ್ರಭಯಾ ಯಥಾ ॥ ೩೦ 
ಶುಶ್ರೂಷತಾಮವ್ಯಲೀಕಮಸ್ಥಾಕಂ ನರಪುಂಗವ | 

ಸ್ವಜನ್ಮಕರ್ಮ ಗೋತ್ರಂ ವಾ ಕಥ್ಯತಾಂ ಯದಿ ರೋಚತೇ॥ ೩೧ 


ಅನುರಾಗವನ್ನುಸೂಸುವ ಮುಗುಳ್ಗೆಗೆಯಿಂದಲೂ ನೇತ್ರಗಳಿಂದಲೂ ಯುಕನೂ 
ಮೋಹಕವಾದ ತರುಣವಯಸ್ಸಿನವನೂ ಮದಿಸಿದ ಕಂಠೀರವದಂತೆ 
ಗಂಭೀರವಾದ ನಡಿಗೆಯುಳ್ಳವನೂ ತೇಜೋವಿಶೇಷದಿಂದ ದುರ್ಧರ್ಷನೂ ಆದ 
ಶ್ರೀಕೃಷ್ಣನನ್ನು ನೋಡಿ, ಅವನ ತೇಜಸ್ಸಿಗೆ ಹಿಮ್ಮೆಟ್ಟಿದ ಮುಚುಕುಂದನು 
ಶಂಕಿಸುತಲೇ ಮೆಲ್ಲಗೇ ಮಾತಾಡಿದನು (೨೬-೨೭). ಮುಚುಕುಂದನು 
ಹೇಳಿದನು: ""ನೀನು ಯಾರು 9 ಬೆಟ್ಟತಿಟ್ಟುಗಳಿಂದ ಕೂಡಿದ ಅರಣ್ಯಕ್ಕೆ 
ಬಂದಿರುವೆ. ಮುಳ್ಳುಗಳಿರುವ ಕಾಡಿನಲ್ಲಿ ಕಮಲದಳದಂತೆ ಕೋಮಲವಾದ 
ಕಾಲುಗಳಿಂದ ನಡೆಯುತಿರುವೆ (೨೮). ತೇಜಸ್ವಿಗಳಲ್ಲಿ ತೇಜಸ್ವಿಯಾದ ನೀನು 
ಯಾರು 9) ಭಗವಾನ್‌ ಅಗ್ನಿಯೋ 7 ಸೂರ್ಯನೋ ಸೋಮನೋ 
ಮಹೇಂದ್ರನೊ? ಅಥವಾ ಇನ್ನೊಬ್ಬ ಲೋಕಪಾಲನೋ? (೨೯). ಪುರುಷಶ್ರೇ 
ಷ್ಠನಾದ ನೀನು ದೇವತೆಗಳಿಗೂ ದೇವತೆಗಳಾದ ತ್ರಿಮೂರ್ತಿಗಳಲ್ಲೊಬ್ಬನೆಂದು 
ಭಾವಿಸುತ್ತೇನೆ. ಪ್ರದೀಪವು ಪ್ರತಿಭೆಯಿಂದ ಕತ್ತಲೆಯನ್ನು ಹೋಗಲಾಡಿಸುವಂತೆ 
ನಿನ್ನಪ್ರಭೆಯಿಂದ ಈ ಗುಹೆಯ ಕತ್ತಲೆಯನ್ನು ಹೋಗಲಾಡಿಸುತ್ತಿದ್ದೀಯೆ! (೩೦). 
ಎಲ್ಫೆ ಪುರುಷೋತಮ, ನಾವು ಖಯಜುಬುದ್ದಿಯಿಂದ ನಿನ್ನ ವಿಷಯವನ್ನು ಕೇಳಲು 


೨೦ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 

ವಯಂತು ಪುರುಷವ್ಯಾಘ್ರ ಐಕ್ಷಾ ಕಾ: ಕ್ಷತ್ರಬಂಧವಃ | 

ಮುಚುಕುಂದ ಇತಿ ಪ್ರೋಕ್ಟೋ ಯೌವನಾಶ್ಚಾತ್ಮಜಃ ಪ್ರಭೋ ॥ ೩೨ 
ಚಿರಪ್ರಜಾಗರಶ್ರಾಂತೋ ನಿದ್ರಯೋಪಹತೇಂದ್ರಿಯಃ। 

ಶಯೇಜಸ್ಥಿನ್‌ ವಿಜನೇ ಕಾಮಂ ಕೇನಾಪ್ಟೃತ್ಥಾಪಿತೋಠ ಧುನಾ॥ ೩೩ 


ಸೋಪಿ ಭಸ್ಮೀಕ್ಛತೋ ನೂನಮಾತ್ಮೀಯೇನೈವ ಪಾಪ್ಠನಾ। 
ಅನಂತರಂ ಭವಾನ್‌ ಶ್ರೀಮಾನ್‌ ಲಕ್ಷತೋರ ಮಿತ್ರ ಶಾತನಃ ॥ ೩೪ 


ತೇಜಸಾ ತೇತವಿಸಹೈ €ಣ ಭೂರಿ ದ್ರಷ ಷ್ಠುಂ ನ ಶಕ್ನುಮಃ 
ಹತೌಜಸೋ ಮಹಾಭಾಗ ಮಾನನೀಡೋಸಿ ದೇಹಿನಾಮ್‌ ॥ ೩೫ 


ಏವಂ ಸಂಭಾಷಿತೋ ರಾಜ್ಞಾ ಭಗವಾನ್‌ ಭೂತಭಾವನಃ। 


ಪ್ರತ್ಯಾ ಹ ಪ್ರಹಸನ್‌ ವಾಣ್ಯಾ ಮೇಘನಾದಭೀರಯಾ ॥ ೩೬ 
ಶ್ರೀ ಬ ಜಟ 

ಜನ್ಮಕರ್ಮಾಭಿಧಾನಾನಿ ಸಂತಿ ಮೇ50ಗ ಸಹಸ್ರಶಃ। 

ನ ಶಕ್ಕಂತೇ$ ನುಸಂಖ್ಯಾತುಮನಂತತ್ಪಾನ್ನಯಾಪಿ ಹಿ॥ ೩೭ 


ಬಯಸಿದ್ದೇವೆ. ನಿನಗೆ ಇಷ್ಟವಾದರೆ ನಿನ್ನ ಜನ್ಮ ಕರ್ಮಗೋತ್ರಗಳನ್ನು ತಿಳಿಸು 
(೩೧). ನಾವಾದರೋ ಇಕ್ಷಾಕುವಂಶದಲ್ಲಿಹುಟ್ಟಿದ ಕ್ಷತ್ರಿಯರು. ಹೇ ಪ್ರಭುವೇ, 
ನಾನು ಯುವನಾಶ್ವನ ಮಗನಾದ ಮಾಂಧಾತೃವಿನ ಪುತ್ರ. ನನ್ನ ಹೆಸರು 
ಮುಚುಕುಂದ (೩೨). ಬಹಳಕಾಲ ಜಾಗರಣೆಯಿಂದ ಬಳಲಿ ಇಂದ್ರಿಯ 
ಶಕ್ತಿಯು ಕುಗ್ಗಲಾಗಿ, ಈ ನಿರ್ಜನಪ್ರದೇಶದಲ್ಲಿ ಯಥೇಷ್ಟವಾಗಿ ನಿದ್ರಿಸುತ್ತ 
ಮಲಗಿದ್ದೆನು. ಈಗ ಯಾವನೋ | ಒಬ್ಬನು ನನ್ನನ್ನು ಎಚ್ಚರಗೊಳಿಸಿಬಿಟ್ಟನು | 
ತಾನು ಮಾಡಿದ ಪಾಪಾದ ಫಲವಾಗಿ ಆತನು ಸುಟ್ಟುಬೂದಿಯಾದನು. ಅನಂತರ 
ಶತ್ರುಘಾತಿಯೂ ತೇಜಸ್ವಿಯೂ ಆದ ನಿನ್ನನ್ನು ಕಂಡೆನು (೩೩-೩೪). ಸಹಿಸಲು 
ಅಶಕ್ಯವಾದ ನಿನ್ನ ತೇಜಸಿನಿಂದ ನಮ್ಮ ಸಾಮರ್ಥ್ಯವು ನಷ್ಟವಾದ್ದರಿಂದ ನಿನ್ನನ್ನು 
ಸರಿಯಾಗಿ ನೋಡಲೂ ನಮಗೆ ಶಕ್ತಿಇಲ್ಲ! ಹೇ ಮಹಾಭಾಗ, ಸಕಲ ಮಾನವರಿಗೂ 
ನೀನು ಮಾನ್ಯನಾಗಿರುವೆ'' ಎಂದನು (೩೫). ಹೀಗೆ ಮುಚುಕುಂದರಾಜನು 
ನುಡಿಯಲಾಗಿ ಭೂತಭಾವನನಾದ ಭಗವಂತನು ನಗುತ್ತ ಗುಡುಗಿನಂತೆ ಗಂಭೀರ 
ವಾದವಾಣಿಯಿಂದ ಮಾತಾಡಿದನು (೩೬). ಶ್ರೀಕೃಷ್ಣನು ಹೇಳಿದನು: "" ರಾಜ ನನಗೆ 


ಏಕ ಪಂಚಾಶತ್ತ ಮಾಧ್ಯಾಯಃ ೨೧ 


ಕ್ಷಚಿದ್‌ ರಜಾಂಸಿ ವಿಮಮೇ ಪಾರ್ಥಿವಾನ್ಕುರುಜನ್ನಭಿಃ | 


ಗುಣಕರ್ಮಾಭಿಧಾನಾನಿನ ಮೇ ಜನ್ಮಾನಿ ಕರ್ಹಿಚಿತ್‌ ॥ ೩೮ 
ಕಾಲತ್ರಯೋಪಪನ್ನಾನಿ ಜನ್ಮಕರ್ಮಾಣಿ ಮೇ ನೃಪ। 
ಅನುಕ್ರಮಂತೋ ನೈವಾಂತಂ ಗಚ್ಛಂತಿ ಪರಮರ್ಷಯಃ॥ ೩೯ 


ತಥಾಪೃದೃತನಾನ್ಯಂಗ ಶೃಣುಪ್ಪಗದತೋ ಮಮ। 
ವಿಜ್ಞಾಪಿತೋ ವಿರಿಂಚೇನ ಪುರಾಹಂ ಧರ್ಮಗುಪಯೇ ॥ 
ಭೂಮೇರ್ಭಾರಾಯಮಾಣಾನಾಮಸುರಾಣಾಂ ಕ್ಷಯಾಯ ಚ॥ ೪೦ 


ಅವತೀರ್ಣೋ ಯದುಕುಲೇ ಗೃಹ ಆನಕದುಂದುಭೇಃ। 


ವದಂತಿ ವಾಸುದೇವೇತಿ ವಸುದೇವಸುತಂ ಹಿ ಮಾಮ್‌ ॥। ೪೧ 
ಕಾಲನೇಮಿರ್ಹತಃ ಕಂಸಃ ಪ್ರಲಂಬಾದ್ಯಾಶ್ಚ ಸದಿ ಸಃ | 
ಅಯಂಚ ಯವನೋ ದಗ್ಟೋ ರಾಜಂಸೇ ತಿಗ್ಗಚಕ್ಷುಷಾ Il ೪೨ 





ಜನ್ಮಕರ್ಮನಾಮಧೇಯಗಳು ಸಾವಿರಗಟ್ಟಲೆ ಇವೆ! ಅವು ಅನಂತಸಂಖ್ಯೆಯಲ್ಲಿ 
ರುವುದರಿಂದ ಎಣಿಸಿ ಹೇಳಲು ನನಗೂ ಸಾಧ್ಯವಿಲ್ಲ! (೩೭). ಯಾವನಾದರೂ 
ಹಲವಾರು ಜನ್ಮಗಳನ್ನೆತ್ತಿ ಮಣ್ಣಿನ ಕಣಗಳನ್ನಾದರೂ ಎಣಿಸಿಯಾನು, 
ಆದರೆ ನನ್ನ ಗುಣ ಕರ್ಮ ನಾಮಧೇಯಗಳನ್ನೂ ಜನ್ಮಗಳನ್ನೂ ಅವನೆಂದಿಗೂ 
ಎಣಿಸಲಾರ! (೩೮). ಭೂತ ವರ್ತಮಾನ ಭವಿಷ್ಯತ್‌- ಎಂಬ ಕಾಲತ್ರಯದಲ್ಲಿ 
ನನಗೆ ಸಂಭವಿಸುವ ಜನ್ಮಕರ್ಮಗಳನ್ನು ಪರಮರ್ಷಿಗಳು ಎಣಿಸತೊಡಗಿದರೂ 
ಕೊನೆಯನ್ನುಮುಟ್ಟಲಾರರು! (೩೯). ಆದರೂ ಈಗನ ಜನ್ಮಾದಿವಿಷಯಗಳನ್ನು 
ಹೇಳುತ್ತೇನೆ, ಕೇಳು. ಧರ್ಮವನ್ನು ರಕ್ಷಿಸಬೇಕೆಂದೂ ಭೂಮಿಗೆ ಹೊರೆಯಾಗಿರುವ 
ಅಸುರರನ್ನು ಸಂಹರಿಸಬೇಕೆಂದೂ ಹಿಂದೆ ಬ್ರಹ್ಮನು ನನ್ನನ್ನು ಕೇಳಿಕೊಂಡನು (೪೦). 

ಅದರಂತೆ ನಾನು ಯದುಕುಲದಲ್ಲಿ ಅನಕದುಂದುಬಿಯ (ವಸುದೇವನ) 

ಗೃಹದಲ್ಲಿ ಅವತರಿಸಿದೆನು. ವಸುದೇವನ ಮಗನಾದ್ದರಿಂದ ನನ್ನನ್ನು ವಾಸುದೇವ 
ನೆಂದು ಕರೆಯುತಾರೆ. ( ಜನ್ಮಾಂತರದಲ್ಲಿ) ಕಾಲನೇಮಿಯಾಗಿದ್ದಕಂಸನೂಸಾಧು 
ವಿದ್ವೇಷಿಗಳಾದ ಪ್ರಲಂಬಾದಿಗಳೂ ನನ್ನಿಂದ ಹತರಾದರು. ಎಲೈ ರಾಜನೇ, ಈ 
ಕಾಲಯವನನನ್ನು ಸಹ ನಿನ್ನ ಉರಿಗಣ್ಣಿನ ಮೂಲಕ ನಾನು ಸುಟ್ಟುಹಾಕಿದೆನು | 


ಗತ ತತ 


೨ ಶ್ರೀಮದ್ಬಾಗವತಂ- ದಶಮಸ್ಕಂಧಃ 


ಸೋಹಂ ತವಾನುಗ್ರ ಹಾರ್ಥಂ ಗುಹಾಮೇತಾಮುಪಾಗತಃ। 
ಪ್ರಾರ್ಥಿತಃ ಪ್ರಚುರಂ ಪೂರ್ವಂ ತ್ವಯಾಹಂ ಭಕವತಲಃ॥ ೪೩ 


ವರಾನ್‌ ವೃಣೀಷ್ಟರಾಜರ್ಷೆೇ ಸರ್ವಾನ್‌ ಕಾಮಾನ್‌ ದದಾಮಿ ತೇ! 
ಮಾಂ ಪ್ರಪನ್ನೋ ಜನಃಕಶ್ಲಿನ್ನ ಭೂಯೋತರ್ಹತಿ ಶೋಚಿತುಮ್‌॥ ೪೪ 


ಶ್ರೀಶುಕ ಉವಾಚ- 

ಇತ್ಯುಕಸಂ ಪ್ರಣಮ್ಯಾಹ ಮುಚುಕುಂದೋ ಮುದಾನಿತಃ । 

ಜಾತಾ ನಾರಾಯಣಂ ದೇವಂ ಗರ್ಗವಾಕ ಮನುಸ್ಥರನ್‌ Il ೪೫ 
ಇ ಸ ಲ 

ಮುಚುಕುಂದ ಉವಾಚ 


ವಿಮೋಹಿತೋ5 ಯಂ ಜನ ಈಶ ಮಾಯಯಾ 
ತ್ರದೀಯಯಾ ತ್ಲಾಂನ ಭಜತ್ಯನರ್ಥದ್ದಕ್‌ | 
ಸುಖಾಯಾ ದುಃಖಪ್ರಭವೇಷು ಸಜ್ಜತೇ 
ಗೃಹೇಷು ಯೋಷಿತ್‌ ಪುರುಷಶ್ಚ ವಂಚಿತಃ ॥ ೪೬ 


(೪೧-೪೨). ಭಕ್ತವತ್ಸಲನಾದ ನನ್ನನ್ನು ನೀನು ಹಿಂದೆ ವಿಶೇಷವಾಗಿ 
ಪ್ರಾರ್ಥಿಸಿಕೊಂಡಿದ್ದುದರಿಂದ ನಿನ್ನನ್ನು ಅನುಗ್ರಹಿಸುವದಕ್ಕಾಗಿ ಈ ಗುಹೆಗೆ 
ಬಂದೆನು. ಹೇ ರಾಜರ್ಷಿ, ಬೇಕಾದ ವರಗಳನ್ನು ಕೇಳಿಕೋ. ನಿನ್ನ ಸಮಸ್ತ 
ಕಾಮನೆಗಳನ್ನೂ ನೆರವೇರಿಸುವೆನು. ನನಗೆ ಶರಣಾಗತನಾದ ಯಾವನೂ 
ಮತ್ತೊಮ್ಮೆ ದುಃಖಿಸಬೇಕಾದ ಸಂದರ್ಭವಿಲ್ಲ!'' ಎಂದು ನುಡಿದನು (೪೩-೪೪). 

ಹೀಗೆ ನುಡಿಯಲು ಮುಚುಕುಂದನಿಗೆ ಗರ್ಗವಾಕ್ಕ ಧು” ಸ್ಫರಣೆಯಾಗಿ, ಈತನು 
ಶ್ರೀಮನ್ನಾರಾಯಣನೆಂದು ಗೊತ್ತಾಯಿತು. ಅವನು ಆನಂದದಿಂದ 
ಶ್ರೀಕೃಷ್ಣನನ್ನು ನಮಸ್ಕರಿಸಿ ಈ ಪ್ರಕಾರ ಸುತಿಸಿದನು (೪೫). ""ಹೇ ಜಗದೀಶ್ವರ, 

ಸ್ತ್ರೀ ಪುರುಷ ಜೋ ಭೇದವಿಲ್ಲದೆ ಎಲ್ಲ ಜನರೂ ನಿನ್ನ “ಜಯದ 
ಮೋಜತರಾಗಿ ಪ ಪರಮಾರ್ಥವನ್ನರಿಯದೆ ನಿನ್ನನ್ನು ಭಜಿಸುತ್ತಿಲ್ಲ ಅವರು 
ಅನ್ಯೋನ್ಯವಂಚಿತರಾಗಿ ಸುಖವು ಬೇಕೆಂದು ದುಃಖಕಾರಣವಾದ ಮನೆ 


೧ ಇಪತೆಂಟನೆಯ ದ್ವಾಪರಯುಗದಲ್ಲಿ ಶಿ ಶ್ರೀಮನ್ನಾರಯಣನು ವಸುದೇವಸುತನಾಗಿ 
ಅವತರಿಸುವನೆಂದು ವೃದ್ಧಗರ್ಗನು ಎಡೆ ಹೇಳಿದ್ದನು. 


ಏಕ ಪಂಚಾಶತ್ತ ಮಾಧ್ಯಾಯಃ ೨೩ 


ಲಬ್ದ್ವಾಜನೋ ದುರ್ಲಭಮತ್ರ ಮಾನುಷಂ 
ಕಥಂಚಿದವೃಂಗಮಯತ್ನತೋತನಫ।! 
ಪಾದಾರವಿಂದಂನ ಭಜತ್ಯಸನ್ನತಿ- 
ರ್ಗಹಾಂಧಕೂಪೇ ಪತಿತೋ ಯಥಾ ಪಶುಃ॥॥ ೪೭ 
ಮಮೈಷ ಕಾಲೋ ಇ ಜಿತ ನಿಷ್ಠಲೋ ಗತೋ 
ರಾಜ್ಯಶ್ರಿಯೋನ್ನದ್ದಮದಸ್ಯ ಭೂಪತೇಃ। 
ಮರ್ತ್ಯಾತ್ಮಬುದ್ದೇಃ ಸುತದಾರಕೋಶಭೂ- 
ಷ್ಠಾಸಜ್ಜ ಮಾನಸ್ಕ ದುರುಂತಚಿಂತಯಾ ॥ ೪೮ 


ಕಲೇವರೇಸ್ಮಿನ್‌ ಘಟಕುಡ್ಕ ಸನ್ನಿಭೇ 
ನಿರೂಢಮಾನೋ ನರದೇವ ಇತ್ಯಹಮ್‌ 
ವೃತೋ ರಥೇಭಾಶ್ಚಪದಾತೃನೀಕಪ್ಳೈ- 
ರ್ಗಾಂ ಪರ್ಯಟಂಸ್ಕ್ಯಾಗಣಯನ್‌ ಸುದುರ್ಮದಃ ॥ ೪೯ 


ಮಠಗಳಲ್ಲಿ ಆಸಕರಾಗಿದ್ದಾರೆ | (೪೬). ಈ ಲೋಕದಲ್ಲಿ ಜನರು ಅಂಗವೈಕಲ್ಯ 
ಎಲ್ಲದ್ದೂ ದುರ್ಲಭವೂ ಆದ ಮನುಷ್ಯ ಜನ್ಮವನ್ನು ಹೇಗೋ ಯತ್ನವಿಲ್ಲದೆಯೇ 
ಪಡಿದಿರುತಾರೆ. ಆದರೂ ಸಹ, ಹೇ ಸ್ವಾಮಿ, ಅನುಚಿತವಾದ ವಿಷಯಸುಖದಲ್ಲಿ 
ಮಗ್ನರಾಗಿ ಪಶುವಿನಂತೆ ಮನೆಯೆಂಬ ಅಂಧಕೂಪದಲ್ಲಿ ಬಿದ್ದು ನಿನ್ನ ಪಾದಾರ 
ವಿಂದವನ್ನು ಭಜಿಸುವುದಿಲ್ಲ(೪೭). ಹೇ ಅಜಿತ, ರಾಜ್ಯ ಲಕ್ಷ್ಮಿಯಿಂದ ಮದಿಸಿ 
ಭೂಪತಿಯೆಂದು ಗರ್ವಿಸುತ್ತಿದ್ದ ನನ್ನ ಆಯುಸ್ನೇ ವ್ಯರ್ಥವಾಗಿ ಕಳೆದು 
ಹೋಯಿತು |! ಅಳಿದು ಹೋಗುವ ದೇಹವನ್ನು ಆತ್ಮವೆಂದು ತಿಳಿದು ಮಕ್ಕಳು, 
ಮಡದಿ, ಭಂಡಾರ, ಭೂಮಿಗಳಲ್ಲಿ ಆಸಕನಾಗಿದ್ದ ನನಗೆ ದುರಂತಚಿಂತೆ 
ಯಿಂದಲೇ ಕಾಲವು ಗತಿಸಿತು (೪೮). ಮಣ್ಣಿನ ಗಡಿಗೆಯಂತೆ, ಗೋಡೆಯಂತೆ, 
ನಶ್ಚರವಾದ ಈ ದೇಹದಲ್ಲಿ "ನಾನು ಮಹಾರಾಜ-ಮನುಷ್ಯ ರೂಪಿನ ದೇವತೆ' 
ಎಂಬ ಅಭಿಮಾನವನ್ನು ಬೆಳಸಿಕೊಂಡಿದ್ದೆನು. ರಥ, ಆನೆ, ಕುದುರೆ, ಪದಾತಿ, 
ಸೇನಾಪತಿಗಳಿಂದ ಪರಿವೃತನಾಗಿ ಔದ್ಧತ್ಯದಿಂದ ಭೂಮಿಯನ್ನು ಸುತುತ್ತನಿನ್ನನ್ನು 


೨೪ ಶ್ರೀಮದ್ಬಾಗವತಂ- ದಶಮಸ್ಕಂಧಃ 


ಪ್ರಮತಮುಚೆ 3 ರಿತಿಕೃತ್ಯಚಿಂತಯಾ 
ಪ್ರವೃದ್ದಲೋಭಂ ವಿಷಯೇಷು ಲಾಲಸಮ್‌ । 
ತ್ರಮಪ್ರಮತ್ತಃ ಸಹಸಾಭಿಪದ್ಯಸೇ 
ಕುಲ್ಲೇಲಿಹಾನೋತ ಹಿರಿವಾಖುಮಂತಕಃ॥ ೫೦ 
ಪುರಾ ರಥೈರ್ಹೇಮಪರಿಷ್ಯತೈಶ್ಚರನ್‌ 
ಮತಂಗಜೈರ್ವಾ ನರದೇವಸಂಜ್ಞಿತಃ। 
ಸ ಏವ ಕಾಲೇನ ದುರತೃಯೇನ ತೇ 
ಕಲೇವರೋ ಎಟ್ಯಮಿಭಸ್ಮಸಂಜ್ಞಿತಃ | ೫೧ 


ನಿರ್ಜಿತ್ಯ ದಿಕ್ಕಕ್ರಮಭೂತವಿಗ್ರಹೋ 
ವರಾಸನಸ್ವಃ ಸಮರಾಜವಂದಿತಃ । 
ಗೃಹೇಷು ಮೈಥುನ್ಯ ಸುಖೇಷು ಯೋಷಿತಾಂ 
ಕ್ರೀಡಾಮೃಗಃ ಪೂರುಷ ಈಶ ನೀಯತೇ॥ ೫೨ 


ಗಣಿಸಲಿಲ್ಲ (೪೯). ""ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು'' ಎಂದು 
ಚಿಂತಿಸುತ್ತಮನೋರಥಪರಂಪರೆಯನ್ನುಬೆಳಸಿಕೊಂಡು ವಿಷಯಲಂಪಟನಾದ 
ಅವಿ ವೇಕಿಯನ್ನು ಅಪ್ರಮತ್ತನಾದ ನೀನು, ಹಸಿವಿನಿಂದ ನಾಲಗೆಯನ್ನು 
ಚಪ್ಪರಿಸುವ ಹಾವು ಇಲಿಯನ್ನು ಆಕ್ರಮಿಸುವಂತೆ ಯಮನಾಗಿ ಥಟ್ಟನೆ ಆಕ್ರಮಿಸಿ 
ಬಿಡುವೆ ! (೫೦). ಮೊದಲು ಸುವರ್ಣಾಲಂಕೃತವಾದ ರಥಗಳಲ್ಲಿಯೋ 
ಆನೆಗಳ ಮೇಲೋ ಸಂಚರಿಸುತ್ತ ಮಹಾರಾಜನೆಂದು ಹೆಸರುಗಳಿಸಿದ 
ಶರೀರವು, ಅನುಲ್ಲಂಘನೀಯನೂ ಕಾಲಾತ್ಮಕನೂ,ಆದ ನಿನ್ನಿಂದ ಆಕ್ರಾಂತವಾಗಿ, 
ಆಮೇಲೆ ಅಮೇಧ್ಯವಾಗಿ ಕ್ರಿಮಿಯಾಗಿ ಬೂದಿಯಾಗಿಬಿಡುತ್ತದೆ (೫೧). 
ಹೇ ಸ್ವಾಮಿ, ಮುಂದೆ ಸಂಗ್ರಾಮವೇ ನಡೆಯದಂತೆ ದಿಕ್‌ಚಕ್ರಗಳನ್ನು ಜಯಿಸಿ 
ಸಿಂಹಾಸನದಲ್ಲಿ ಮಂಡಿಸಿ, ಮೊದಲು ತನಗೆ ಸಮಾನರಾಗಿದ್ದ ರಾಜರಿಂದಲೂ 
ವಂದಿತನಾಗಿರತಕ್ಕವನು, ಮೈಥುನ ಸುಖವನ್ನೀಯುವ ಸ್ತ್ರೀಯರ ಗೃಹಗಳಲ್ಲಿ 
ಕ್ರೀಡಾಮೃಗವಾಗಿ ಇಲ್ಲಿಂದಲ್ಲಿಗೆ ಎಳೆಯಲ್ಪಡುವನು | (೫೨). ಅತ್ಯಾಸೆಯುಳ್ಳ 


ಏಕ ಪಂಚಾಶತ್ತ ಮಾಧ್ಯಾಯಃ ೨೫ 


ಕರೋತಿ ಕರ್ಮಾಣಿ ತಪಸ್ಸು ನಿಷ್ಠಿತೋ 
ನಿವೃತಭೋಗಸದಹೇಕ್ಷಯಾ : ದದತ್‌। 
ಪುನಶ್ಚ ಭೂಯೇಯಮಹಂ ಸ್ಪಧಾಡಿತಿ 
ಪ್ರವೃದ್ಧತರ್ಷೋ ನ ಸುಖಾಯ ಕಲ್ಪತೇ ॥1 ೫೩ 


ಭವಾಪವರ್ಗೋ ಭ್ರಮತೋ ಯದಾ ಭವೇ- 
ಜನಸ್ಯ ತರ್ಹ್ಯಚ್ಯುತ ಸತ್ತಮಾಗವುಃ । 
ಸತಂಗಮೋ ಯರ್ಹಿ ತದ್ಯೆವ ಸದತೌ 
”ಪರಾವರೇಶೇ ತ್ರಯಿ ಜಾಯತೇ ಮತಿಃ ॥ ೫೪ 


ಮನ್ಯೇ ಮಮಾನುಗ್ರಹ ಈಶ ತೇ ಕ್ಛತೋ 
ರಾಜ್ಯಾನುಬಂಧಾಪಗಮೋ ಯದೃಚ್ಛಯಾ | 

ಯಃ ಪ್ರಾರ್ಥ್ಯತೇ ಸಾಧುಭಿರೇಕಚರ್ಯಯಾ 
ವನಂ ವಿವಿಕ್ಷದ್ದಿರಖಂಡಭೂಮಿಪೈೆ! || ೫೫ 


ಮನುಷ್ಯನು "ಪುನಃ ನಾನು ಚಕ್ರವರ್ತಿಯಾಗಬೇಕು-ದೇವೇಂದ್ರನಾಗಬೇಕು' 
ಎಂಬ ಹಂಬಲದಿಂದ ಬ್ರಹ್ಮಚರ್ಯಾದಿ ವ್ರತಗಳಲ್ಲಿ ನಿಷ್ಠೆಯಿಂದ ಇದ್ದು 
ಕರ್ಮಗಳನ್ನು ಮಾಡುತ್ತಾನೆ. ಎಲ್ಲ ಭೋಗಗಳನ್ನು ತ್ಯಜಿಸಿ ಭೋಗಾ 
ಪ್ರೇಕ್ಷೆಯಿಂದಲೇ ದಾನ ಮಾಡುತಾನೆ |! ಅಂತಹವನು ಸುಕವನ್ನು ಪಡೆಯುವು 
ದೇ ಇಲ್ಲ (೫೩). ಅಚ್ಯುತ, ಸಂಸಾರದಲ್ಲಿಅಲೆಯುವ ಮನುಷ್ಯನಿಗೆ ಯಾವಾಗ 
ಬಂಧನದ ಬಿಡುಗಡೆಯ ಕಾಲವು (ನಿನ್ನಅನುಗ್ರಹದಿಂದ) ಒದಗುವುದೋ ಆಗ 
ಸತ್ತಂಗವು ದೊರೆಯುತ್ತದೆ. ಸತ್ತಂಗವು ದೊರೆತೊಡನೆ ಸದ್ಧತಿಯನ್ನು 
ಪಡೆಯಲು ಮನಸ್ತಾಗುವುದು. ಆಗ ಜಗದೀಶ್ವರನಾದ ನಿನ್ನಲ್ಲಿ ಭಕ್ತಿ 
ಹುಟ್ಟುವುದು (೫೪). ಅಖಂಡ ಭೂಮೀಶ್ವರರಾಗಿದ್ದು (ವೈರಾಗ್ಯದಿಂದ) 
ವನಕ್ಕೆ ಹೋಗಲಿಚ್ಛಿಸುವ ಸಜ್ಜನರು ತಮಗೆ ರಾಜ್ಯ ಸಂಬಂಧದ ವಿಚ್ಛೇದ 
ವಾಗಲೆಂದು ಏಕಾಗ್ರತೆಯಿಂದ ಪ್ರಾರ್ಥಿಸುತಾರೆ. ಅಂತಹ ರಾಜ್ಯ ಸಂಬಂಧ 
ಎಚ್ಛೇದವು ನನಗೆ ತಾನಾಗಿಯೇ ಒದಗಿಬಿಟ್ಟದೆ 1 ಇದು ನಿನ್ನ ಅನುಗ್ರಹವೆಂದೇ 
ತಿಳಿಯುತ್ತೇನೆ (೫೫). ಹೇ ಪ್ರಭುವೆ, ಅಭಿಮಾನರಹಿತರಾದವರು ದೃಢವಾಗಿ 


೨೬ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ನ ಕಾಮಯೇನನ್ಯಂ ತವ ಪಾದಸೇವನಾ- 
ದಕಿಂಚನಪ್ರಾರ್ಥ್ಯತಮಾದ್‌ ವರಂ ವಿಭೋ! 

ಆರಾಧ್ಯ ಕಸಾ ಧಿ ಹೃಪವರ್ಗದಂ ಹರೇ 
ವೃಣೀತ ಆರ್ಯೋ ವರಮಾತ್ಮಬಂಧನಮ್‌ | ೫೬ 


ತಸ್ಮಾದ್‌ ಎಿಸೃಜ್ಯಾಶಿಷ ಈಶ ಸರ್ವತೋ 
ರಜಸ್ಮ ಮಃಸತ್ತ್ವಗುಣಾನುಬಂಧನಾಃ। 
ನಿರಂಜನಂ ನಿರ್ಗುಣಮದ್ದಯಂ ಪರಂ 
ತ್ವಾಂ ಜಪಿಮಾತ್ರಂ ಪುರುಷಂ ವ್ರಜಾಮೃಹಮ್‌ || ೫೭ 
ಚಿರಮಿಹ ವೃಜಿನಾರ್ತಸಪ್ಯಮಾನೋತ ನುತಾಪ್ಫ- 
ರವಿತೃಷಷಡಮಿತ್ರೋಕಠ ಲಬ್ಬಶಾಂತಿಃ ಕಥಂಚಿತ್‌ । 
ಶರಣದ ಸಮುಪೇತಸ ಸ ಫದಾಬ್ದಂ ಪರಾತ್ಮ- 
ನ್ನ ಭಯಮೃತಮಶೋಕಂ ಪಾಹಿ ಮಾತ 5ಪನ್ನಮಾಶ 1 ೫೮ 


ಯಾವುದನ್ನು ಪ್ರಾರ್ಥಿಸುವರೋ ಅಂತಹ ನಿನ್ನ ಪಾದಸೇವೆಗಿಂತ ಇನ್ನೊಂದು 
ನನಗೆ ಬೇಡ. ಶ್ರೀಹರಿಯೆ, ಮುಕಿಪ್ರದಾತನಾದ ನಿನ್ನನ್ನು ಆರಾಧಿಸಿರುವ ಯಾವ 
ವಿವೇಕಿಯು ತಾನೇ ಆತ್ಮಬಂಧನಕಾರಿಯಾದ ಇನ್ನೊಂದು ವರವನ್ನು 
ಬೇಡಿಯಾನು ? (೫೬). ಆದ್ದರಿಂದ, ಸ್ವಾಮಿಯೆ, ಸತ್ತ್ಯರಜಸಮೋ 
ಗುಣಗಳಿಂದ ಅನುಬದ್ಧವಾದ ಐಶ್ವರ್ಯಾದಿ ಕಾಮನೆಗಳನ್ನು ಪರಿತ್ಯಜಿಸಿ, 
ನಿರಂಜನನೂ ನಿರ್ಗುಣನೂ ಅದ್ವಯನೂ ಜ್ಞಾನಘನನೂ ಪರಮಪುರುಷನೂ 
ಆದ ನಿನಗೆ ಶರಣಾಗಿದ್ದೇನೆ (೫೭). ಹೇ ಶರಣ್ಯ, ಬಹುಕಾಲದವರೆಗೆ ಕರ್ಮ 
ಫಲಗಳಿಂದ ಪೀಡಿತನಾಗಿ ತಾಪತ್ರಯಗಳಿಂದ ನರಳುತ್ತ ತೃಪ್ತಿಯೇ ಇಲ್ಲದ 
ಪಂಚೇಂದ್ರಿಯಗಳು ಮತ್ತು ಮನಸೆಂಬ ಆರು ವೈರಿಗಳಿಂದ ಆಕ್ರಾಂತನಾಗಿ 

ಶಾಂತಿಯನ್ನೇ ಕಾಣದವನಾಗಿದ್ದೇನೆ. ಹೇ ಪರಮಾತ್ಮ ಈಶ್ವರ, ನಿರ್ಭಯವೂ 
ಸತ್ಯವೂ ಶೋಕನಾಶಕವೂ ಆದ ನಿನ್ನ ಪಾದಪದ್ಮವನ್ನು ಆಶ್ರಯಿಸಿದ್ದೇನೆ. 
ಆಪತ್ತಿಗೆ ಒಳಗಾದ ನನ್ನನ್ನು ಪಾಲಿಸು'' ಎಂದು ಪ್ರಾರ್ಥಿಸಿದನು (೫೮). 
ಭಗವಂತನು ಹೇಳಿದನು : "ಸಾರ್ವಭೌಮ- ಮಹಾರಾಜ, ನಿನ್ನ ಬುದ್ದಿಯು 


ಏಕ ಪಂಚಾಶತ್ತ ಮಾಧ್ಯಾಯಃ ೨೭ 


ಶ್ರೀಭಗವಾನುವಾಚ- 


ಸಾರ್ವಭೌಮ ಮಹಾರಾಜ ಮತಿಸೇ ವಿಮಲೋರ್ಜಿತಾ। 
ವರ್ಫಃ ಪ್ರಲೋಭಿತಸ್ಯಾಪಿ ನ ಕಾಮೈರ್ವಿಹತಾ ಯತಃ ॥ ೫೯ 


ಪ್ರಲೋಭಿತೋ ವರೈರ್ಯತ್ತ್ವಮಪ್ರಮಾದಾಯ ವಿದ್ಧಿತತ್‌ ॥ 
ನ ಧೀರ್ಮಯ್ಯೇಕಭಕಾನಾಮಾಶೀರ್ಭಿರ್ಭದ್ಯತೇ ಕ್ಹಚಿತ್‌ || ೬೦ 


ಯುಂಜಾನಾನಾಮಭಕಾನಾಂ ಪ್ರಾಣಾಯಾಮಾದಿಭಿರ್ಮನಃ। 
ಅಕ್ಷೀಣವಾಸನಂ ರಾಜನ್‌ ದೃಶ್ಯತೇ ಪುನರುತ್ಥಿತಮ್‌ ॥ ೬೧ 


ವಿಚರಸ್ವ್ಥಮಹೀಂ ಕಾಮಂ ಮಯ್ಯಾವೇಶಿತಮಾನಸಃ 
ಅಸ್ತೆ ನಿವ ನಿತ್ಯದಾ ತುಭ್ಯಂ ಭಕಿರ್ಮಯ್ಯನಪಾಯಿನೀ Il ೬೨ 


ಕ್ಷಾತ್ರಧರ್ಮಸ್ಥಿತೋ ಜಂತೂನ್‌ ನ್ಯವಧೀರ್ಮ್ವಗಯಾದಿಭಿಃ। 
ಸಮಾಹಿತಸತಪಸಾ ಜಹೃಘಂ ಮದುಪಾಶ್ರಿತಃ ॥ ೬೩ 


ಪರಿಶುದ್ದವೂ ಶ್ರೇಷ್ಠವೂ ಆಗಿದೆ. ಏಕೆಂದರೆ ವರಗಳನ್ನು ಪಡೆಯುವ 
ಪ್ರಲೋಭನೆಗೊಳಗಾದರೂ ಅದು ಕಾಮನೆಗಳಿಂದ ಪರಾಹತವಾಗಲಿಲ್ಲ (೫೯). 
ವರಗಳಿಂದ ಪ್ರಲೋಭಿತನಾದರೂ ನೀನು ಪ್ರಮಾದಕ್ಕೆ ಒಳಗಾಗಿಲ್ಲ ಆದ್ದರಿಂದ 
ನನ್ನ ಏಕಾಂತಭಕ್ತರ ಬುದ್ದಿಯು ಎಂದಿಗೂ ಕಾಮಗಳಿಗೆ ಸಿಕ್ಕಿ ಬೇರೆಯಾಗುವು 
ದಿಲ್ಲವೆಂದು ತಿಳಿ (೬೦). ರಾಜ, ಪ್ರಾಣಾಯಾಮಾದಿಗಳಿಂದ ಮನಸ್ಸನ್ನು 
ಹತೋಟಿಗೆ ಒಳಪಡಿಸುತ್ತಿದ್ದರೂ ಜಳ ನನ್ನ ಭಕ್ತರಾಗಿರುವುದಿಲ್ಲವೋ ಅವರ 
ಮನಸ್ತು ವಿಷಯವಾಸ ಸೈಗಳಿಂದ ಮುಕ್ತ ವಾಗಿರುವುದಿಲ್ಲ ಅದು ಮತ್ತೆ 
ವಿಷಯಾಭಿಮುಖವಾಗುವುದು ಕಂಡುಬರುತ್ತದೆ (೬೧). ನನ್ನಲ್ಲಿಯೇ ನೆಟ್ಟ 
ಮನಸ್ಸುಳ್ಳವನಾಗಿ ಯಥೇಷ್ಟವಾಗಿ ಭೂಮಿಯಲ್ಲಿ ಸಂಚರಿಸುತ್ತಿರು. ನನ್ನಲ್ಲಿ 
ನಿನಗೆ ಸ್ಟಿರವಾದ ಭಕ್ತಿಯು ಸದಾ ಇರಲಿ. ನೀನು ಕ್ಷಾತ್ರ ಧರ್ಮದಲ್ಲಿದ್ದು ಬೇಟೆ 
ಮೊದಲಾದವುಗಳಿಂದ ಪ್ರಾಣಿಗಳನ್ನು ಸಂಹರಿಸಿದ್ದೀಯೆ. ಆ ಪಾಪವನ್ನು 
ನನ್ನನ್ನೇ ಭಜಿಸುತ್ತ ಶಾಂತಚಿತ್ತನಾಗಿ ತಪಸ್ಸಿನಿಂದ ಪರಿಹರಿಸಿಕೋ (೬೨-೬೩). 


೨೮ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 
ಜನ್ಮನ್ಯನಂತರೇ ರಾಜನ್‌ ಸರ್ವಭೂತಸುಹೃತಮಃ। 
ಭೂತ್ವಾದ್ವಿಜವರಸ್ತ್ವಂ ವ್ಯೆ ಮಾಮುಖೈಷ್ಯಸಿ ಕೇವಲಮ್‌ ॥ ೬೪ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ 
ಸಂಹಿತಾಯಾಂ ದಶಮಸ್ವಂಧೇ ಉತರಾರ್ಧೇ 
ಏಕಪಂಚಾಶತಮಾಧ್ಯಾಯಃ 


ದ್ವಿಪಂಚಾಶತ್ರಮಾಧ್ಯಾಯಃ 
ಶ್ರೀ ಶುಕ ಉವಾಚ- 


ಇತ್ನಂ ಸೋಂ ನುಗ್ಗಹೀತೋತ ೦ಗ ಕಷ್ಟೇನೇಕ್ಷಾ ಫುನಂದನಃ!। 

ತಂ ಪರಿಕ್ರಮ್ಯ ಸಂನಮ್ಯ ನಿಶ್ಚಕ್ರಾಮ ಗುಹಾಮುಖಾತ್‌ ॥ ೧ 
ಸ ವೀಕ್ಷ 'ಕುಲ್ಲಕಾನ್‌ ಮರ್ತ್ಯಾನ್‌ ಪಶೂನ್‌ ವೀರುದನಸ್ಪತೀನ್‌ 
ಮತ್ತಾಕಲಿಯುಗಂ ಪ್ರಾಪಂ ಜಗಾಮ ದಿಶಮುತ್ತರಾಮ್‌ ॥ ೨ 





ಮಹಾರಾಜ, ಮುಂದಿನ ಜನ್ಮದಲ್ಲಿ ಸರ್ವಭೂತಗಳಲ್ಲಿಯೂ ಪ್ರೀತಿಯುಳ್ಳ 
ದ್ವಿಜಶ್ರೇಷ್ಠನಾಗಿ ಜನಿಸಿ, ಆಗ ಮಾತ್ರವೇ ನನ್ನನ್ನುಸೇರುವೆ'' ಎಂದನು (೬೪). 


ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಐವತ್ತೊಂದನೆಯ ಅಧ್ಯಾಯ 





ಅಧ್ಯಾಯ ೫೨ 


ಬಲರಾಮಕೃಷ್ಣರು ಜರಾಸ ೦ಧನನ್ನು ವಂಚಿಸಿ ದ್ವಾರಕೆಯನ್ನು ಸೇರುವುದು. 
ಬಲರಾಮನ ವಿವಾಹ, ರುಕ್ಮಿಣಿಯು ಶ್ರೀಕೃಷ್ಣನಿಗೆ ಕಳಿಸಿದ ಸಂದೇಶ 
ಹೀಗೆ ಇಕ್ಷ್ವಾಕುವಂಶೀಯನಾದ ಮುಚುಕುಂದನು ಶ್ರೀ ಕೃಷ್ಣನಿಂದ 
ಅನುಗೃಹೀತನಾಗಿ, ಶ್ರೀ ಕೃಷ್ಣನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಗುಹಾ 
ದ್ವಾರದಿಂದ ಹೊರಟನು. ಅಲ್ಲದೇಹದ ಕ್ಷುಲ್ಲಕ ಮನುಷ್ಯರನ್ನೂ ಪಶುಗಳನ್ನೂ 
ಲತಾವೃಕ್ಷಗಳನ್ನೂ ಕಂಡು ಕಲಿಯುಗವು ಬಂದಿದೆಯೆಂದು ತಿಳಿದು ಆ ಮುಚು 


ದ್ರಿಪಂಚಾಶತ್ತ ಮಾಧ್ಯಾಯಃ ೨೯ 


ತಪಃಶ್ರದ್ದಾಯುತೋ ಧೀರೋ ನಿಃಸಂಗೋ ಮುಕಸಂಶಯಃ । 


ಸಮಾಧಾಯ ಮನಃ ಕೃಷ್ಟೇ ಪ್ರಾವಿಶದ್‌ ಗಂಧಮಾದನಮ್‌ ॥ ೩ 
ಬದರ್ಯಾಶ್ರಮಮಾಸಾದ್ಯ ನರನಾರಾಯಣಾಲಯಮ್‌ । 
ಸರ್ವದ್ವಂದ್ವಸಹಃ ಶಾಂತಸ್ಪಪಸಾ$ sರಾಧಯದ್ದರಿಮ್‌ || ೪ 
ಭಗವಾನ್‌ ಪುನರಾವ್ರಜ್ಯ ಪುರೀಂ ಯವನವೇಷಿತಾಮ್‌ | 
ಹತ್ವಾಮ್ಲೇಚ್ಛಬಲಂ ನಿನ್ಯೇ ತದೀಯಂ ದ್ವಾರಕಾಂ ಧನಮ್‌ ॥। ೫ 
ನೀಯಾಮಾನೇ ಧನೇ ಗೋಭಿರ್ಸ್ವಭಿಶ್ಲಾಚ್ಛುತಚೋದಿತ್ತೆಃ । 

ಆಜಗಾಮ ಜರಾಸಂಧಸ್ತ್ರ ಯೋವಿಂಶತ್ಯನೀಕಪಃ J ೬ 


ಎಲೋಕ್ಕ ವೇಗರಭಸಂ ರಿಪುಸ್ಫನ್ಯಸ್ಯ ಮಾಧವ್‌। 

ಮನುಷ್ಯ ಚೇಷ್ಟಾಮಾಪನ್ನೌ ರಾಜನ್‌ ದುದ್ರುವತುರ್ದ್ರುತಮ್‌ ॥ ೭ 
ವಿಹಾಯ ವಿತಂ ಪ್ರಚುರಮಭೀತಾ ಭೀರುಭೀತವತ್‌ | 

ಪದ್ಬಾ 5° ಪದ್ಧ ಪಲಾಶಾಭ್ಯಾಂ ಚೇರತುರ್ಬಹುಯೋಜನಮ್‌ ॥ ೮ 


ಕುಂದನು ಉತರ ದಿಕ್ಕಿಗೆ ಪ್ರಯಾಣ ಮಾಡಿದನು (೧-೨). ಆ ಧೀರನು 
ತಪಸ್ಸಿನಲ್ಲಿ ಶ್ರದ್ಧೆಯಿಟ್ಟು ನಿಃಸಂಗನೂ ನಿಃಸಂಶಯನೂ ಆಗಿ ಶ್ರೀಕೃಷ್ಣನಲ್ಲಿ 
ಚಿತ್ತವನ್ನು ನೆಲೆಗೊಳಿಸಿ ಗಂಧಮಾದನಗಿರಿಗೆ ಹೋದನು. ಆಮೇಲೆ ನರ 
ನಾರಾಯಣರು ನೆಲೆಸಿದ್ದ ಬದರಿಕಾಶ್ರಮಕ್ಕೆ ಹೋಗಿ, ಶೀತೋಷ್ಣಾದಿ ಸಕಲ 
ದ್ವಂದ್ವಗಳನ್ನು ಸಹಿಸುತ್ತ ಶಾಂತಮನಸ್ಕನಾಗಿ ಶ್ರೀಹರಿಯನ್ನು ಆರಾಧಿಸಿದನು 
(೩-೪). ಇತ್ತ ಭಗವಂತನು ಯವಸೇನಾವೇಷ್ಟಿತವಾದ ಮಧುರೆಗೆ ಹಿಂದಿರುಗಿ 
ಬಂದು ಸಮಸ್ತ ಮ್ಲೇಚ್ಛಸೇನೆಯನ್ನೂ ಸಂಹರಿಸಿ ಅವರ ಬಳಿಯಿದ್ದ ಧನವನ್ನು 
ದ್ವಾರಕೆಗೆ ಸಾಗಿಸಿಕೊಂಡು ಹೋಗುತ್ತಿದ್ದನು (೫). ಅಚ್ಯುತನ ಆಜ್ಞೆಯಂತೆ 
ಜನರೂ ಎತ್ತುಗಳೂ ಧನವನ್ನು ಹೊತ್ತುಕೊಂಡು ಹೋಗುತ್ತಿರುವಾಗ, ಇಪ್ಪತ್ತು 
ಮೂರು ಅಕ್ಷೌಹಿಣೀ ಸೇನೆಗಳಿಗೆ ಪತಿಯಾದ ಜರಾಸಂಧನು ಬಂದನು. ಶತ್ರು 
ಸೇನೆಯ ವೇಗವನ್ನು ರಭಸವನ್ನು ಕಂಡು ರಾಮಕೃಷ್ಣರು ಬೇಗಬೇಗನೆ 
ಓಡಿದರು. ಪರೀಕ್ಷಿತರಾಜ, ಮನುಷ್ಯ ಚೇಷ್ಟೆಯನ್ನು ನಟಿಸುತ್ತ ಹಾಗೆ ಓಡಿದರು 
(೬-೭). ಹೆದರಿಕೆ ಇಲ್ಲದಿದ್ದರೂ ಹೆದರಿದವರಂತೆ, ವಿಪುಲವಾದ ಧನವನ್ನೂ 


೩೦ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಪಲಾಯಮಾನ್‌ ತೌ ದೃಷ್ಟ್ಯಾಮಾಗಧಃ ಪ್ರ ಪ್ರಹಸನ್‌ ಬಲೀ । 


ಅನ್ನಧಾವದ್‌ ರಥಾನೀಕೈ ರೀಶಯೋರಪ್ರ ಕ || ೯ 
ಪ್ರದ್ರುತ್ಯ ದೂರಂ ಸಂಶ್ರಾಂತೌ ತುಂಗಮಾರುಹತಾಂ ಗಿರಿಮ್‌ | 
ಪ್ರವರ್ಷಣಾಖ್ಯಂ ಭಗವಾನ್‌ ನಿತ್ಯದಾ ಯತ್ರ ವರ್ಷತಿ ॥ ೧೦ 
ಗೌರಿ ನಿಲೀನಾವಾಜ್ಞಾಯ ನಾಧಿಗಮ್ಮ ಪದಂ ನಪ 

ದದಾಹ ಗಿರಿಮೇಧೋಭಿಃ ಸಮಂತಾದಗ್ನಿ ಮುತ್ತ ಹನ್‌ ॥ ೧೧ 
ತತ ಉತ್ಪತ್ಯ ತರಸಾ ದಹ್ಯಮಾನತಟಾದುಭ್‌ೌ। 
ದಶೈಕಯೋಜನೋತುಂಗಾನ್ನಿಪೇತತುರಧೋ ಭುವಿ॥ ೧೨ 
ಅಲಕ್ಷ್ಯಮಾಣ್‌ಾೌ ರಿಪುಣಾ ಸಾನುಗೇನ ಯದೂತಮ್‌। 

ಸ್ವಪುರಂ ಪುನರಾಯಾತ್‌ೌ ಸಮುದ್ರಪರಿಖಾಂ ನೃಪ॥ ೧೩ 
ಸೋಷಪಿ ದಗ್ಗಾವಿತಿ ಮೃಷಾ ಮನ್ಹಾನೋ ಬಲಕೇಶವ್‌ೌ | 

ಬಲಮಾಕೃಷ್ಯ ಸುಮಹನ್ನಗಧಾನ್‌ ಮಾಗಧೋ ಯಯೌ ॥ ೧೪ 


ಬಿಟ್ಟು ಪದ್ಧಪೇಶಲಗಳಿಂದಲೇ ಬಹುಯೋಜನ ದೂರ ಧಾವಿಸಿದರು (೮). 
ಪಲಾಯನ ಮಾಡುತ್ತಿದ್ದ ರಾಮಕೃಷ್ಣರನ್ನು ನೋಡಿ ಬಲಿಷ್ಠನಾದ ಮಾಗಧನು 
ಗಟ್ಟಿಯಾಗಿ ನಕ್ಕು, ರಥಸೇನೆಗಳೊಡನೆ ಅವರನ್ನು ಬೆನ್ನಟ್ಟಿ ಧಾವಿಸಿದನು. 
ಜಗದೀಶರಾದ ಅವರ ಆಳವೇನೆಂಬುದು ಮಾಗಧನಿಗೆ ತಿಳಿಯದು (೯). 
ಬಲರಾಮಕೇಶವರು ಬಹುದೂರ ಓಡಿ ಬಳಲಿ ಉನ್ನತವಾದ ಪ್ರವರ್ರಣವೆಂಬ 
ಪರ್ವತವನ್ನು ಹತಿದರು ಆ ಪರ್ವತದಲ್ಲಿ ಭಗವಾನಿಂದ್ರನು ಸದಾ ಮಳೆಗರೆ 
ಯುತಾನೆ (೧೦). ಪರ್ವತದಲ್ಲಿ ಅವರು ಅಡಗಿದ್ದಾರೆಂಬುದನ್ನರಿತು 

ಜರಾಸಂಧನು ಎಷ್ಟು ಹುಡುಕಿದರೂ ಅವರ ಸುಳಿವು ಸಿಗಲಿಲ್ಲ ಆಗ ಮಗಧ 
ರಾಜನು ಸುತಲೂ ಕಟ್ಟಿಗೆಗಳಿಗೆ ಬೆಂಕಿಯಿಟ್ಟು ಬೆಟ್ಟವನ್ನು ಸುಟ್ಟನು (೧೧). 

ಆ ಸಮಯದಲ್ಲಿ ಒಂದು ಕಡೆ ಉರಿಯುತಿದೆ. ಹನ್ನೊಂದು ಯೋಜನದಷ್ಟು 

ಎತ್ತರವಿರುವ ಗಿರಿ ಶಿಖರದಿಂದ ಶತ್ರುಸ್ಥೆ ನಿಕರಿಗೂ ಮಾಗಧನಿಗೂ ಕಾಣದಂತೆ 
ಬಲರಾಮಕೇಶವರು ನೆಲಕ್ಕೆ ಧುಮುಕಿ ಸಮುದ್ರವೇ ಪರಿಖೆಯಾಗಿರುವ ತಮ್ಮ 
ದ್ವಾರಕಾನಗರಕ್ಕೆ ಬಂದರು (೧೨-೧೩). ಅತ್ತ ಜರಾಸಂಧನು ಬೆಟ್ಟದಲ್ಲಿ ಬಲ 


ದ್ವಿಪಂಚಾಶತ್ತ ಮಾಧ್ಯಾಯಃ ೩೧ 
ಆನರ್ತಾಧಿಪತಿಃ ಶ್ರೀಮಾನ್‌ ರೈವತೋ ರೇವತೀಂ ಸುತಾಮ್‌ | 
ಬ್ರಹ್ಮಣಾ ಚೋದಿತಃ ಪ್ರಾದಾದ್‌ ಬಲಾಯೇತಿ ಪುರೋದಿತಮ್‌ ॥ ೧೫ 


ಭಗವಾನಪಿ ಗೋವಿಂದ ಉಪಯೇಮೇ ಕುರೂದ್ವಹ 
ವೈದರ್ಭಿೀಂ ಭೀಷ್ಮಕಸುತಾಂ ಶ್ರಿಯೋ ಮಾತ್ರಾಂ ಸ್ವಯಂವರೇ | ೧೬ 


ಪ್ರಮಥ್ಯ ತರಸಾ ರಾಜ್ಞಃ ಶಾಲ್ದಾದೀಂಶೈದ್ಯಪಕ್ಷಗಾನ್‌ । 


ಪಶ್ಯತಾಂ ಸರ್ವಲೋಕಾನಾಂ ತಾರ್ಕ್ಯಪುತ್ರಃ ಸುಧಾಮಿವ॥ ೧೭ 
ರಾಜೋವಾಚ- 

ಭಗವಾನ್‌ ಭೀಷ್ಠಕಸುತಾಂ ರುಕ್ಕಿಣೀಂ ರುಚಿರಾನನಾಮ್‌। 

ರಾಕ್ಷಸೇನ ವಿಧಾನೇನ ಉಪಯೇಮ ಇತಿ ಶ್ರುತಮ್‌ ॥ ೧೮ 


ಭಗವನ್‌ ಶ್ರೋತುಮಿಚ್ಛಾಮಿ ಕೃಷ್ಣಸ್ಯಾಮಿತತೇಜಸಃ । 

ಯಥಾ ಮಾಗಥಶಾಲ್ವಾದೀನ್‌ ಜಿತ್ತಾಕನ್ಯಾಮುಪಾಹರತ್‌॥ ೧೯ 

ರಾಮಕೇಶವರು ಸುಟ್ಟು ಹೋದರೆಂದು ತಪ್ಪಾಗಿ ತಿಳಿದುಕೊಂಡು, ಮಹತರ 
ವಾದ ತನ್ನಸೇನೆಯೊಡನೆ ಮಗಧ ದೇಶಕ್ಕೆ ಹೋದನು (೧೪). ಪರೀಕ್ಷಿತರಾಜ, 
ಆನರ್ತದೇಶಾಧಿ ಪತಿಯಾದ ಶ್ರೀಮಾನ್‌ ರೈವತನು ಬ್ರಹ್ಮನಿಂದ ಪ್ರೇರಿತನಾಗಿ 
ತನ್ನ ಮಗಳಾದ ರೇವತಿಯನ್ನು ಬಲರಾಮನಿಗೆ ಮದುವೆ ಮಾಡಿಕೊಟ್ಟನೆಂದು 
ಹಿಂದೆ ಹೇಳಿದ್ದೇನೆ” (೧೫). ಭಗವಾನ್‌ ಗೋವಿಂದನೂ ಸಹ ಭೀಷ್ಠಕರಾಜನ 
ಸುತೆಯು ಲಕ್ಷ್ಮೀದೇವಿಯ ಅಂಶಸಂಭೂತಳೂ ಆದ ವೈದರ್ಭಿಯನ್ನು 
(ರುಕ್ಮಿಣಿಯನ್ನು) ಸ್ವಯಂವರದಲ್ಲಿ ಮದುವೆಯಾದನು (೧೬). ಶಿಶುಪಾಲನ ಪ 
ಕ್ಷೀಯರಾದ ಸಾಲ್ವಾದಿ ಭೂಪತಿಗಳನ್ನು ಪರಾಕ್ರಮದಿಂದ ತರಿದಟ್ಟಿ 
ಗರುಡನು ಸುಧೆಯನ್ನು ತಂದಂತೆ ಸಕಲ ಜನರೂ ನೋಡುತಿರುವಾಗಲೇ 
ವೈದರ್ಭಿಯನ್ನು ತಂದು ಮದುವೆಯಾದನು (೧೭). ಆಗ ಪರೀಕ್ಷಿತನು 
ಹೇಳಿದನು: ""ಭೀಷ್ಮಕಸುತೆಯೂ ಸುಂದರಾನನೆಯೂ ಆದ ರುಕ್ಮಿಣಿಯನ್ನು 
ಭಗವಂತನು ರಾಕ್ಷಸವಿಧಿಯಿಂದ ಮದುವೆಯಾದನೆಂದು ಕೇಳಿದನು. ಅಪಾರ 


೧. ಈ ವೃತಾಂತವು ನವಮಸ್ಸಂಧದ ತೃತೀಯಾಧ್ಯಾಯದಲ್ಲಿ ಬಂದಿದೆ. 


೩೨ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಬ್ರಹ್ಮನ್‌ ಕೃಷ್ಣಕಥಾಃ ಪುಣ್ಯಾ ಮಾದ್ವೀರ್ಲೋಕಮಲಾಪಹಾಃ। 
ಕೋ ನುತ್ಛಪ್ಯೇತ ಶ್ಶಣ್ಣಾನಃ ಶ್ರುತಜ್ಞೋ ನಿತ್ಯನೂತನಾಃ॥ ೨೦ 
ಶ್ರೀಶುಕ ಉವಾಚ- 


ರಾಜಾಸೀದ್‌ ಭೀಷ್ಮಕೋ ನಾಮ ವಿದರ್ಭಾಧಿಪತಿರ್ಮಹಾನ್‌ । 

ತಸ್ಯ ಪಂಚಾಭವನ್‌ ಪುತ್ರಾಃ ಕನ್ಯೆ ಕಾಚ ವರಾನನಾ॥ 9೧ 
ರುಕ್ಕ ;ಗಜೋ ರುಕ್ಕರಥೋ ರುಕ್ನಬಾಹುರನಂತರಃ। 

ರುಕ್ಕಕೇಶೋ ರುಕ್ಕಮಾಲೀ ರುಕ್ಕಿಣ್ಯೇಷಾಂ ಸಸಾ ಸತೀ ॥ ಸತಿ 
ಸೋಪಶ್ರುತ್ಕ ಮುಕುಂದಸ್ಯ ರೂಪವೀರ್ಯಗುಣಶ್ರಿಯಃ | 
ಗೃಹಾಗತೈರ್ಗೀಯಮಾನಾಸ್ತಂ ಮೇನೇ ಸದ್ಭಶಂ ಪತಿಮ್‌ ॥ ೨೩ 


ತಾಂ ಬುದ್ದಿಲಕ್ಷಣೌದಾರ್ಯರೂಪಶೀಲಗುಣಾಶ್ರಯಾಮ್‌ । 
ಕಷ್ಪಶ್ತ ಸದ್ಭಶೀಂ ಭಾರ್ಯಾಂ ಸಮುದ್ದೋಢುಂ ಮನೋ ದಧೇ ॥ ೨೪ 


ತೇಜೋನಿಧಿಯಾದ ಶ್ರೀಕೃಷ್ಣನು ಮಾಗಧಸಾಲ್ವ-ಮೊದಲಾದವರನ್ನು ಜಯಿಸಿ 
ಆ ಕನ್ಯೆಯನ್ನು ಕರೆದೊಯ್ದ ವಿಧಾನವನ್ನು ಕೇಳಲಿಚ್ಛಿಸುವೆನು (೧೮-೧೯). 
ಬ್ರಹ್ನರ್ಷಿಗಳೆ, ಶ್ರೀ ಕೃಷ್ಣನ ಚಾರಿತ್ರಗಳು ಪವಿತ್ರವಾದವು. ರಮಣೀಯವಾದ 
ವು, ಲೋಕಪಾವನವಾದವು. ಕೇಳಿ ತಿಳಿಯುವುದರಲ್ಲಿ ಸಾರಜ್ಜನಾದ ಯಾವನು 
ತಾನೆ ನಿತ್ಯನೂತನವಾಗಿ ತೋರುವ ಅವನ್ನುಕೇಳಿ ತೃಪ್ತಿಗೊಂಡಾನು? ಎಂದನು 
(೨೦). ಆಗ ಶುಕಮುನಿಗಳು ಹೇಳಿದರು: ವಿದರ್ಭದೇಶದಲ್ಲಿ ಭೀಷ್ಠಕನೆಂಬ 
ಮಹಾರಾಜನಿದ್ದನು. ಅವನಿಗೆ ಐವರು ಗಂಡು ಮಕ್ಕಳೂ ಸುಂದರಿಯಾದ ಒಬ್ಬ 
ಹೆಣ್ಣು ಮಗಳೂ ಇದ್ದರು (೨೧). ಅವರಲ್ಲಿ ಹಿರಿಯನಾದವನು ರುಕ್ಕಿ 
ಅನಂತರ ರುಕ್ಷರಥ, ರುಕ್ಕಬಾಹು, ರುಕ್ಕಕೇಶ ಮತ್ತು ರುಕ್ನಮಾಲಿ ಎಂಬುವರು. 
ಇವರಿಗೆ ರುಕ್ಮಿಣಿ ಎಂಬ ಸಾಧ್ವಿಯಾದ ತಂಗಿ ಇದ್ದಳು (೨೨). ಅರಮನೆಗೆ ಬಂದ 
ಜನರು ಮುಕುಂದನ ರೂಪ, ಪರಾಕ್ರಮ, ಗುಣ, ಸಂಪತ್ತುಗಳನ್ನು ಹಾಡಿ 
ಹೊಗಳುವುದನ್ನು ಕೇಳಿ ರುಕ್ಮಿಣಿಯು, ಮುಕುಂದನೇ ತನಗೆ ಸರಿಯಾದ 
ಪತಿಯೆಂದು ಭಾವಿಸಿದಳು (೨೩). ಇತ್ತ ಶ್ರೀಕೃಷ್ಣನೂ ಸಹ ರುಕ್ಕಿಣಿಯಲ್ಲಿಬುದಿ, 


ದ್ವಿಪಂಚಾಶತ್ತ ಮಾಧ್ಯಾಯಃ ೩೩ 


ಬಂಧೂನಾಮಿಚ್ಛತಾಂ ದಾತುಂ ಕೃಷ್ಣಾಯ ಭಗಿನೀಂ ನೃಪ 
ತತೋ ನಿವಾರ್ಯ ಕೃಷ್ಣದ್ದಿಡ್‌ ರುಕ್ಕೀ ಚೈದ್ಯಮಮನ್ಯತ || ೨೫ 
ತದವೇತ್ಯಾಸಿತಾಪಾಂಗೀ ವೈದರ್ಭೀ ದುರ್ಮನಾ ಭ್ಲಶಮ್‌ 
ವಿಚಿಂತ್ಯಾಪಂ ದ್ವಿಜಂ ಕಂಚಿತ್‌ ಕೃಷ್ಣಾಯಾ 

ಪ್ರಾಹಿಣೋದ್‌ ದ್ರುತಮ್‌ ॥ ೨೬ 
ದ್ವಾರಕಾಂ ಸ ಸಮಭ್ಯೇತೃ ಪ್ರತೀಹಾರೈಃ ಪ್ರವೇಶಿತಃ। 
'ಅಪಶ್ಯದಾದ್ಯಂ ಪುರುಷಮಾಸೀನಂ ಕಾಂಚನಾಸನೇ ॥ ಹು 
ದೃಷ್ಟ್ವಾಬ್ರಹ್ಮಣ್ಯದೇವಸ್ತಮವರುಹ್ಯ ನಿಜಾಸನಾತ್‌ । 
ಉಪವೇಶ್ಯಾರ್ಹಯಾಂಚಕ್ರೇ ಯಥಾ ತ್ಗಾನಂ ದಿಮೌಕಸಃ॥ ೨೮ 
ತಂ ಭುಕವಂತಂ ವಿಶ್ರಾಂತಮುಪಗಮ್ಯ ಸತಾಂ ಗತಿಃ। 
ಪಾಣಿನಾಭಿಮೃಶನ್‌ ಪಾದಾವವ್ಯಗ್ರಸಮಪೃಚ್ಛತ॥ ೨೯ 


ಲಕ್ಷಣ, ಔದಾರ್ಯ, ರೂಪ, ಶೀಲ, ಗುಣಗಳು ನೆಲೆಸಿವೆಯೆಂಬುದನ್ನು ಕೇಳಿ 
ಅವಳು ತನಗೆ ಅನುರೂಪಳಾದ ಪತ್ನಿಯೆಂದು ಭಾವಿಸಿ ಅವಳನ್ನು ವಿವಾಹವಾಗ 
ಬೇಕೆಂದು ಸಂಕಲಿಸಿಕೊಂಡನು (೨೪). ಪರೀಕ್ಷಿತರಾಜ, ರುಕ್ಮಿಣಿಯ ಬಂಧು 
ಗಳೆಲ್ಲರೂ ಅವಳನ್ನು ಶ್ರೀಕೃಷ್ಣನಿಗೆ ಕೊಡಲು ಒಪ್ಪಿದರು. ಆದರೆ ಕೃಷ್ಣ 
ದ್ವೇಷಿಯಾದ ರುಕ್ಮಿಯು ಅವರನ್ನು ತಡೆದು ತನ್ನ ತಂಗಿಗೆ ಶಿಶುಪಾಲನೇ 
ಸರಿಯಾದ ವರನೆಂದು ನಿಶ್ಚಯಿಸಿದನು (೨೫). ಇದನ್ನರಿತು ಕಪ್ಪಾದ ಕುಡಿ 
ನೋಟವುಳ್ಳ ರುಕ್ಮಿಣಿಯು ಅತ್ಯಂತ ದುಃಖಿತಳಾಗಿ ತನ್ನಲ್ಲಿಯೇ ಚಿಂತಿಸಿ, 
ಆಪನಾದ ಒಬ್ಬ ಬ್ರಾಹ್ಮಣನನ್ನು ಶ್ರೀಕೃಷ್ಣನ ಬಳಿಗೆ ತ್ವರೆಯಿಂದ ಕಳಿಸಿದಳು (೨೬). 
ಆ ಬ್ರಾಹ್ಮಣನು ದ್ವಾರಕೆಗೆ ಬಂದು ದ್ವಾರಪಾಲರಿಂದ ಒಳಗೆ 
ಪ್ರವೇಶಿತನಾಗಿ, ಸುವರ್ಣಪೀಠದಲ್ಲಿ ಮಂಡಿಸಿದ್ದ ಆದಿಪುರುಷನಾದ 


೨ 


ಶ್ರೀಕೃಷ್ಣನನ್ನು ಕಂಡನು (೨೭). ಬ್ರಾಹ್ಮಣನನ್ನು ದೇವತೆಯೆಂದು ತಿಳಿಯುವ 


ಲ 


ಶ್ರೀಕೃಷ್ಣನು ಆತನನ್ನು ನೋಡಿ ತನ್ನ ಪೀಠದಿಂದಿಳಿದು ಆಸನದಲ್ಲಿ ಕುಳ್ಳಿರಿಸಿ, 


ಣ 


ತ ದೇವತೆಗಳು ಹೇಗೆ ಗೌರವಿಸಿ ಪೂಜಿಸುವರೋ ಹಾಗೆ ಆ ಬ್ರಾಹ್ಮಣನನ್ನು 


ಷ್ಠ 


೩೪ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 
ಕಚ್ಚಿದ್‌ ದ್ವಿಜವರಶ್ರೇಷ್ಠ ಧರ್ಮಸ್ಟೇ ವೃದ್ಧಸಮ್ಮತಃ | 
ವರ್ತತೇ ನಾತಿಕೃಚ್ಛ್ರೀಣ ಸಂತುಷ್ಠಮನಸಃ ಸದಾ ೩೦ 


ಸಂತುಷ್ಟೋ ಯರ್ಹಿ ವರ್ತೇತ ಬ್ರಾಹ್ಮಣೋ ಯೇನಕೇನಚಿತ್‌ | 
ಅಹೀಯಮಾನಃ ಸ್ವಾದ್ವರ್ಮಾತ್‌ ಸ ಹೃಸ್ಯಾಖಲಕಾಮಧುಕ್‌ IH ೩೧ 


ಅಸಂತುಷ್ಟೋ$ಸಕ್ಕಲ್ಲೋಕಾನಾಪ್ಲೋತ್ಯಪಿ ಸುರೇಶ್ದರಃ | 


ಅಕಿಂಚನೋಇಪಿ ಸಂತುಷ್ಠಃ ಶೇತೇ ಸರ್ವಾಂಗವಿಜ್ಜರಃ | ೩೨ 
ಎಪ್ರಾನ್‌ ಸ್ವಲಾಭಸಂತುಷ್ಟಾನ್‌ ಸಾಧೂನ್‌ ಭೂತಸುಹೃತಮಾನ್‌ । 
ನಿರಹಂಕಾರಿಣಃ ಶಾಂತಾನ್‌ ನಮಸ್ಯೇ ಶಿರಸಾತಸಕ್ಸತ್‌ ॥ ೩೩ 
ಕಚ್ಚಿದ್‌ ವಃ ಕುಶಲಂ ಬ್ರಹ್ಮನ್‌ ರಾಜತೋ ಯಸ್ಯ ಹಿ ಪ್ರಜಾಃ । 

ಸುಖಂ ವಸಂತಿ ವಿಷಯೇ ಪಾಲ್ಕಮಾನಃಸ ಮೇ ಪ್ರಿಯಃ॥। ೩೪ 


ಪೂಜಿಸಿದನು (೨೮). ಅನಂತರ ಆ ದ್ವಿಜನು ಊಟಮಾಡಿ ಎಶ್ರಮಿಸಿದ ಮೇಲೆ, 
ಸಜ್ಜನರಿಗೆ ಗತಿಯೆನಿಸಿದ ಮುಕುಂದನು ತನ್ನ ಕೈಯಿಂದ ದ್ವಿಜನ ಕಾಲುಗಳನ್ನು 
ನಿಶ್ಚಿಂತೆಯಿಂದ ನೀವುತ್ತ ಕೇಳಿದನು (೨೯). ""ಹೇ ಬ್ರಾಹ್ಮಣೋತ್ತಮ, 
ಹಿರಿಯರು ಪಾಲಿಸಿಕೊಂಡು ಬಂದ ಸ್ವಧರ್ಮವನ್ನು ನಡೆಸುವುದು ಬಹಳ 
ಕಠಿಣವಾಗಿ ತೋರುವುದಿಲ್ಲವಷ್ಟೆ? ಸದಾ ಸಂತೃಪನಾಗಿ ಇರುವೆಯಷ್ಟೆ? (೩೦). 
ವೇದಜ್ಞನಾದವನು ಯದೃಚ್ಛಾಲಾಭದಿಂದ ಸಂತುಷ್ಠನಾಗಿ ತನ್ನ ಧರ್ಮವನ್ನು 
ತಪ್ಪದೆ ನಡೆಸುತಿರಬೇಕು. ಧರ್ಮವೇ ಆತನಿಗೆ ಸಕಲೇಷ್ಟಗಳನ್ನು ಕೊಡುವ 
ಕಾಮಧೇನು (೩೧). ತೃಪ್ತಿಇಲ್ಲದವನು ದೇವೇಂದ್ರನೇ ಆದರೂ ದೇಶದಿಂದ 
ದೇಶಕ್ಕೆ ಮತ್ತೆ ಮತ್ತೆ ಸುತತ್ತಲೇ ಇರುವನು. ತೃಪ್ತಿಯುಳ್ಳವನು ಬಡವನಾದರೂ 
ಸರ್ವಾಂಗಗಳಿಗೂ ನೋವಿಲ್ಲದಂತೆ ಸುಖವಾಗಿ ಇರುವನು (೩೨). ತಾನಾಗಿ 
ದೊರಕಿದ್ದರಿಂದ ಸಂತೃಪ್ಮರೂ ಸಾಧೂಗಳೂ ಭೂತದಯಾಪರರೂ 
ನಿರಹಂಕಾರಿಗಳೂ ಶಾಂತರೂ ಆದ ವಿಪ್ರರಿಗೆ ನಾನು ತಲೆಬಾಗಿ ಬಾರಿಬಾರಿಗೂ 
ನಮಸ್ಕರಿಸುತ್ತೇನೆ (೩೩). ಬ್ರಾಹ್ಮಣೋತ್ತಮ, ರಾಜನಿಂದ ನಿಮಗೆ ಕ್ಷೇಮ 


ದ್ವಿಪಂಚಾಶತ್ತ ಮಾಧ್ಯಾಯಃ ೩೫ 


ಯತಸ್ತ್ಸ್ವಮಾಗತೋ ದುರ್ಗಂ ನಿಸೀರ್ಯೇಹ ಯದಿಚ್ಛಯಾ 
ಸರ್ವಂ ನೋ ಬ್ರೂಹ್ಯಗುಹ್ಯಂ ಚೇತ್‌ ಕಿಂ ಕಾರ್ಯಂ ಕರವಾಮ ತೇ॥ 
ಏವಂ ಸಂಪೃಷ್ಠಸಂಪ್ರಶ್ನೋ ಬ್ರಾಹ್ಮಣಃ ಪರಮೇಷ್ಠಿನಾ । 
ಲೀಲಾಗ್ಹಹೀತದೇಹೇನ ತಸ್ಮೈ ಸರ್ವಮವರ್ಣಯತ್‌ ॥ ೩೬ 
ರುಕಿಣುವಾಚ- 
೬ ಶೆ 
ಶ್ರುತ್ವಾಗುಣಾನ್‌ ಭುವನಸುಂದರ ಶೃಣ್ವತಾಂ ತೇ 
ನಿರ್ವಿಶ್ಯ ಕರ್ಣವಿವರೈರ್ಹರತೋತ ಂಗತಾಪಮ್‌ । 


ರೂಪಂ ದೃಶಾಂ ದೃಶಿಮತಾಮಖಿಲಾರ್ಥಲಾಭಂ 
ತ್ಹಯ್ಯಚ್ಛುತಾವಿಶತಿ ಚಿತ್ರಮಪತ್ರಪಂ ಮೇ ॥ ೩೭ 


ವಾಗುವುದಷ್ಟೆ? ಯಾವಾತನ ರಾಜ್ಯದಲ್ಲಿ ಪ್ರಜೆಗಳು ಪಾಲಿತರಾಗಿ 
ನೆಮ್ಮದಿಯಿಂದ ಇರುವರೋ, ಆ ರಾಜನು ನನಗೆ ಪ್ರೀತಿಪಾತ್ರನು (೩೪). 
ದುರ್ಗಮವಾದ ದಾರಿಯನ್ನು ದಾಟಿ ಯಾವ ಉದ್ದೇಶದಿಂದ ನೀನು ಇಲ್ಲಿಗೆ 
ಬಂದಿರುವೆ? ರಹಸ್ಯವಲ್ಲದಿದ್ದರೆ ಎಲ್ಲವನ್ನೂ ತಿಳಿಸು. ನಿನ್ನ ಯಾವ ಕಾರ್ಯವನ್ನು 
ನಡೆಸಿಕೊಡಬೇಕು 9'' ಎಂದು ಕೇಳಿದನು (೩೫). ಹೀಗೆ ಲೀಲಾರ್ಥವಾಗಿ 
ದೇಹವನ್ನು ಧರಿಸಿದ್ದ ಪರಮೇಶ್ವರನಾದ ಮುಕುಂದನು ಕೇಳಬೇಕಾದ್ದನ್ನು 
ಕೇಳಲಾಗಿ ಆ ಬ್ರಾಹ್ಮಣನು ಎಲ್ಲಸಂದರ್ಭವನ್ನೂ ಆತನಿಗೆ ವಿವರಿಸಿದನು. (ಮತ್ತು 
ರುಕ್ಮಿಣಿಯು ರಹಸ್ಯವಾಗಿ ಬರೆದು ಕಳಿಸಿದ ಪತ್ರದ ಮುದ್ರೆಯನ್ನು ಶ್ರೀಕೃಷ್ಣನ 
ಅನುಜ್ಞೆಯಿಂದ ತೆರೆದು ಆ ಪತ್ರವನ್ನು ಓದಿದನು) (೩೬). ಪತ್ರದಲ್ಲಿ 
ರುಕ್ಕಿಣಿಯು ಹೀಗೆ ಹೇಳಿದ್ದಳು : ""ಶ್ರೀಕೃಷ್ಣಮುವನಮೋಹನರೂಪಶಾಲಿ, 
ಕೇಳುವವರ ಕಿವಿಗಳಲ್ಲಿಳಿದು ಅವರ ಅಂಗತಾಪವನ್ನು ಪರಿಹರಿಸುವ ನಿನ್ನ 
ಸದ್ಗುಣಗಳನ್ನೂ ಕಣ್ಣಿದ್ದವರ ಕಣ್ಣಿಗೆ ಸರ್ವಾರ್ಥಲಾಭವನ್ನು ಕೊಡುವ ನಿನ್ನ 
ರೂಪವನ್ನೂಕೇಳಿ ತಿಳಿದಿದ್ದೇನೆ. ಆದ್ದರಿಂದ ಲಜ್ಜೆಗೆಟ್ಟ ನನ್ನಮನಸ್ಸುನಿನ್ನಲ್ಲಿನೆಟ್ಟು 
ಹೋಗಿದೆ (೩೭). 


೩೬ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಕಾ ತ್ವಾಮುಕುಂದ ಮಹತೀ ಕುಲಶೀಲರೂಪ- 
ವಿದ್ಯಾವಯೋದ್ರವಿಣಧಾಮಭಿರಾತ್ಮ ತುಲ್ಕಮ್‌ । 

ಧೀರಾ ಪತಿಂ ಕುಲವತೀ ನ ವೃಣೀತ ಕನ್ಯಾ 
ಕಾಲೇ ನೃಸಿಂಹ ನರಲೋಕಮನೋ 5 ಭಿರಾಮಮ್‌ ॥ ೩೮ 


ತನ್ಮೇ ಭವಾನ್‌ ಖುಲು ವೃತಃ ಪತಿರಂಗ ಜಾಯಾ- 
ಮಾತ್ಕಾರ್ಪಿತಶ್ಚ ಭವತೋತತ್ರ ವಿಭೋ ವಿಧೇಹಿ 

ಮಾ ವೀರಭಾಗಮಭಿಮರ್ಶತು ಚೈದ್ಯ ಆರಾದ್‌ 
ಗೋಮಾಯುವನ್ಮಗಪತೇರ್ಬಲಿಮಂಬುಜಾಕ್ಷ॥ ೩೯ 

ಪೂರ್ತೇಷ್ಟ್ಠದತನಿಯಮವ್ರತದೇವವಿಪ್ರ- 
ಗುರ್ವರ್ಚನಾದಿಭಿರಲಂ ಭಗವಾನ್‌ ಪರೇಶಃ। 

ಆರಾಧಿತೋ ಯದಿ ಗದಾಗ್ರಜ ಏತ್ಯ ಪಾಣಿಂ 
ಗಹ್ಲಾತು ಮೇನ ದಮಘೋಷಸುತಾದಯೋಂ5$ ನ್ಯೇ 1 ೪೦ 


ಹೇ ಪುರುಷೋತಮ, ಕುಲ ಶೀಲ ರೂಪ ವಿದ್ಯೆ ವಯಸ್ಸು ಧನ ಪ್ರಭಾವ 
ಗಳಲ್ಲಿನಿನಗೆ ನೀನೇ ಸಮನಾಗಿದ್ದೀಯೇ. ಹೀಗೆ ನಿರುಪಮನೂ ಮಾನವ 
ಲೋಕದ ಮನೋಭಿರಾಮನೂ ಆದ ನಿನ್ನನ್ನು ಮುಕುಂದ, ಉತ್ತಮಳೂ 
ಧೀರಳೂ ಕುಲೀನಳೂ ಆದ ಯಾವ ಕನ್ಯೆಯು, ತನ್ನ ವಿವಾಹಸಮಯ 
ಒದಗಿದಾಗ ಪತಿಯೆಂದು ವರಿಸದೆ ಇದ್ದಾಳು? (೩೮). ಆದ್ದರಿಂದ ಸ್ವಾಮಿ, 
ನೀನೇ ನನ್ನ ಪತಿಯೆಂದು ವರಿಸಿದ್ದೇನೆ. ನನ್ನನ್ನು ನಿನಗೆ ಒಪ್ಪಿಸಿದ್ದೇನೆ. ಇಲ್ಲಿಗೆ 
ಬಂದು ನನ್ನನ್ನು ಪತ್ನಿಯನ್ನಾಗಿ ಸ್ವೀಕರಿಸು. ಓ ಕಮಲನಯನ, ಮೃಗರಾಜನಾದ 
ಕಂಠೀರವನಿಗೆ ಅರ್ಪಿತವಾದ ಉಪಹಾರವನ್ನು ನರಿಯು ಮುಟ್ಟುವಂತೆ, 
ವೀರನಾದ ನಿನಗೆ ಸಲ್ಲತಕ್ಕ ನನ್ನನ್ನು ಚೈದ್ಯನು ಸಮೀಪಿಸಿ ಮುಟ್ಟದಿರಲಿ 
(೩೯). ಪೂರ್ತ", ಇಷ್ಟೆ ನಿಯಮ, ವ್ರತಗಳಿಂದಲೂ ದೇವ ಬ್ರಾಹ್ಮಣ ಗುರು 

೧ ವಾಪೀಕೂಪತಡಾಗಾದಿ ದೇವತಾಯತನಾನಿ ಚ । 
ಅನ್ನ ಪ್ರಾದಾನಮಾರಾಮಃ ಪೂರ್ತಮಿತ್ಯಭಿಧೀಯತೇ || 


೨ ಅಗಿಹೋತ್ರಂ ತಪಃ ಸತ್ಯಂ ವೇದಾನಾಂ ಚೈವ ಪಾಲನಂ । 
ಅತಿಥ್ಯಂ ವೈಶ್ವದೇವಶ್ಚ ಇಷ್ಟಮಿತ್ಯ ಭಿಧೀಯತೇ ॥ 


ದ್ವಿಪಂಚಾಶತ್ತ ಮಾಧ್ಯಾಯಃ ೩೭ 


ಶ್ಲೋ ಭಾವಿನಿ ತ್ವಮಜಿತೋದ್ದಹನೇ ವಿದರ್ಭಾನ್‌ 
ಗುಪಃ ಸಮೇತ್ಯ ಪೃತನಾಪತಿಭಿಃ ಪರೀತಃ 


ನಿರ್ಮಥ್ಯ ಚೈದ್ಯಮಗಧೇಂದ್ರಬಲಂ ಪ್ರಸಹ್ಯ 
ಮಾಂ ರಾಕ್ಷಸೇನ ಎಧಿನೋದ್ದಹ ವೀರ್ಯಶುಲ್ವಾಮ್‌ 1 ೪೧ 


ಅಂತಃಪುರಾಂತರಚರೀಮನಿಹತ್ಯ ಬಂಧೂಂ- 

ಸ್ತ್ವಾಮುದ್ದಹೇ ಕಥಮಿತಿ ಪ್ರವದಾಮ್ಯುಪಾಯಮ್‌ । 
ಪೂರ್ವೇದ್ಯುರಸ್ತಿಮಹತೀ ಕುಲದೇವಿಯಾತ್ರಾ 

ಯಸ್ಯಾಂ ಬಹಿರ್ನವವಧೂರ್ಗಿರಿಜಾಮುಪೇಯಾತ್‌ ॥ ೪೨ 


ಯಸ್ಯಾಂಫ್ರಿಪಂಕಜರಜಃಸ್ನಪನಂ ಮಹಾಂತೋ। 
ವಾಂಛಂತ್ಯುಮಾಪತಿರಿವಾತ್ಮತಮೋಆ ಪಹತ್ಯೆ, । 
ಯರ್ಹ್ಯಂಬುಜಾಕ್ಷನ ಲಭೇಯ ಭವತ್ಭ್ಛಸಾದಂ 
ಜಹ್ಯಾಮಸೂನ್‌ ವ್ರತಕ್ಸಶಾನ್‌ ಶತಜನ್ಮಭಿಃ ಸ್ಯಾತ್‌ ॥ ೪೩ 


ಸೇವೆಗಳಿಂದಲೂ ನಾನು ಭಗವಂತನನ್ನು ಆರಾಧಿಸಿರುವುದು ದಿಟವಾದರೆ, 
ಶ್ರೀಕೃಷ್ಣನು ಆಗಮಿಸಿ ನನ್ನ ಪಾಣಿಗ್ರಹಣವನ್ನು ಮಾಡಲಿ. ದಮಘೋಷಸುತ 
ಶಿಶುಪಾಲಾದಿಗಳು ಯಾರೂ ನನ್ನ ಪಾಣಿಯನ್ನು ಸ್ಪರ್ಶಿಸದಂತೆ ಆಗಲಿ (೪೦). 
ನಾಳೆ ನೆಡೆಯಲಿರುವ ವಿವಾಹ ಸಮಯದಲ್ಲಿ ಅಜಿತ, ನೀನು ಸೇನಾಪತಿಗಳಿಂದ 
ಪರಿವೃತನಾಗಿ ಗುಪವಾಗಿ ಎದರ್ಭಕ್ಕೆ ಬಂದು ಶಿಶುಪಾಲ ಜರಾಸಂಧಾದಿಗಳ 
ಸೇನೆಯನ್ನು ಸದೆ ಬಡಿದು, ವೀರ್ಯವೇ ಶುಲ್ಕವಾಗಿ ಉಳ್ಳ ನನ್ನನ್ನು ರಾಕ್ಷಸ 
ವಿಧಿಯಿಂದ ಬಲಾತ್ಕಾರವಾಗಿ ಅಪಹರಿಸಿಕೊಂಡು ಹೋಗು! (೪೧). 
"ಬಂಧುಗಳನ್ನು ಸಂಹರಿಸದೆ ಅಂತಃ ಪುರದಲ್ಲಿರುವ ನನ್ನನ್ನು ಹೇಗೆ ಒಯ್ಯ 
ಬೇಕೆಂದು' ನೀನು ಚಿಂತಿಸುವುದಾದರೆ, ಅದಕ್ಕೊಂದು ಉಪಾಯವನ್ನು 
ಹೇಳುತ್ತೇನೆ ! ಮದುವೆಯ ಹಿಂದಿನ ದಿನ ಮದುವಣಗಿತ್ತಿಯು ಅಂಬಿಕೆಯನ್ನು 
ಪೂಜಿಸುವುದಕ್ಕಾಗಿ ನಗರದ ಹೊರಗಡೆ ಇರುವ ಕುಲದೇವತೆಯ ಗುಡಿಗೆ 
ಹೋಗುವ ಒಂದು ದೊಡ್ಡ ಉತ್ಸವ ಇರುತ್ತದೆ (ಕುಲದೇವತೆಯ ಗುಡಿಯಿಂದ 
ನನ್ನನ್ನು ಅಪಹರಿಸಬಹುದು) (೪೨). ಓ ಪುಂಡರೀಕಾಕ್ಷ, ಮಹಾತ್ಮರಾದ 
ಯೋಗಿಗಳೂ ಸಹ ಪಾರ್ವತೀಪತಿಯಂತೆ ತಮ್ಮ ಪಾಪವನ್ನು ಕಳೆದು 


೩೮ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಬ್ರಾಹ್ಮಣ ಉವಾಚ- 
ಇತ್ಯೇತೇ ಗುಹೃಸಂದೇಶಾ ಯದುದೇವ ಮಯಾ ಹತಾಃ 
ವಿಮಶ, ಕರ್ತುಂ ಯಚಾತ್ರ ಕ್ರಿಯತಾಂ ತದನಂತರಮ್‌ ॥ 
ಲಳ ಚ” 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ 
ಸಂಹಿತಾಯಾಂ ದಶಮಸ್ಕಂಧೇ ಉತರಾರ್ಧೇ 
ದ್ರಿಪಂಚಾಶತಮಾಧ್ಯಾಯ 





ತ್ರಿಪಂಚಾಶತಮಾಧ್ಯಾಯಃ 


ಶ್ರೀಶುಕ ಉವಾಚ- 
ವೈದರ್ಭ್ಯಾಃ ಸ ತು ಸಂದೇಶಂ ನಿಶಮ್ಯ ಯದುನಂದನಃ। 
ಪ್ರಗೃಹ್ಯ ಪಾಣಿನಾ ಪಾಣಿಂ ಪ್ರಹಸನ್ನಿದಮಬ್ರವೀತ್‌ ॥ 


೪೪ 


9 


ಕೊಳ್ಳುವುದಕ್ಕಾಗಿ ನಿನ್ನ ಪಾದಪದ್ಮದ ಧೂಳಿಯಲ್ಲಿ ಸ್ನಾನ ಮಾಡಲು 
A ಅಂತಹ ನಿನ್ನ ಅನುಗ್ರ ಹವು ದೊರಕದೆ ಹೋದರೆ 
ಉಪವಾಸಾದಿಗಳಿಂದ ದುರ್ಬಲವಾದ ಪ್ರಾ ಣವನ್ನು ನಾನು ಬಿಡುವುದೇ ನಿಶ್ಚಯ. 
ನಿನ್ನ ಅನುಗ್ರಹವು ದೊರಕುವವರೆಗೆ ಜಾಕಿ ಜನ್ನಗಳನ್ನೆತ್ರಿದರೂ ಹೀಗೆಯೇ 


ಪ್ರಾಣವನ್ನು ಬಿಡುತ್ತಿರುವೆನು | ಎಂದು ಬರೆದಿದ್ದಳು (೪೨). 


ಅನಂತರ 


ಬ್ರಾಹ್ಮಣನು * "ಶ್ರೀಕೃಷ್ಣ ಈ ರೀತಿಯಲ್ಲಿ ರುಕ್ಮಿಣಿಯ ಗುಪ್ತ ಸಂದೇಶಗಳನ್ನು 
ತಂದಿದ್ದೇನೆ. ಈ ವಿಷಯವಾಗಿ ನೀನು ಪ ಪರಿಶೀಲಿಸಿ ಮುಂದೆ "ಯುಕ್ತವಾದದ್ದನ್ನು 


ಮಾಡು'' ಎಂದನು (೪೪). 


ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಐವತ್ತೆರಡನೆಯ ಅಧ್ಯಾಯ 





ಅಧ್ಯಾಯ ೫೩ 


ಶ್ರೀಕೃಷ್ಣಬಲರಾಮರು ಕುಂಡಿನಪುರಕ್ಕೆ ಹೋಗುವುದು. ರುಕ್ಮಿಣಿಯ ವಿವಾಹ 


ಸಿದ್ಧತೆ. ಅಂಬಿಕಾ ಪೂಜೆ. ಶ್ರೀಕೃಷ್ಣ ಷನಿಂದ ರುಕ್ಮಿಣಿಯ ಅಪಹರಣ. 


ವೈದರ್ಭಿಯ ಸಂದೇಶವನ್ನು ಕೇಳಿ ಯದುನಂದನನು ಆ ವಿಪ್ರನ ಕೈಯನ್ನು 


ತ್ರಿಪಂಚಾಶತ್ತ ಮಾಧ್ಯಾಯಃ ರ್ಕ 


ಶ್ರೀಭಗವಾನುವಾಚ- 


ತಥಾಹಮಪಿ ತಚ್ಛಿ ತೋ ನಿದ್ರಾಂ ಚನ ಲಭೇ ನಿಶಿ। 
ವೇದಾಹಂ ರುಕ್ಮಿಣಾ ದ್ವೇಷಾನ್ನಮೋದ್ವಾಹೋ ನಿವಾರಿತಃ ॥ ೨ 


ತಾಮಾನಯಿಷ್ಯ ಉನ್ಮಥ್ಯ ರಾಜನ್ಯಾಪಸದಾನ್‌ ಮೃಧೇ 
ಮತ್ತರಾಮನವದ್ಧಾಂಗೀಮೇಧಸೋ ಗ್ಲಿಶಿಖಾಮಿವ || ೩ 


ಶ್ರೀಶುಕ ಉವಾಚ- 


ಉದ್ದಾಹಕ್ಷ್ಷಂ ಚ ವಿಜ್ಞಾಯ ರುಕ್ಮಿಣ್ಯಾ ಮಧುಸೂದನಃ। 

ರಥಂ ಸಂಯುಜ್ಯತಾಮಾಶು ದಾರುಕೇತ್ಯಾಹ ಸಾರಧಥಿಮ್‌ ॥ ೪ 
ಸ ಚಾಶ್ಹೈಃ ಶೈಬೃ್ಯಸುಗ್ರೀವಮೇಘಪುಷ್ಪ್ಬಬಲಾಹಕ್ಕೆ: | 

ಯುಕಂ ರಥಮುಪಾನೀಯ ತಸ್‌ ಪ್ರಾಂಜಲಿರಗ್ರತಃ॥ ೫ 
ಅರುಹ್ಯ ಸ್ಯಂದನಂ ಶ್‌ರಿರ್ದ್ವಿಜಮಾರೋಪ್ಯ ತೂರ್ಣಗ್ಗೆ: | 
ಆನರ್ತಾದೇಕರಾತ್ರೇಣ ವಿದರ್ಭಾನಗಮದ್ದಯ್ಬಃ॥ ೬ 


ತನ್ನಕೈಯಿಂದ ಹಿಡಿದುಕೊಂಡು ನಗುತ್ತಹೀಗೆಂದನು (೧). ""ವಿಪ್ರೋತ್ತಮ, ನನ್ನ 
ಮನಸ್ಸೂ ಅವಳಲ್ಲಿ ನೆಟ್ಟು ಹೋಗಿದೆ. ರಾತ್ರಿ ನನಗೆ ನಿದ್ರೆಯೇ ಬರುವುದಿಲ್ಲ! 
ರುಕ್ಸಿಯು ನನ್ನ ಮೇಲಿನ ದ್ವೇಷದಿಂದ ನನ್ನೊಡನೆ ಆಗಬೇಕಾದ ವಿವಾಹವನ್ನು 
ತಡೆದಿದ್ದಾನೆಂಬುದು ನನಗೆ ಗೊತ್ತಾಗಿದೆ (೨). ಕ್ಷುದ್ರರಾದ ಆ ಕ್ಷತ್ರಿಯರನ್ನು 
ರಣರಂಗದಲ್ಲಿ ಕಡೆದು, ಅರಣಿಗಳನ್ನು ಕಡೆದು ಅಗ್ನಿಜ್ವಾಲೆಯನ್ನು ಹೊರ 
ತರುವಂತೆ ನನ್ನಲ್ಲಿ ಅನುರಕಳಾದ ರುಕ್ಮಣಿಯನ್ನು ಕರೆತರುವೆನು'' ಎಂದು 
ನುಡಿದನು (೩). ಅನಂತರ ಮಧುಸೂದನನು ರುಕ್ಕಣಿಯ ವಿವಾಹಕ್ಕೆ 
ಗೊತ್ತಾದ ನಕ್ಷತ್ರವನ್ನು ಕೇಳಿ ತಿಳಿದು, ತನ್ನ ಸಾರಥಿಯನ್ನು ಕರೆದು ""ದಾರುಕ, 
ಬೇಗನೆ ರಥವನ್ನು ಸಜ್ಜುಗೊಳಿಸು'' ಎಂದು ಆಜ್ಞಾಪಿಸಿದನು (೪). ಆಗ 
ದಾರುಕನು ಶೈಬ್ಯ, ಸುಗ್ರೀವ, ಮೇಘಪುಷ್ಟ ಬಲಾಹಕ ಎಂಬ ನಾಲ್ಕು ಕುದುರೆ 
ಗಳನ್ನು ಹೂಡಿ ಸಜ್ಜಾದ ರಥವನ್ನು ತಂದು ಶ್ರೀಕೃಷ್ಣನೆದುರಿಗೆ ಕೈಮುಗಿದು ನಿಂತು 
ಕೊಂಡನು (೫). ಶ್ರೀಕೃಷ್ಣನು ರಥವನ್ನೇರಿ ಆ ಬ್ರಾಹ್ಮಣನನ್ನೂ ರಥದಲ್ಲಿಕುಳ್ಳಿರಿಸಿ 
ಕೊಂಡು ವೇಗದಿಂದೋಡುವ ಅಶ್ವಗಳ ನೆರವಿನಿಂದ ಒಂದು ರಾತ್ರಿಯಲ್ಲಿಯೇ 


೪೦ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ರಾಜಾ ಸಕುಂಡಿನಪತಿಃ ಪುತ್ರಸ್ನೇಹವಶಂ ಗತಃ। 
ಶಿಶುಪಾಲಾಯ ಸಾಂ ಕನ್ಯಾಂ ದಾಸ್ಕನ್‌ ಕರ್ಮಾಣ್ಯಕಾರಯತ್‌ 11 ೭ 


ಪುರಂ ಸಂಮೃಷ್ಪಸಂಸಿಕ್ತಮಾರ್ಗರಥ್ಯಾಚತುಷ್ಠಥಮ್‌ 


ಚಿತ್ರಧ್ದಜಪತಾಕಾಭಿಸೋರಣ್ಯೆಃ ಸಮಲಂಕೃತಮ್‌ || ೮ 
ಸ್ರಗ್ಗಂಧಮಾಲ್ಯಾಭರಣೈರ್ವಿರಜೋತಂಬರಭೂಷಿತ್ಛೆ: 
ಜುಪ್ಪಂ ಸ್ಟೀಪುರುಷೈಃ ಶ್ರೀಮದ್ಗ್ಭೃಹೈರಗುರುಧೂಪಿತ್ಛೈಃ॥ ೯ 


ಪಿತ್ಸನ್‌ದೇವಾನ್‌ ಸಮಭೃರ್ಚ್ಯ ವಿಪ್ರಾಂಶ್ಚವಿಧಿವನ್ನೃಪ । 
ಭೋಜಿಯಿತ್ವಾಯಥಾನ್ಯಾಯಂ ವಾಚಯಾಮಾಸ ಮಂಗಲಮ್‌ ॥ ೧೦ 


ಸುಸ್ನಾತಾಂ ಸುದತೀಂ ಕನ್ಯಾಂ ಕೃತಕೌತುಕಮಂಗಲಾಮ್‌ 
ಅಹತಾಂಶುಕಯುಗ್ನೇನ ಭೂಷಿತಾಂ ಭೂಷಣೋತಮೈಃ॥ ೧೧ 


ಆನರ್ತದೇಶವನ್ನು ದಾಟಿ ವಿದರ್ಭ ದೇಶಕ್ಕೆ ಹೋಗಿ ಸೇರಿದನು (೬). 
(ವಿದರ್ಭರಾಜಧಾನಿಯಾದ) ಕುಂಡಿನಪುರದ ದೊರೆ ಭೀಷ್ಮಕನು ಮಗನಾದ 
ರುಕ್ಕಿಯ ಪ್ರೀತಿಗೆ-ವಶನಾಗಿ, ಶಿಶುಪಾಲನಿಗೆ ಮಗಳನ್ನು ಕೊಡಬೇಕೆಂದು 
ಮಂಗಳಕಾರ್ಯವನ್ನು ಮಾಡಿಸುತ್ತಿದ್ದನು (೭). ಕುಂಡಿನಪುರದ ರಾಜಬೀದಿ, 
ರಸ್ತೆ ಚೌಕಗಳನ್ನು ಸ್ವಚ್ಛವಾಗಿ ಗುಡಿಸಿ, ನೀರು ಚಿಮುಕಿಸಿ, ಬಣ್ಣಬಣ್ಣದ ಧ್ವಜ 
ಪತುಕೆಗಳಿಂದಲೂ ತೋರಣಗಳಿಂದಲೂ ಪಟ್ಟಣವನ್ನು ಅಲಂಕರಿಸಲಾಗಿತ್ತು(೮). 
ಸ್ತ್ರೀ ಪುರುಷರೆಲ್ಲರೂ ಹಾರ, ಗಂಧ, ಹೂಗಳಿಂದ ಸಿಂಗರಿಸಿಕೊಂಡು 
ಶುಭ್ರವಾದ ಬಟ್ಟೆಗಳಿಂದ ಭೂಷಿತರಾಗಿದ್ದರು. ಸಂಪದ್ಭರಿತವಾದ ಮನೆಗಳಲ್ಲಿ 
ಅಗರು ಧೂಪಗಳ ಹೊಗೆ ಹೊಮ್ಮುತಿತ್ತು (೯). ಪರೀಕ್ಷಿತರಾಜ, ಭೀಷ್ಠಕನು 
ಹಿತೃಗಳನ್ನೂ ದೇವತೆಗಳನ್ನೂ ಅರ್ಚಿಸಿ, ಬ್ರಾಹ್ಮಣರಿಗೆ ವಿಧಿವತ್ತಾಗಿ 
ಭೋಜನವನ್ನು ಮಾಡಿಸಿ ಅವರಿಂದ ಶಾಸ್ತ್ರೀಯವಾಗಿ ಸ್ವಸಿವಾಚನವನ್ನು 
ಹೇಳಿಸಿದನು (೧೦). ಸುಂದರಿಯಾದ ಕನ್ಯೆ ವೈದರ್ಭಿಯು ಮಂಗಳ ಸ್ನಾನವನ್ನು 
ಮಾಡಿ ನೂತನ ವಸ್ತ್ರಯುಗಳವನ್ನು ಧರಿಸಿ ದಿವ್ಯಾಭರಣಗಳಿಂದ 
ಭೂಷಿತಳಾಗಲು, ಅವಳಿಗೆ ಕಂಕಣ ಬಂಧನವನ್ನು ಮಾಡಿಸಿದರು. 
ದ್ವಿಜೋತ್ತಮರು ಯಗ್ಯಜುಃ ಸಾಮ ಮಂತ್ರಗಳನ್ನು ಪಠಿಸುತ್ತ ವಧುವಿಗೆ ರಕ್ಷಾ 


ತ್ರಿಪಂಚಾಶತ್ತ ಮಾಧ್ಯಾಯಃ ೪೧ 
ಚಕ್ರುಃ ಸಾಮರ್ಗ್ಯಜುರ್ಮಂತ್ರೈರ್ವಧ್ವಾ ರಕ್ಷಾಂ ದ್ವಿಜೋತಮಾಃ। 
ಪುರೋಹಿತೋs ಥರ್ವವಿದ್‌ ವೈ ಜುಹಾವ ಗ್ರಹಶಾಂತಯೇ ॥ ೧೨ 


ಹಿರಣ್ಯರೂಪ್ಯವಾಸಾಂಸಿ ತಿಲಾಂಶ್ಚಗುಡವುಶ್ರಿತಾನ್‌ । 
ಪ್ರಾದಾದ್‌ ಧೇನೂಶ್ಚವಿಪ್ರೇಭ್ಯೋ ರಾಜಾ ವಿಧಿವಿದಾಂ ವರಃ ॥ ೧೩ 


ಏವಂ ಚೇದಿಪತೀ ರಾಜಾ ದಮಘೋಷಃ ಸುತಾಯ ವ್ಫ। 
ಕಾರಯಾಮಾಸ ಮಂತ್ರಜ್ಞೆೈಃ ಸರ್ವಮಭ್ಯುದಯೋಚಿತಮ್‌ ॥ ೧೪ 


ಮದಚ್ಯುದ್ಬಿರ್ಗಜಾನೀಕೈಃ ಸ್ಕಂದನೈರ್ಹೇಮಮಾಲಿಭಿಃ I 


ಪತ್ನೃಶ್ಚಸಂಕುಲೈಃ ಸ್ಫನೈ ಪರೀತಃ ಕುಂಡಿನಂ ಯಯಾ ॥ ೧೫ 
ತಂ ವ್ಸ ವಿದರ್ಭಾಧಿಪತಿಃ ಸಮಭ್ಯೇತ್ಯಾಭಿಪೂಜ್ಯ ಚ। 

ನಿವೇಶಯಾಮಾಸ ಮುದಾ ಕಲ್ಪಿತಾನ್ಯನಿವೇಶನೇ || ೧೬ 
ತತ್ರ ಶಾಲ್ವೋ ಜರಾಸಂಧೋ ದಂತವಕ್ತೊೊ ವಿದೂರಥಃ। 
ಆಜಗ್ಗುಶೈದ್ಯಪಕ್ಷೀಯಾಃ ಪೌಂಡ್ರಕಾದ್ಯಾಃ ಸಹಸ್ರಶಃ ॥ ೧೩ 





ಬಂಧನವನ್ನು ಮಾಡಿದರು. ಅಥರ್ವವೇದಜ್ಞನಾದ ಪುರೋಹಿತನು 
ಗ್ರಹ ಶಾಂತಿಗಾಗಿ ಹೋಮ ಮಾಡಿದನು (೧೧-೧೨). ವಿಧಿಜ್ಞನಾದ 
ಭೀಷ್ಮಕರಾಜನು ಬಂಗಾರ, ಬೆಳ್ಳಿ, ವಸ್ತ್ರ ಗುಡಮಿಶ್ರವಾದ ಎಳ್ಳು ಮತ್ತು 
ಹಸುಗಳನ್ನು ವಿಪ್ರರಿಗೆ ದಾನ ಮಾಡಿದನು. ಹೀಗೆಯೇ ಚೇದಿರಾಜನಾದ ದಮ 
ಘೋಷನು, ಮಗನಾದ ಶಿಶುಪಾಲನಿಗೆ ಯೋಗ್ಯವಾದ ಎಲ್ಲಮಂಗಳ ಕಾರ್ಯ 
ಗಳನ್ನೂ ವೇದಜ್ಞರಾದ ವಿಪ್ರರಿಂದ ಮಾಡಿಸಿದನು (೧೩-೧೪). ಅನಂತರ 
ಮದೋದಕವನ್ನು ಸುರಿಸುವ ಆನೆಗಳಿಂದಲೂ ಸುವರ್ಣ ಭೂಷಿತವಾದ 
ರಥಗಳಿಂದಲೂ ಕಾಲಾಳು ಕುದುರೆಗಳಿಂದಲೂ ಸಹಿತವಾದ ಸೇನೆಯಿಂದ 
ಪರಿವೃತನಾಗಿ ಕುಂಡಿನಪುರಕ್ಕೆ ಆಗಮಿಸಿದನು (೧೫). ವಿದರ್ಭರಾಜನಾದ 
ಭೀಷ್ಠಕನು ಆ ಚೇದಿರಾಜನನ್ನು ಸಂತೋಷದಿಂದ ಎದುರ್ಗೊಂಡು ಗೌರವಿಸಿ 
ಅವನಿಗಾಗಿ ಏರ್ಪಡಿಸಿದ್ದಇನ್ನೊಂದು ಗೃಹದಲ್ಲಿಬಿಡಾರ ಮಾಡಿಸಿದನು (೧೬). 
ಆಗ ಶಿಶುಪಾಲನ ಪಕ್ಷದವರಾದ ಸಾಲ್ವ, ಜರಾಸಂಧ, ದಂತವಕ್ತ ಎದೂರಥ, 
ಪೌಂಡ್ರಕ ಮೊದಲಾದವರು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿಗೆ ಆಗಮಿಸಿದರು 


3 


೪.೨ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಕೃಷ್ನರಾಮದ್ದಿಷೋ ಯತಾಃ ಕನ್ಯಾಂ ಚೈದ್ಯಾಯ ಸಾಧಿತುಮ್‌ । 
ಯದ್ಕಾ ಗತ್ಯ ಹರೇತ್‌ ಕಷ್ಟೋ ರಾಮಾದ್ಯೆ ಖರ್ಯೆದುಭರ್ವತಃ | ೧೮ 
ಯೋತ್ಪಾ ಮಃ ಸಂಹತಾಸೇನ ಇತಿ ನಿಶ್ಚಿತಿಮಾನಸಾಃ 


ಆಜಗ್ಗುರ್ಭೂಭುಜಃ ಸರ್ವೇ ಸಮಗ್ರಬಲವಾಹನಾಃ || ೧೯ 
ಶ್ರುತ್ಸೈತದ್‌ ಭಗವಾನ್‌ ರಾಮೋ ವಿಪಕ್ಷೀಯನ್ನಪೋದ್ಯಮಮ್‌ । 
ಕೃಷ್ಣಂ ಚೈಕಂ ಗತಂ ಹರ್ತುಂ ಕನ್ಯಾಂ ಕಲಹಶಂಕಿತಃ॥ ೨೦ 
ಬಲೇನ ಮಹತಾ ಸಾರ್ಧಂ ಭ್ರಾತ್ಸಸ್ನೇಹಪರಿಪ್ಪುತಃ ! 

ತ್ರಧಿತಃ ಕುಂಡಿನಂ ಪ್ರಾಗಾದ್‌ ಗಜಾಶ್ಚರಥಪತಿಭಿಃ॥ ೨೧ 
ಭೀಷ್ಠಕನ್ಯಾ ವರಾರೋಹಾ ಕಾಂಕ್ಷಂತ್ಯಾಗಮನಂ ಹರೇಃ। 
ಪ್ರತ್ಯಾಪತ್ತಿಮಪಶ್ಯಂತೀ ದ್ವಿಜಸ್ಕಾಚಿಂತಯತದಾ ॥ ೨೨ 


ಅಹೋ ತ್ರಿಯಾಮಾಂತರಿತ ಉದ್ದಾಹೋ ಮೇsಲರಾಧಸಃ | 
ನಾಗಚ್ಛತ್ಯರವಿಂದಾಕ್ಷೋ ನಾಹಂ ವೇದೃತ್ರ ಕಾರಣಮ್‌ । 
ಸೋಪಿ ನಾವರ್ತತೇ ದ್ಯಾಪಿ ಮತ್ತಂದೇಶಹರೋ ದ್ವಿಜಃ Il ೨೩ 


(೧೭). ಅವರು ಬಲರಾಮಕೃಷ್ಣರ ದ್ವೇಷಿಗಳು. "ಶ್ರೀಕೃಷ್ಣನು ಬಲರಾಮಾದಿ 
ಯಾದವರೊಡನೆ ಬಂದು ರುಕ್ಮಿಣಿಯನ್ನು ಅಪಹರಿಸಿಯಾನು. ಆ ಕನ್ಯೆ ಯನ್ನು 
ಶಿಶುಪಾಲನಿಗೇ ಕೊಡಿಸಬೇಕು" ಎಂಬ ಉದ್ದೇಶದಿಂದ ಸಾಲ್ತಾದಿಗಳು "ಯುದ್ದ 
ಸಂನದ್ದರಾಗಿ ಬಂದಿದ್ದರು (೧೮). ಎಲ್ಲರೂ ಒಟ್ಟಾಗಿ ಹೋರಾಡಬೇಕು ಎಂದು 
ನಿಶ್ಚಯಿಸಿಕೊಂಡು ಆ ಎಲ್ಲ ರಾಜರೂ ಸಮಗ್ರ ಸೇನಾವಾಹನ ಸಮೇತರಾಗಿ 
ಬಂದರು (೧೯). ಬಲರಾಮನಿಗೆ ಆ ಶತ್ರುರಾಜರ ಉದ್ಯಮವು ಕಿವಿಗೆ ಬಿದ್ದಿತು. 
ಈಗ ಶ್ರೀಕೃಷ್ಣ ಷ್ಠನು ಕನ್ಯೆ ಯನ್ನು ತರಲು ಒಬ್ಬನೇ ಹೋದನೆಂಬುದನ್ನು ಕೇಳಿ, 
ಯುದ್ದವು ನಡೆಯುವುದೆಂದು ಅವನಿಗೆ ಶಂಕೆಯಾಯಿತು (೨೧). ಒಡನೆಯೇ 
ಭ್ರಾತ್ಮವಾತ್ತಲ್ಯ ದಲ್ಲಿ ಮುಳುಗಿದ ಬಲರಾಮನು ಗಜಾಶ್ವರಥಪಾದಾತಿಗಳಿಂದ 
ಕೂಡಿದ ಮಹತ್ತರವಾದ ಸ್ಥೆ ಸೈನ್ಯದೊಡನೆ ಕುಂಡಿನಪ್ಪ ಪುರಕ್ಕೆ ಧಾವಿಸಿದನು (೨೧). 
ಇತ ಶ್ರೀಕೃಷ್ಣಾ ಗಮನವನ್ನು ನಿರೀಕ್ಷಿಸುತ್ತಿದ್ದ ಸುಂದರಾಂಗಿಯಾದ ಭೀಷ್ಮಕ 
ಪುತ್ರಿಯು, ಬ್ರಾಹ್ಮಣನೂ ಸಹ ಇನ್ನೂ ಹಿಂದಿರುಗದಿರುವುದನ್ನು ಕಂಡು 


ತ್ರಿಪಂಚಾಶತ್ತ ಮಾಧ್ಯಾಯಃ ೪೩ 


ಅಪಿ ಮಯ್ಯನವದ್ಯಾತ್ಮಾ ದೃಷ್ಟಾ ಿಕೆಂಚಿಜ್ಜುಗುಪಿತಮ್‌ | 


ಮತ್ಪಾಣಿಗ್ರಹಣೇ ನೂನಾಂ ನಾಯಾತಿ ಹಿ ಕಗತೋದ್ಯಮಃ॥ ೨೪ 
ದುರ್ಭಗಾಯಾ ನ ಮೇ ಧಾತಾ ನಾನುಕೂಲೋ ಮಹೇಶ್ವರಃ 

ದೇವೀ ವಾ ವಿಮುಖಾ ಗೌರೀ ರುದ್ರಾಣೀ ಗಿರಿಜಾ ಸತೀ ॥ ೨೫ 
ಏವಂ ಚಿಂತಯತೀ ಬಾಲಾ ಗೋವಿಂದಹೃತಮಾನಸಾ । 

ನ್ಯಮಾಲಯತ ಕಾಲಜ್ಞಾ ನೇತ್ರೇ ಚಾಶ್ರುಕಲಾಕುಲೇ ॥ ೨೬ 


ಏವಂ ವಧ್ವಾಃ ಪ್ರತೀಕ್ಷಂತ್ಯಾ ಗೋವಿಂದಾಗಮನಂ ನಪ 
ವಾಮ ಊರುರ್ಬುಜೋ ನೇತ್ರಮಸ್ಸುರನ್‌ ಪ್ರಿಯಭಾಷಿಣಃ॥ ೨೭ 


ಅಥ ಕಷ್ಠವಿನಿರ್ದಿಷ್ಠ ಸಏವ ದ್ವಿಜಸತಮಃ ಎ 
ಅಂತಃಪುರಚರೀಂ ದೇವೀಂ ರಾಜಪುತ್ರೀಂ ದದರ್ಶ ಹ॥ ೨೮ 


ಚಿಂತಾಮಗ್ಗಳಾದಳು (೨೨). ""ಮದುವೆಗೆ ಒಂದು ರಾತ್ರಿ ಉಳಿಯಿತು. ಅಯ್ಯೊ, 
ನಾನು ಭಾಗ್ಯಹೀನಳು. ಅರವಿಂದ ನೇತ್ರನಾದ ಶ್ರೀಕೃಷ್ಣನು ಬರಲಿಲ್ಲ ಇದಕ್ಕೆ 
ಕಾರಣವೇನೋ ತಿಳಿಯೆನಲ್ಲ ನನ್ನಸಂದೇಶವನ್ನೊಯ್ದ ಬ್ರಾಹ್ಮಣನೂ ಸಹ ಇನ್ನೂ 
ಹಿಂದಿರುಗಿ ಬರಲಿಲ್ಲ (೨೩). ನಿಷ್ಠಳಂಕನಾದ ಕೃಷ್ಣನು ನನ್ನಲ್ಲಿ ಏನಾದರೂ 
ಕಳಂಕವನ್ನು ಕಂಡಿರಬಹುದೆ ? ಆದ್ದರಿಂದ ನನ್ನ ಕೈಹಿಡಿಯಲು ಉದ್ಯುಕ್ಕ 
ನಾಗದೆ ಬಾರದಿರಬೇಕು (೨೪). ದುರ್ಭಾಗ್ಯಳಾದ ನನ್ನ ಮೇಲೆ ಬ್ರಹ್ಮನಿಗೂ 
ಅನುಗ್ರಹವಿಲ್ಪ ಮಹೇಶ್ವರನಿಗೂ ಇಲ್ಲ ಈಶ್ವರಪತ್ನಿಯೂ ಗಿರಿಜೆಯೂ 
ಪತಿವ್ರತಾ ಶಿರೋಮಣಿಯೂ ಆದ ಗೌರೀದೇವಿಯೂ ನನ್ನ ವಿಷಯದಲ್ಲಿ 
ಎಮುಖಳಾದಳು'' (೨೫). ಎಂದು ಚಿಂತಿಸುತ್ತಆ ಬಾಲೆಯು ಗೋವಿಂದನನ್ನೇ 
ಧ್ಯಾನಿಸುತ್ತ, "ಆತನು ಬರಲು ಇನ್ನೂ ಸಮಯ ಉಂಟು' ಎಂದು ಭಾವಿಸುತ್ತ 
ಕಂಬನಿದುಂಬಿದ ಕಣ್ಣುಗಳನ್ನು ಮುಚ್ಚಿಕೊಂಡಳು (೨೬). ಪರೀಕ್ಷಿತರಾಜ, ಹೀಗೆ 
ಗೋವಿಂದಾಗಮನವನ್ನೇ ಹಾರೈಸುತ್ತಿದ್ದಆ ವಧುವಿಗೆ ಎಡಗಡೆಯ ತೊಡೆ ತೋಳು 
ಕಣ್ಣುಗಳು ಶುಭಶಕುನವನ್ನು ಸೂಚಿಸುತ್ತ ಅದುರಿದವು! (೨೭). 
( ಅಷ್ಟರಲ್ಲಿ ಆ ಬ್ರಾಹ್ಮಣನೇ ಶ್ರೀಕೃಷ್ಣನಿಂದ ಪ್ರೇಷಿತನಾಗಿ ಬಂದು ಅಂತಃ 
ಪುರದಲ್ಲಿದ್ದ ರಾಜಪುತ್ರಿಯಾದ ರುಕ್ಮಿಣೀದೇವಿಯನ್ನು ಸಂದರ್ಶಿಸಿದನು (೨೮). 


೪೪ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಸಾ ತಂ ಪ್ರಹೃಷ್ಠವದನಮವ್ಯಗ್ರಾತ್ಮಗತಿಂ ಸತೀ । 


ಆಲಕ್ಷ ಲಕ್ಷಣಾಭಿಜ್ಞಾ ಸಮಪೃಚ್ಛ ಚ್ಛುಚಿಸ್ಥಿತಾ || ರ್ವ 
ತಸ್ಯಾ ಆವೇದಯತ್‌ ಪ್ರಾಪ್ತಂ ಶಶಂಸ ಯದುನಂದನಮ್‌ | 

ಉಕಂ ಚ ಸತ್ಯವಚನಮಾತ್ಮೋಪನಯನಂಪ್ರತಿ॥ ೩೦ 
ತಮಾಗತಂ ಸಮಾಜ್ಞಾಯ ವೈದರ್ಭೀ ಹೃಷಮಾನಸಾ | 

ನ ಪಶ್ಯಂತೀ ಬ್ರಾಹ್ಮಣಾಯ ಪ್ರಿಯಮನೃನ್ನನಾಮ ಸಾ॥ ೩೧ 


ಪ್ರಾಪೌ ಶ್ರುತ್ವಾಸ್ತ ದುಹಿತುರುದ್ದಾಹಪ್ರೇಕ್ಷಣೋತುಕ್‌। 
ಅಭ್ಯಯಾತೂರ್ಯಘೋಷೇಣ ರಾಮಕೃಷ್ಣ ಸಮರ್ಹಣ್ಣೆಃ 1. ೩೨ 
ಮಧುಪರ್ಕಮುಪಾನೀಯ ವಾಸಾಂಸಿ ವಿರಜಾಂಸಿ ಸಃ । 
ಉಪಾಯನಾನ್ಯಭೀಷ್ಟಾನಿ ವಿಧಿವತ್‌ ಸಮಪೂಜಯತ್‌ ॥ ೩೩ 


ಮುಖದಲ್ಲಿ ಪ್ರಸನ್ನತೆಯನ್ನು ಬೀರುತ್ತ ಯಾವ ಕೊರತೆಯೂ ಇಲ್ಲದೆ ಧೀರ 
ಗತಿಯಿಂದ ಬರುತ್ತಿದ್ದ ಆ ಬ್ರಾಹ್ಮಣನನ್ನು ನೋಡಿ ದೂತಲಕ್ಷಣವನ್ನರಿತ 
ರಾಜಕುಮಾರಿಯು (ಸಂತುಷ್ಟಳಾಗಿ) ನಸುನಗುತ್ತ ಏನಾಯಿತೆಂದು 
ಬೆಸಗೊಂಡಳು (೨೯). ಯದುನಂದನನು ಬಂದಿರುವನೆಂದು ಬ್ರಾಹ್ಮಣನು 
ಹೇಳಿ, ಆಕೆಯನ್ನು ಕರೆದೊಯ್ಯುವನೆಂಬ ಶ್ರೀಕೃಷ್ಣನ ಸತ್ಯ ಪ್ರತಿಜ್ಞೆಯನ್ನು ರುಕ್ಕಿಣಿಗೆ 
ತಿಳಿಸಿದನು (೩೦). ಶ್ರೀಕೃಷ್ಣನು ಬಂದಿರುವನೆಂಬುದನ್ನು ತಿಳಿದು ವೈದರ್ಭಿಯು 
ಹಿರಿ ಹಿಗ್ಗಿಗಳು. ಸಂತೋಷದ ಸುದ್ದಿಯನ್ನು ತಂದ ಬ್ರಾಹ್ಮಣನಿಗೆ ಯಾವ ಪಾರಿ 
ತೋಷಕವನ್ನೀಯಬೇಕೆಂಬುದು ತೋರದೆ (ಯಾವುದೂ ಸಾಲದೆಂದಣಿಸಿ) 
ಆದರದಿಂದ ಕೈಮುಗಿದಳು | (೩೧). ಭೀಷ್ಮಕರಾಜನು ತನ್ನ ಮಗಳ 
ಮದುವೆಯನ್ನು ನೋಡಲು ಉತ್ತಾಹದಿಂದ ಬಲರಾಮಕೃಷ್ಣರು ಬಂದಿರುವ 
ರೆಂಬುದನ್ನು ಕೇಳಿ, ಉಪಚಾರ ಸಾಮಗ್ರಿಗಳನ್ನು ತೆಗೆಸಿಕೊಂಡು ವಾದ್ಯ 
ಘೋಷದೊಡನೆ ಹೋಗಿ ಅವರನ್ನು ಸ್ವಾಗತಿಸಿದನು (೩೨). ಅವರಿಗೆ 
ಮಧುಪರ್ಕವನ್ನಿತ್ತು ಶುಭ್ರವಾದ ವಸ್ತಗಳನ್ನರ್ಪಿಸಿ, ಪ್ರಿಯವಾದ ಕಾಣಿಕೆಗಳನ್ನು 
ಕೊಟ್ಟು ವಿಧಿವತಾಗಿ ಬಲರಾಮಕೃಷ್ಣರನ್ನು ಸತ್ತರಿಸಿದನು (೩೩). ಪ್ರಾಜ್ಞನಾದ 


ತ್ರಿಪಂಚಾಶತ್ತ ಮಾಧ್ಯಾಯಃ ೪೫ 
ತಯೋರ್ನಿವೇಶನಂ ಶ್ರೀಮದುಪಕಲ್ಪ್ಯ ಮಹಾಮತಿಃ। 
ಸಸ್ಫೆ ನ್ಕಯೋಃ ಸಾನುಗಯೋರಾತಿಥ್ಯಂ ವಿದಧೇ ಯಥಾ ॥ ೩೪ 


ಏವಂ ರಾಜ್ಞಾಂ ಸಮೇತಾನಾಂ ಯಥಾವೀರ್ಯಂ ಯಥಾವಯಃ॥ 
ಯಥಾಬಲಂ ಯಥಾವಿತಂ ಸರ್ವೆ ಕಾಮಃ ಸಮರ್ಹಯತ್‌ ॥ ೩೫ 


ಕೃಷ್ನಮಾಗತಮಾಕರ್ಣ ವಿದರ್ಭಪುರವಾಸಿನಃ। 


ಆಗತ್ಯ ನೇತ್ರಾಂಜಲಿಭಿಃ ಪಪುಸನ್ನುಖಪಂಕಜಮ್‌ ॥ ೩೬ 
ಅಸ ವ ಭಾರ್ಯ ಭವಿತುಂ ರುಕ್ಮಿಣ್ಯರ್ಹತಿ ನಾಪರಾ। 

ಅಸಾವಪ್ಯ ನವದಾ ತ್ಮ್ವಾಭೈಷ್ಠಾ 4 ಸಮುಚಿತಃ ಪತಿಃ ॥ ೩೭ 
ಕಿಂಚಿತುಚರಿತಂ ಯನ್ನಸ್ಟೇನ ತುಷ ಪಸ್ತಿಬೋಕಕ್ಸತ್‌ | 

ಅನುಗ್ಗಹಾತು ಗೃಹ್ನಾತು ವೈದರ್ಭಾಃ ಪಾಣಿಮುಚ್ಛುತಃ ll ೩೮ 


ಏವಂ ಪ್ರೇಮಕಲಾಬದ್ಧಾವದಂತಿ ಸ್ಥಪುರೌಕಸಃ। 
ಕನ್ಯಾ ಚಾಂತಃಪುರಾತ್‌ ಪ್ರಾಗಾದ್‌ ಭಟೈರ್ಗುಪ್ರಾಂಬಿಕಾಲಯಮ್‌ ॥ 


ಆ ಮಹಾರಾಜನು ಅವರಿಬ್ಬರನ್ನು ವೈಭವೋಪೇತವಾದ ಬಿಡಾರದಲ್ಲಿಳಿಸಿ 
ಅವರ ಸೈನ್ಯಪರಿವಾರಗಳಿಗೆ ಆತಿಥ್ಯವನ್ನಿತ್ತನು (೩೪). ಹೀಗೆ ವಿವಾಹೋತ್ಸವಕ್ಕೆ 
ಆಗಮಿಸಿದ ಎಲ್ಲ ರಾಜರಿಗೂ ಅವರ ಪರಾಕ್ರಮ, ವಯಸ್ಸು ಬಲ, ಐಶ್ವರ್ಯ 
ಗಳಿಗೆ ಅನುಗುಣವಾಗಿ ಸಕಲೇಷ್ಟಾರ್ಥಗಳಿಂದಲೂ ಸತ್ವರಿಸಿದನು (೩೫). 
ಶ್ರೀಕೃಷ್ಣನು ಬಂದಿರುವನೆಂಬುದನ್ನು ಕೇಳಿ ವಿದರ್ಭನಗರದ ಪೌರರು ಬಂದು 
ಬಂದು ತಮ್ಮ ಕಣ್ಣುಗಳೆಂಬ ಬೊಗಸೆಗಳಿಂದ ಆತನ ಮೊಗದಾವರೆಯ 
ಸೊಬಗನ್ನು ಕುಡಿದರು (೩೬). ""ಈತನಿಗೇ ರುಕ್ಮಿಣಿಯು ಮಡದಿಯಾಗಲು 
ಅರ್ಹಳು. ಇವನಿಗೆ ರುಕ್ಮಿಣಿಯೇ ಮಡದಿಯಾಗಬೇಕು, ಬೇರೊಬ್ಬಳಲ್ಲ 
ಶುದ್ಧಾತ್ಮನಾದ ಶ್ರೀಕೃಷ್ಣ ಷ್ಣನು ವೈದರ್ಭಿಗೆ ಯೋಗ್ಯನಾದ ಪತಿ. ನಮ್ಮ ಪ ಪುಣ್ಯ 
ಬಟ ಟೂ ಇದ್ದರೆ. ಭುವನತ್ರ ಯವನ್ನು ಸೃ ಆವಳ ಪರಮಾತ್ಮನು 
ಅನುಗ್ರಹಿಸಲಿ. ಶ್ರೀಕೃಷ್ಣನು ವೈದರ್ಭಿಯ ಕೈಹಿಡಿಯುವಂತೆ ಮಾಡಲಿ'' 


3೫% 


೪೬ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 
ಪದ್ಭ್ಯಾಂ ವಿನಿರ್ಯಯ್‌ ದ್ರಷ್ಟುಂ ಭವಾನ್ಯಾಃ ಪಾದಪಲ್ಲವಮ್‌ । 
ಸಾ ಚಾನುಧ್ಯಾಯತೀ ಸಮ್ಯಜ್ಞುಕುಂದಚರಣಾಂಬುಜಮ್‌ | ೪೦ 


ಯತವಾಜ್ಧ್ಥಾತಭಿಃ ಸಾರ್ಧಂ ಸಖೀಭಿಃ ಪರಿವಾರಿತಾ । 
ಗುಪ್ತಾ ರಾಜಭಟ್ಟೆಃ ಶೂರೈಃ ಸನ್ನ ದೆ ಶೈರುದ್ಯತಾಯುದ್ಧೆ॥ 


ಮೃದಂಗಶಂಖಪಣವಾಸೂೂರ್ಯಭೇರ್ಯಶ್ಚ ಜಫ್ಲಿರೇ | ೪೧ 
ನಾನೋಪಹಾರಬಲಿಭಿರ್ವಾರಮುಖ್ಯಾಃ ಸಹಸ್ರಶಃ । 
ಸ್ರಗ್ಗಂಧವಸ್ವಾಚರಣೈರ್ದಿಜಪತ್ನ್ಯಃ ಸ್ವಲಂಕ್ಸತಾಃ॥ ೪೨ 
ಗಾಯಂತಶ್ಚ ಸುವಂತಶ್ಚ ಗಾಯಕಾ ವಾದ್ಯವಾದಾಕಾಃ 

ಪರಿವಾರ್ಯ ವಧೂಂ ಜಗ್ಗುಃ ಸೂತಮಾಗದಧವಂದಿನಃ ॥ ೪೩ 
ಆಸಾಧ್ಯ ದೇವೀಸದನಂ ಧೌತಪಾದಕರಾಂಬುಜಾ। 

ಉಪಸ್ಪೃಶ್ಯ ಶುಚಿಃ ಶಾಂತಾ ಪ್ರವಿವೇಶಾಂಬಿಕಾಂತಿಕಮ್‌ ॥ ೪೪ 


(೩೭-೩೮). ಹೀಗೆ ಸ್ನೇಹಪಾಶದಿಂದ ಬದ್ಧರಾದ ಪೌರರು ಹೇಳಿ 
ಕೊಳ್ಳುತ್ತಿದ್ದರು. ಇತ್ತ ಮದವಣಗಿತ್ತಿಯು ಭಟರ ಕಾವಲಿನೊಡನೆ ಅಂತಃ 
ಪುರದಿಂದ ಅಂಭಿಕಾದೇವಾಲಯಕ್ಕೆ ಹೊರಟಳು. ಅವಳು ಭವಾನಿಯ ಪಾದ 
ಪಲ್ಲವವನ್ನು ನೋಡಲು ಕಾಲ್ಲಡಿಗೆಯಿಂದ ಹೋಗುತ್ತಿದ್ದಳು. ಮನಸಿನಲ್ಲಿ 
ಮುಕುಂದನ ಪಾದಕಮಲವನ್ನೇ ಧ್ಯಾನಿಸುತ್ತಿದ್ದಳು (೩೯-೪೦). ರುಕ್ಬಿಣಿಯು 
ತಾಯಂದಿರಿಂದಲೂ ಗೆಳತಿಯರಿಂದಲೂ ಪರಿವೃತಳಾಗಿ ಮ್‌ೌನವ್ರತವನ್ನು 
ಧರಿಸಿದ್ದಳು. ಶೂರರಾದ ರಾಜಭಟರು ಕವಚಗಳನ್ನು ತೊಟ್ಟು ಆಯುಧಗಳನ್ನು 
ಹಿಡಿದು ಅವಳನ್ನು ರಕ್ಷಿಸುತ್ತ ಹೋಗುತ್ತಿದ್ದರು. ಮೃದಂಗ ಶಂಖಪಣವಗಳೂ 
ವಾದ್ಯಗಳೂ ಭೇರಿಗಳೂ ಮೊಳಗುತ್ತಿದ್ದವು (೪೧). ವೇಶ್ಯೆಯರು ನಾನಾ 
ಬಗೆಯ ಪೂಜಾ ಸಾಮಗ್ರಿಗಳನ್ನು ಹಿಡಿದಿದ್ದರು. ಬ್ರಾಹ್ಮಣ ಪತ್ನಿಯರು 
ಹೂಮಾಲೆ ಗಂಧ ವಸ್ತಾಭರಣಗಳಿಂದ ಅಲಂಕರಿಸಿಕೊಂಡಿದ್ದರು (೪೨). 
ಸೂತಮಾಗಧ ಬಂದಿಗಳು ಹಾಡುತ್ತ ಹೊಗಳುತ್ತವಾದ್ಯವನ್ನು ನುಡಿಸುತ್ತ ಸುತ್ತು 
ಗಟ್ಟಿ ವಧುವಿನ ಜೊತೆಗೆ ಹೋದರು. ರುಕ್ಕಿಣಿಯು ಅಂಬಿಕಾದೇವಾಲಯದ 


ತ್ರಿಪಂಚಾಶತ್ತ ಮಾಧ್ಯಾಯಃ ೪೭ 
ತಾಂ ವೈ ಪ್ರವಯಸೋ ಬಾಲಾಂ ವಿಧಿಜ್ಞಾ ವಿಪ್ರಯೋಷಿತಃ | 
ಭವಾನೀಂ ವಂದಯಾಂಚಕ್ರುರ್ಭವಪತ್ನೀಂ ಭವಾನಿತಾಮ್‌ || ೪೫ 


ನಮಸ್ಯೇ ತ್ಲಾಂಬಿಕೇ ಭೀಕ್ಷ್ಮಂ ಸಸಂತಾನಯುತಾಂ ಶಿವಾಮ್‌ । 
ಭೂಯಾತ್‌ ಪತಿರ್ಮೇ ಭಗವಾನ್‌ ಕ್ಷಷ್ನಸದನುಮೋದತಾಮ್‌ 1 ೪೬ 


ಅದ್ಬಿರ್ಗಂಧಾಕ್ಷತೈರ್ಧೂಪ್ಫರ್ವಾಸಃ ಸ್ರಜ್ನ್ಮಾಲ್ಯಭೂಷಣೆ: 


ನಾನೋಪಹಾರಬಲಿಭಿಃ ಪ್ರದೀಪಾವಲಿಭಿಃ ಪೃಥಕ್‌ 1 ೪೭ 
ವಿಪ್ರಸ್ತಿಯಃ ಪತಿಮತೀಸಥಾ ತೈಃ ಸಮಪೂಜಯತ್‌ | 
ಲವಣಾಪೂಪತಾಂಬೂಲಕಂಠಸೂತ್ರಫಲೇಕ್ಷುಭಿಃ॥ ೪೮ 


ತಸ್ಯೈಸ್ತ್ರಿಯಸಾ; ಪ್ರದದುಃ ಶೇಷಾಂ ಯುಯುಜುರಾಶಿಷಃ | 

ತಾಭ್ಯೋ ದೇವೈ Jನಮಶಶಕ್ರೇ ಶೇಷಾಂಚ ಜಗ್ಗಹೇ ವಧೂಃ॥ ೪೯ 
ಮುನಿವ್ರತಮಥ ತ್ಯಕ್ತ್ವಾನಿಶ್ಚಕ್ರಾಮಾಂಬಿಕಾಗೃಹಾತ್‌ । 

ಪ್ರಗೃಹ್ಯ ಪಾಣಿನಾ ಭೃತ್ಯಾಂ ರತ್ನ್ತಮುದ್ರೋಪಶೋಭಿನಾ ॥ ೫೦ 


ಬಳಿಗೆ ಹೋಗಿ ಕೈಕಾಲುಗಳನ್ನು ತೊಳೆದು ಆಚಮನಮಾಡಿ ಶುಚಿಯಾಗಿ ಶಾಂತ 
ಭಾವದಿಂದ ದೇವಾಲಯವನ್ನು ಪ್ರವೇಶಿಸಿದಳು (೪೩-೪೪). ಪೂಜಾ 
ಎಧಿಯನ್ನು ಬಲ್ಲ ಹಿರಿಯರಾದ ಬ್ರಾಹ್ಮಣ ಸ್ತ್ರೀಯರು ಶಿವಸಹಿತಳೂ ಶಿವಪತ್ನಿ 
ಯೂ ಆದ ದೇವಿಗೆ ಬಾಲೆಯಾದ ರುಕ್ಕಿಣಿಯಿಂದ ನಮಸ್ವಾರ ಮಾಡಿಸಿದರು 
(೪೫). "" ಅಂಬಿಕೆ, ನಿನಗೂ ಶಿವನಿಗೂ ನಿಮ್ಮಪುತ್ರರಾದ ಗಣಪತಿಗೂ ಕುಮಾರ 
ಸ್ವಾಮಿಗೂ ಮತ್ತೆ ಮತ್ತೆ ವಂದಿಸುತ್ತೇನೆ. ಓ ತಾಯಿ, ಭಗವಾನ್‌ ಶ್ರೀಕೃಷ್ಣನು 
ನನ್ನಪತಿಯಾಗಲಿ. ಅನುಗ್ರಹಿಸು'' ಎಂದು ಅವಳು ಪ್ರಾರ್ಥಿಸಿಕೊಂಡಳು (೪೬). 
ನೀರು, ಗಂಧ, ಅಕ್ಷತೆ, ಧೂಪ, ವಸ್ತ್ರ ಹಾರ, ಹೂ, ಆಭರಣಗಳಿಂದಲೂ 
ಹಲವು ಬಗೆಯ ಕಾಣಿಕೆ ನೈವೇದ್ಯಗಳಿಂದಲೂ ಮಂಗಳಾರತಿಗಳಿಂದಲೂ 
ಕ್ರಮವಾಗಿ ಅಂಬಿಕೆಯನ್ನು ಪೂಜಿಸಿದಳು. ವಿಪ್ರಸ್ತೀಯರೂ ಹಾಗೆಯೇ 

ಪೂಜಿಸಿದರು. ಆಮೇಲೆ ರುಕ್ಮಿಣಿಯು ಉಪ್ಪು, ಭಕ್ಷ್ಯ, ತಾಂಬೂಲ, 
ಕರಿಮಣಿಯ ಮಂಗಳ ಸೂತ್ರ, ಹಣ್ಣು, ಕಬ್ಬಿನ ತುಂಡುಗಳಿರುವ ಬಾಗಿನ 


೪೮ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ತಾಂ ದೇವಮಾಯಾಮಾವ ವೀರಮೋಹಿನೀಂ 
ಸುಮಧ್ಯಮಾಂ ಕುಂಡಲಮಂಡಿತಾನನಾಮ್‌ | 


ಶ್ಯಾಮಾಂ ನಿತಂಬಾರ್ಪಿತರತ್ನಮೇಖಲಾಂ 
ವ್ಯಂಜತ್‌ಸನೀಂ ಕುಂತಲಶಂಕಿತೇಕ್ಷಣಾಮ್‌ || ೫೧ 


ಶುಚಿಸ್ಥಿತಾಂ ಬಿಂಬಫಲಾಧರದ್ದುತಿ- 
ಶೋಣಾಯಮಾನದ್ವಿಜಕುಂದಕುಡ್ಠಲಾಮ್‌ 

ಪದಾ ಚಲಂತೀಂ ಕಲಹಂಸಗಾಮಿನೀಂ 
ಶಿಂಜತ್ಕಲಾನೂಪುರಧಾಮಶೋಭಿನಾ I 

ವಿಲೋಕ್ಕ ವೀರಾ ಮುಮುಹುಃ ಸಮಾಗತಾ 
ಯಶಸ್ವಿನಸತ್ಯತಹೃಚ್ಛಯಾರ್ದಿತಾಃ 1 ೫೨ 


ಗಳನ್ನಿತ್ತು ಮುತ್ತೈದೆಯರನ್ನು ಪೂಜಿಸಿದಳು (೪೭-೪೮). ಮುತ್ತೈದೆಯರು 
ವಧುವಿಗೆ ದೇವರ ಪೂಜಾನಿರ್ಮಾಲ್ಯ ಪ್ರಸಾದಗಳನ್ನಿತ್ತು ಆಶೀರ್ವದಿಸಿದರು. 
ರುಕ್ಕಿಣಿಯು ಅಂಬಿಕೆಗೂ ಮುತ್ತೈದೆಯರಿಗೂ ನಮಸ್ಕರಿಸಿ ಪ್ರಸಾದವನ್ನು ಸ್ವೀಕರಿ 
ಸಿದಳು. ಅನಂತರ ಮಾೌನವ್ರತವನ್ನು ತ್ಯಜಿಸಿ ರತ್ನದ ಉಂಗುರವನ್ನು ಧರಿಸಿದ್ದ 
ಕೈಯಿಂದ ತನ್ನ ಸಖಿಯ ಕೈಯನ್ನು ಹಿಡಿದು ದೇವಾಲಯದಿಂದ ಹೊರಟಳು 
(೪೯-೫೦). ಆಗ ವೈದರ್ಭಿಯು ವೀರಲೋಕವನ್ನು ಮೋಹಗೊಳಿಸುವ ದೇವ 
ಮಾಯೆಯೋ ಎಂಬಂತೆ ರಂಜಿಸಿದಳು. ಸುಂದರವಾದ ನಡು. ಕಿವಿಯ 
ಓಲೆಗಳು ಮುಖದ ಶೋಭೆಯನ್ನು ವಿಸರಿಸಿದ್ದವು. ಸೊಂಟದಲ್ಲಿ ರತ್ನ 
ಖಚಿತವಾದ ಒಡ್ಕಾಣವಿತ್ತು ಕುಚಕುಟ್ಟಲಗಳಿಂದ ಕಂಗೊಳಿಸುತ್ತಿದ್ದ ಆ ಕನಯ 
ಕಂಗಳು ಕುಟಿಲ ಕುತಲಗಳಂದ ಚಂಚಲವಾಗಿದ್ದವು (೫೧). 'ಎಳನಗೆಯನ್ನು 
ಬೀರುತ್ತಿದ್ದ ಅವಳ ಮಲ್ಲಿಗೆಯ ಮೊಗ್ಗುಗಳಂತೆ ಬೆಳ್ಳನೆಯ ಹಲ್ಲುಗಳು ತೊಂಡೆ 
ಹಣ್ಣಿನಂತಹ ತುಟಿಗಳ ಕಾಂತಿಯಿಂದ ಕೆಂಪ ಗೆ ಕಾಣುತಿದವು. ಮಂಜುಳವಾಗಿ 
ಜಂಜಣಗುಟ್ಟುವ ಕಾಲಂದಿಗೆಗಳ ಕಾಂತಿಯಿಂದ ಕಮನೀಯವಾದ 
ಕಾಲುಗಳಿಂದ ಕಲಹಂಸಿಯಂತೆ ನಡೆಯುತ್ತಿದ್ದಳು. ಆ ರುಕ್ಮಿಣಿಯನ್ನುನೋಡಿ ಅಲ್ಲಿ 
ಬಂದಿದ್ದಕೀರ್ತಿಶಾಲಿಗಳಾದ ವೀರರು ಮನ್ನಥ ಹೀಡೆಯಿಂದ ಮರುಳಾಗಿ ಮೋಹ 
ಗೊಂಡರು (೫೨). ಪೂಜಾಯಾತ್ರೆಯ ನೆವದಿಂದ ತನ್ನ ಸೌಂದರ್ಯವನ್ನು 


ತ್ರಿಪಂಚಾಶತ್ತ ಮಾಧ್ಯಾಯಃ ೪೯ 


ಯಾಂ ವೀಕ್ಷ್ಯ ತೇ ನೃಪತಯಸ್ತದುದಾರಹಾಸ- 
ವ್ರೀಡಾವಲೋಕಹ್ನತಚೇತಸ ಉಜ್ಜಿತಾಸ್ರಾ। 

ಪೇತುಃ ಕ್ಷಿತೌ ಗಜರಥಾಶ್ಚಗತಾ ವಿಮೂಢಾ 
ಯಾತ್ರಾಚ್ಛಲೇನ ಹರಯೇsರ್ಪಯತೀಂ ಸಫೋಭಾಮ್‌।। ೫೩ 


ಸೈವಂ ಶನೈಶ್ಶಲಯತೀ ಚಲಪದ್ಧಕೋಶ್‌ 
ಪ್ರಾಪಿಂ ತದಾ ಭಗವತಃ ಪ್ರಸಮಾಕ್ಷಮಾಣಾ । 
ಉತಾರ್ಯ ವಾಮಕರಜೈರಲಕಾನಪಾಂ 
ಪ್ರಾಪಾನ್‌ ಜ್ರಯೈಕ್ಷತ ನೃಪಾನ್‌ ದದೃಶೇ5ಚ್ಯುತಂಸಾ॥॥ ೫೪ 
ತಾಂ ರಾಜಕನ್ಯಾಂ ರಥಮಾರುರುಕ್ಷತೀಂ 
ಜಹಾರ ಕೃಷ್ಣೋ ದ್ವಿಷತಾಂ ಸಮಾಕ್ಷತಾಮ್‌ । 
ರಥಂ ಸಮಾರೋಪ್ಯ ಸುಪರ್ಣಲಕ್ಷಣಂ 
ರಾಜನ್ಯಚಕ್ರಂ ಪರಿಭೂಯ ಮಾಧವಃ ॥। ೫೫ 


ಶ್ರೀಕೃಷ್ಣನಿಗೆ ಅರ್ಪಿಸಲು ಹೊರಟಿದ್ದ ರುಕ್ಮಿಣಿಯನ್ನು ನೋಡಿ, ಗಜರಥಾಶ್ವಗಳಲ್ಲಿ 
ಕುಳಿತಿದ್ದ ರಾಜಪುತ್ರರು, ಅವಳ ನಲ್ಲೆಯ ನಗು ನಾಚಿಕೆಯ ನೋಟಗಳಿಂದ 
ಅಪಹೃತಚಿತರಾಗಿ ಮೈಮರೆತು, ಕೈಯಲ್ಲಿದ್ದ ಆಯುಧಗಳೂ ಸಡಲಿಹೋಗಲು, 
ಕೆಳಗೆ ನೆಲದಮೇಲೆ ಬಿದ್ದರು | (೫೩). ಹೀಗೆ ವೈದರ್ಭಿಯು ಚಲಿಸುವ 
ತಾವರೆಯ ಮೊಗ್ಗುಗಳಂತಿರುವ ತನ್ನ ಅಡಿಗಳನ್ನು ಮೆಲ್ಲಗೆ ಇಟ್ಟು ನಡೆಯುತ್ತ 
ಭಗವಂತನು ಬಂದಿರುವನೇ ಎಂಬುದನ್ನು ಕಾಣುವುದಕ್ಕಾಗಿ ಎಡಗೈ ಬೆರಳು 
ಗಳಿಂದ ಮುಂಗುರುಳನ್ನು ಸರಿಸಿ ಅಲ್ಲಿ ನೆರೆದಿದ್ದ ರಾಜರನ್ನು ನಾಚುತ್ತ ನೋಡುತ್ತ 
ಶ್ರೀಕೃಷ್ಣನನ್ನು ಕಂಡಳು (೫೪). ಇನ್ನೇನು ರಾಜಕನ್ಯೆಯು ರಥವನ್ನು ಹತ್ತಬೇಕು 
ಎಂಬಷ್ಟರಲ್ಲಿ ಮಾಧವನು ಮುಂದೆ ಬಂದು, ವೈರಿಗಳು ಮಿಟಮಿಟನೆ ನೋಡು 
ತ್ರಿರುವಾಗಲೇ ರುಕ್ಮಿಣಿಯನ್ನುಗರುಡ ಚಿಹ್ನಾಂಕಿತವಾದ ತನ್ನರಥದಲ್ಲೇರಿಸಿದನು. 

ನರಿಗಳ ನಡುವೆ ನುಗ್ಗಿ ಸಿಂಹವು ತನ್ನ ಪಾಲನ್ನು ಕೊಂಡೊಯ್ಕು ವಂತೆ, ನೆರೆದಿದ್ದ 
ನೃ ಪತಿಗಳನ್ನು ಧಿಕ್ಕ ರಿಸಿ ಶ್ರೀಕೃ ಪನು ರುಕಿ ಣಿಯನ್ನ ಹರಿಸಿಕೊಂಡು 
ಲಕಕ ಕಡತ ಜಂಟ ಚಕ್‌, (೫೫). ಆಗ ಜರಾಸಂಧನ 
ನೇತೃತ್ವದಲ್ಲಿದ್ದ ಅಭಿಮಾನಶಾಲಿಗಳಾದ ಶತ್ರುರಾಜರು ತಮಗಾದ 


ಹ 


೫೦ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ತತೋ ಯಯ್‌ೌ ರಾಮಪುರೋಗಮೈಃ ಶನೈಃ 
ಸೃಗಾಲಮಧ್ಯಾದಿವ ಭಾಗಹ್ಪದ್ದರಿಃ || 

ತಂ ಮಾನಿನಃ ಸ್ವಾಭಿಭವಂ ಯಶಃಕ್ಷಯಂ 
ಪರೇ ಜರಾಸಂಧವಶಾ ನ ಸೇಹಿರೇ। 

ಅಹೋ ಧಿಗಸ್ಥಾನ್‌ ಯಶ ಆತ್ರಧನ್ನನಾಂ 
ಗೋಪೃರ್ಹೃತಂ ಕೇಸರಿಣಾಂ ಮೃಗ್ಗೆರಿವ | ೫೬ 

ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ ಉತರಾರ್ಧೇ 
ತ್ರಿಪಂಚಾಶತಮಾಧ್ಯಾಯಃ 





ಚತುಃಪಂಚಾಶತಮಾಧ್ಯಾಯಃ 

ಶ್ರೀಶುಕಉವಾಚ- 

ಇತಿ ಸರ್ವೇ ಸುಸಂರಬ್ಬಾ ವಾಹಾನಾರುಹ್ಯ ದಂಶಿತಾಃ। 
ಸ್ವೈಃ ಸ್ಪೈರ್ಬಲೈಃ ಪರಿಕ್ರಾಂತಾ ಅನ್ಟೀಯುರ್ಧ್ವತಕಾರ್ಮುಕಾಃ॥ ೧ 
ಅವಮಾನವನ್ನೂ ಕೀರ್ತಿಕ್ಷಯವನ್ನೂ ಸಹಿಸಲಾರದೆ ""ಆಃ, ನಮಗೆ ಧಿಕ್ಕಾರ | 
ಧನುರ್ಧಾರಿಗಳಾದ ನಮ್ಮ ಕೀರ್ತಿಯನ್ನು ದನಕಾಯುವವರು ಅಪಹರಿಸಿದರಲ್ಲ! 
ಸಿಂಹಗಳ ಕೀರ್ತಿಯನ್ನು ಜಿಂಕೆಗಳು ಕಸಿದುಕೊಂಡಂತಾಯಿತು !'' ಎಂದು 
ಹೇಳಿಕೊಂಡರು (೫೬). 


ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಐವತ್ತುಮೂರನೆಯ ಅಧ್ಯಾಯ 





ಅಧ್ಯಾಯ ೫೪ 


ಯಾದವರಿಂದ ಜರಾಸಂಧಾಧಿಗಳ ಸೋಲು, ಶ್ರೀಕೃಷ್ಣನು ರುಕ್ಸಿಯನ್ನು 
ಸೆರೆಹಿಡಿಯುವುದು, ಬಲರಾಮನು ರುಕ್ಮಿಣಿಗೆ ಸಮಾಧಾನ ಹೇಳುವುದು, 
ದ್ವಾರಕೆಯಲ್ಲಿ ಶ್ರೀಕೃಷ್ಣರುಕ್ಕಿಣಿಯರ ವಿವಾಹ. 
ಹೀಗೆ ಸಕಲನೃಪಾಲರೂ ಸಂಕ್ಷುಬ್ಬರಾಗಿ ಕವಚವನ್ನು ತೊಟ್ಟು ಧನಸುಗಳನ್ನು 
ಧರಿಸಿ ವಾಹನಗಳನ್ನೇರಿ ತಮ್ಮ ತಮ್ಮ ಸೇನೆಗಳಿಂದ ಪರಿವೃತರಾಗಿ ಬಲರಾಮ 


ಚತುಃಪಂಚಾಶತ್ತ ಮಾಧ್ಯಾಯಃ ೫೧ 


ತಾನಾಪತತ ಆಲೋಕ್ಕ ಯಾದವಾನೀಕಯೂಥಪಾಃ। 


ತಸ್ಮುಸತಂಮುಖಾ ರಾಜನ್ವಿಸ್ಫೂರ್ಜ್ಯ ಸ್ಪ್ವಧನೂಂಷಿ ತೇ ॥ ತ್ರೈ 
ಅಶ್ಲಪ್ಪಷ್ನೇ ಗಜಸ್ಕಂಧೇ ರಥೋಷಸ್ನೇ ಚ ಕೋವಿದಾಃ। 

ಮುಮುಚುಃ ಶರವರ್ಷಾಣಿ ಮೇಘಾ ಅದ್ರಿಷ್ಟಪೋ ಯಥಾ ॥ ೩ 
ಪತ್ಸುರ್ಬಲಂ ಶರಾಸಾರೈಶ್ಚನ್ನಂ ವೀಕ್ಷ್ಯ ಸುಮಧ್ಯಮಾ। 
ಸವ್ರೀಡಮೈಕ್ಷತದ್ರಕ್ಷಂ ಭಯವಿಹ್ವಲಲೋಚನಾ॥ ೪ 
ಪ್ರಹಸ್ಯ ಭಗವಾನಾಹ ಮಾ ಸ್ಮಭ್ಛರ್ವಾಮಲೋಚನೇ ! 
ಎನಂಕ್ಷ್ಯತೃಧುನೈವೈತತ್‌ ತಾವಕೈಃ ಶಾತ್ರವಂ ಬಲಮ್‌ ॥ ೫ 


ತೇಷಾಂ ತದ್ದಿಕ್ರ ಮಂ ವೀರಾ ಗದಸಂಕರ್ಷಣಾದಯಃ। 
ಅಮೃಷ್ಠಮಾಣಾ ನಾರಾಚ್ಛೆರ್ಜಘ್ನುರ್ಹಯಗಜಾನ್‌ ರಥಾನ್‌ ॥ ೬ 


ಪೇತುಃ ಶಿರಾಂಸಿ ರಥಿನಾಮಶ್ತಿನಾಂ ಗಜಿನಾಂ ಭುವಿ। 
ಸಕುಂಡಲಕಿರೀಟಾನಿ ಸೋಷ್ಟೀಷಾಣಿ ಚ ಕೋಟಿಶಃ॥ ೭ 


ಕೃಷ್ಣರನ್ನು ಬೆನ್ನಟ್ಟಿಹೋದರು (೧). ಹೀಗೆ ಅಟ್ಟಿಸಿಕೊಂಡು ಬರುವ ರಾಜರನ್ನು 
ನೋಡಿ ಯಾದವ ಸೇನಾಪತಿಗಳು ತಮ್ಮ ಧನಸ್ಸುಗಳನ್ನು ರೋಂಕರಿಸುತ್ತ 
ಅವರನ್ನು ಎದುರಿಸಿದರು. ಕುದುರೆಗಳ ಬೆನ್ನಲ್ಲಿ: ಆನೆಗಳ ಹೆಗಲಲ್ಲಿ- ರಥಗಳ 
ಮಧ್ಯದಲ್ಲಿ ಕುಳಿತು ಯುದ್ಧ ಮಾಡಲು ಚತುರರಾದ ಜರಾಸಂಧಾದಿಗಳು 
ಬೆಟ್ಟಗಳ ಮೇಲೆ ಮೋಡಗಳು ಮಳೆ ಸುರಿಯುವಂತೆ, ಯಾದವರ ಮೇಲೆ 
ಬಾಣಗಳ ಮಳೆಗರೆದರು (೨-೩). ಶರಗಳ ಜಡಿಮಳೆಯಿಂದ ಶ್ರೀಕೃಷ್ಣನ 
ಸೇನೆಯು ಆಕ್ರಾಂತವಾದುದನ್ನು ಕಂಡು ರುಕ್ಕಿಣಿಯು ಹೆದರಿ ತತರಿಸುವ 
ಕಣ್ಣುಗಳಿಂದ ಪತಿಯ ಮುಖವನ್ನು ನಾಚುತ್ತ ನೋಡಿದಳು (೪). ಶ್ರೀಕೃಷ್ಣನು 
ನಗುತ್ತ'"ಸುಂದರಿ, ಹೆದರಬೇಡ ನಿನ್ನ ಯಾದವ ಸೈನಿಕರಿಂದ ಈಗಲೇ ಶತ್ರು 
ಬಲವು ಕಣ್ಣಿಗೆ ಕಾಣದಂತೆ ಲಯಗೊಳ್ಳುವುದು'' ಎಂದನು (೫). ಬಲರಾಮ, 
ಗದ-ಮೊದಲಾದ ವೀರರು ವೈರಿಗಳ ಆಕ್ರಮಣವನ್ನು ಸ್ಫೆರಿಸದೆ, ವೈರಿಗಳ ಅಶ್ವಗ 
ಜರಥಗಳನ್ನು ನಾರಾಚಗಳಿಂದ ಸದೆಬಡಿಯಲಾರಂಭಿಸಿದರು. ರಧಿಕರ, 


೫೨ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಹಸಾಃ ಸಾಸಿಗದೇಷ್ವಾಸಾಃ ಕರಭಾ ಊರವೋತಂಪುಯಃ । 


ಅಶ್ವಾಶತರನಾಗೋಷ್ಟಖರಮರ್ಶ್ಯಶಿರಾಂಸಿ ಚ ॥ ೮ 

ಹನ್ಯಮಾನಬಲಾನೀಕಾ ವೃಷ್ಟಿಭಿರ್ಜಯಕಾಂಕ್ಷಿಭಿಃ । 

ರಾಜಾನೋ ವಿಮುಖಾ ಜಗ್ಗುರ್ಜರಾಸಂಧಪುರಃಸರಾಃ || ೯ 

ಶಿಶುಪಾಲಂ ಸಮಭ್ಯೇತ್ಯ ಹೃತದಾರಮಿವಾತುರಮ್‌ 

ನಪ್ಪಶ್ತಿಷಂ ಗತೋತ್ಸಾಹಂ ಶುಷ್ಕದ್ಧದನಮಬ್ರುವನ್‌ ॥ ೧೦ 

ಭೋ ಭೋಃ ಪುರುಷಶಾರ್ದೂಲ ದೌರ್ಮನಸೃಮಿದಂ ತ್ಯಜ। 

ನ ಪ್ರಿಯಾಪ್ರಿಯಯೋ ರಾಜನ್‌ ನಿಷ್ಲಾ ದೇಹಿಷು ದಶ್ರತೇ॥ ೧೧ 
© ಲಶೆ 

ಯಥಾ ದಾರುಮಯಾ ಯೋಪಿನ್ನ ಸೃತೇ ಕುಹಕೇಚ್ಛಯಾ 

ಏವಮಾಶ್ಚರತಂತ್ರೋತಯಮಾಹತೇ ಸುಖದುಃಖಯೋಃ ॥॥ 2೨ 

ಶೌರೇಃ ಸಪದಶಾಹಂ ವೈ ಸಂಯುಗಾನಿ ಪರಾಜಿತಃ। 

ತ್ರಯೋವಿಂಶತಿಭಿಃ ಸೈನ್ಯೈರ್ಜಿಗ್ಯ ಏಕಮಹಂ ಪರಮ್‌ ॥ ೧೩ 


ಸವಾರರ ಮತ್ತು ಗಜಾರೋಹಿಗಳ ತಲೆಗಳು ಕುಂಡಲ ಕಿರೀಟ ರುಮಾಲುಗಳ 
ಸಹಿತವಾಗಿ ಲೆಕ್ಕವಿಲ್ಲದಷ್ಟು ಧೆರೆಗುರುಳಿದವು (೬-೭). ಕತ್ತಿ ಗದೆ ಬಿಲ್ಲುಗಳನ್ನು 
ಹಿಡಿದ ಕೈಗಳು ಸೊಂಡಿಲುಗಳು ತೊಡೆಗಳು ಕಾಲುಗಳು ಮತ್ತು ಕುದುರೆ 
ಹೇಸರಗತ್ತೆ ಆನೆ ಒಂಟೆ ಕತ್ತೈಮನುಷ್ಯರ ಶಿರಗಳೂ ಉರುಳಿದವು (೮). ಜಯ 
ಕಾಂಕ್ಷಿಗಳಾದ ಯಾದವರ ಜಡಿತದಿಂದ ವೈರಿ ಸೈನಿಕರು ತತ್ತರಿಸಿ ಸತ್ತು 
ಬೀಳುತ್ತಿರಲು, ಜರಾಸಂಧಾದಿ ನೃಪಾಲರು ಹಿಮ್ಮೆಟ್ಟಿ ವಿಮುಖರಾಗಿ ಓಡಿ 
ಹೋದರು (೯). ಇತ್ತಶಿಶುಪಾಲನು ಹೆಂಡತಿಯನ್ನು ಕಳೆದು ಕೊಂಡವನಂತೆ 
ಖಿನ್ನನಾಗಿ ಕಳೆಗುಂದಿ ಗೆಲುವಿಲ್ಲದೆ ಬಾಡಿದ ಮೋರೆಯವನಾದನು (೧೦). 
ಅವನನ್ನು ನೋಡಿ ಜರಾಸಂಧಾದಿಗಳು ""ಅಯ್ಯಾ ಪುರುಷಶಾರ್ದೂಲ, 
ಈ ಮನೋವಿಷಣ್ಣತೆಯನ್ನು ಬಿಡು. ಮಹಾರಾಜ, ಮನುಷ್ಯರಲ್ಲಿ ಸುಖ 
ದುಃಖಗಳು ಶಾಶ್ವತವಲ್ಲ ಮರದ ಹೆಣ್ಣುಬೊಂಬೆಯು ಸೂತ್ರಧಾರನ ಇಚ್ಛೆಯ 
ನ್ನನುಸರಿಸಿ ಕುಣಿಯುವಂತೆ, ಮನುಷ್ಯನು ಈಶ್ವರನಿಗೆ ಅಧೀನನಾಗಿ ಸುಖ 
ದುಃಖಗಳಿಗೆ ಒಳಗಾಗಿ ನಡೆದುಕೊಳ್ಳವನು (೧೧-೧೨). (ಜರಾಸಂಧನು 


ಚತುಃಪಂಚಾಶತ್ತ ಮಾಧ್ಯಾ ಯಃ ೫೩ 


ತಥಾಪ್ಯಹಂ ನ ಶೋಚಾಮಿ ನ ಪ್ರಹ್ನಷ್ಯಾಮಿ ಕರ್ಹಿಚಿತ್‌ ॥ 


ಕಾಲೇನ ದೈವಯುಕೇನ ಜಾನನ್‌ ವಿದ್ರಾವಿತಂ ಜಗತ್‌ ॥ ೧೪ 
ಅಧುನಾಪಿ ವಯಂ ಸರ್ವೇ ವೀರಯೂಥಪಯೂಥಪಾಃ। 
ಪರಾಜಿತಾಃ ಫಲ್ಲು ತಂತ್ರೈರ್ಯದುಭಿಃ ಕೃಷ್ಟಪಾಲಿತ್ಛೆಃ || ೧೫ 
ರಿಪವೋ ಜಿಗ್ಳುರಧುನಾ ಕಾಲ ಆತ್ಮಾನುಸಾರಿಣಿ । 

ತದಾ ವಯಂ ವಿಜೇಷ್ಠಾಮೋ ಯದಾ ಕಾಲಃ ಪ್ರದಕ್ಷಿಣಃ ॥ ೧೬ 
ಏವಂ ಪ್ರಬೋಧಿತೋ ಮಿತ್ಸೈಶೈದ್ಯೋತಗಾತ್‌ ಸಾನುಗಃ ಪುರಮ್‌ । 
ಹತಶೇಷಾಃ ಪುನಸ್ತೇನಪಿ ಯಯುಃ ಸಂ ಸ್ಟಂ ಪುರಂ ನೃಪಾಃ ॥ ೧೭ 
ರುಕ್ಸೀ ತು ರಾಕ್ಷಸೋದ್ದಾಹಂ ಕೃಷ್ಣದ್ದಿಡಸಹನ್‌ ಸಸುಃ। 

ಪೃಷ್ನ ಸೃತೋತನ್ನಗಮತ್‌ ಕೃಷ್ಣಮಕ್ಷೌಹಿಣ್ಯಾ ವೃತೋ ಬಲೀ ॥ ೧೮ 
ರುಕ್ಸ ಸಮರ್ಷೀ ಸುಸಂರಬ್ಧಃ ಶ್ರಣ್ಣತಾಂ ಗಟ್‌ _ 
ಪ್ರತಿಜಜ್ಞೇ ಮಹಾಬಾಹುರ್ದಂಶಿತಃ ಸಶರಾಸನಃ ॥ ೧೯ 


ಹೇಳುತ್ತಾನೆ)- ಇಪ್ಪತ್ತು ಮೂರು ಅಕ್ಷೌಹಿಣೀ ಸೇನೆಗಳಿಂದ ಸಹಿತನಾಗಿ 
ಹೋದರೂ ನಾನು ಕೃಷ ಷ್ಲನಿಂದ ಹದಿನೇಳು ಯುದ್ಧಗಳಲ್ಲಿ ಸೋತು ಹೋದೆನು. 
ಕಡೆಗೆ ಇನ್ನೊಂದು ಯುದ್ಧದಲ್ಲಿ ಮಾತ್ರ ನಾನು ಗೆದ್ದನು (೧೩). ಆದರೂ ನಾನು 
ಎಂದಿಗೂ ಕುಗ್ಗುವುದೂ' ಇಲ್ಲ ಹಿಗುವುದೂ ಇಲ್ಲ ಏಕೆಂದರೆ, ಈ ಜಗತ್ತು 
ದೈವಾಧೀನವಾದ ಕಾಲದ ತೂರಾಟದಲ್ಲಿ ಸಿಕ್ಕಿಕೊಂಡಿದೆಯೆಂದು ಬಲ್ಲೆನು. 
ಈಗಲೂ ಸಹ ಕೃಷ್ಣನ ಕೈಕೆಳಗಿದ್ದ ಸೈನಿಕರು ಅಲ್ಲರಾಗಿದ್ದರೂ ಮಹಾವೀರಾಧಿ 
ವೀರರಾದ ನಾವು ಸೋತುಹೋದೆವು! (೧೪-೧೫). ಕಾಲವು ಈಗ ವೈರಿಗಳಿಗೆ 
ಅನುಕೂಲವಾಗಿದ್ದುದರಿಂದ ಅವರು ಗೆದ್ದರು. ಕಾಲವು ನಮಗೆ SE 
ವಾದಾಗ ನಾವೂ ಗೆಲ್ಲುವೆವು'' ಎಂದರು (೧೬). ಹೀಗೆ ಮಿತ್ರರು ಸಂತೈಸ 

ಶಿಶುಪಾಲನು ಪರಿವಾರದೊಂದಿಗೆ ತನ್ನ ನಗರಕ್ಕೆ ಸಕ್ಕ hives 
ರಾಜರೂ ಸಹ ತಮ್ಮ ತಮ್ಮ ನಗರಗಳಿಗೆ ಘಟ; (೧೭). ಕೃಷ್ಣ ಸದ್ವೇಷಿಯೂ 
ಬಲಾಢ್ಯನೂ ಆದ ರುಕ್ಮಿಯು ತನ್ನ ತಂಗಿಯ ಈ ಬಲಾತ್ಕಾರ ವಿವಾಹವನ್ನು 
ತಾಳಲಾರದೆ, ಒಂದು. ಅಕ್ಷೌಹಿಣೀ ಸೇನೆಯೊಡನೆ ಶ್ರೀಕೃ ಷ್ಣನ ಬೆನ್ನಟ್ಟಿ 


ವೃತ ತತ 


೫೪ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 

ಅಹತ್ವಾಸಮರೇ ಕೃಷ್ಣಮಪ್ರತ್ಯೂಹ್ಯ ಚ ರುಕ್ಕಿಣೀಮ್‌ । 

ಕುಂಡಿನಂ ನ ಪ್ರವೇಕ್ಷಾ ಮಿ ಸತ್ಯಮೇತದ್‌ ಬ್ರವೀಮಿ ವಃ॥ ೨೦ 
ಇತ್ಯುಕ್ತ್ವಾರಥಮಾರುಹ್ಯ ಸಾರಥಿಂ ಪ್ರಾಹ ಸತ್ವರಃ | 
ಚೋದಯಾಶ್ಚಾನ್‌ ಯತಃ ಕಪ್ಪಸಸ್ಯ ಮೇ ಸಂಯುಗಂ ಭವೇತ್‌ ೨೧ 
ಅದ್ಯಾಹಂ ನಿಶಿತ್ಫರ್ಬಾಣೈರ್ಗೋಪಾಲಸ್ಕ್ಯ ಸುದುರ್ಮತೇಃ। 


ನೇಷ್ಟೇ ವೀರ್ಯಮದಂ ಯೇನ ಸಸಸಾಮೇ ಪ್ರಸಭಂ ಹೃತಾ॥ ೨೨ 
ಎಕತ್ಸಮಾನಃ ಕುಮತಿರೀಶ್ರರಸ್ಯಾಪ್ರಮಾಣವಿತ್‌ । 
ರಥೇನೈಕೇನ ಗೋವಿಂದಂ ತಿಷ್ಠತಿಷ್ಠೇತ್ಯಥಾಹ್ಹಯತ್‌ I ೨೩ 


ಕುತ್ರ ಯಾತಿ ಸಸಾರಂ ಮೇ ಮುಷಿತ್ವಾಧ್ವಾಂಕ್ಷವದ್ಧವಿಃ | 
ಹರಿಷ್ಕೇ5ದ್ಯ ಮದಂ ಮಂದ ಮಾಯಿನಃ ಕೂಟಯೋಧಿನಃ ॥ ೨೫ 


ಹೋದನು (೧೮). ಹೋಗುವಾಗ ಮಹಾಬಾಹುವಾದ ರುಕ್ಮಿಯು ಅತ್ಯಂತ 
ಕ್ರೋಧದಿಂದ ತಳಮಳಗೊಂಡು ಕವಚಧಾರಿಯಾಗಿ ಧನಸನ್ನು ಹಿಡಿದು ಸಕಲ 
ರಾಜರೆದುರಿಗೆ “ರಣರಂಗದಲ್ಲಿ ಕೃಷ್ಣನನ್ನು ಕೊಲ್ಲದೆ ರುಕ್ಮಿಣಿಯನ್ನು ಹಿಂದಕ್ಕೆ 
ಕರೆತರದೆ ಕುಂಡಿನಪುರವನ್ನು ಪ್ರವೇಶಿಸುವುದಿಲ್ಲ! ನಿಮ್ಮೆದುರಿಗೆ ಸತ್ಯಪ್ರತಿಜ್ಞೆ 
ಮಾಡುತ್ತಿದ್ದೇನೆ'' ಎಂದನು (೧೯-೨೦). ಹೀಗೆ ನುಡಿದು ರುಕ್ಮಿಯು 
ರಥವನ್ನೇರಿ ಸಾರೆಥಿಯನ್ನು ಕುರಿತು ""ಸಾರಥಧಿ, ಕೃಷ್ಣನು ಹೋದೆಡೆಗೆ ರಥ 
ವನ್ನೋಡಿಸು. ಇಂದು ಅವನೊಡನೆ ನನಗೆ ಹೋರಾಟ ನಡೆಯುವುದು. ನನ್ನ 
ತಂಗಿಯನ್ನು ಆ ಗೊಲ್ಲನು ಬಲಾತ್ಕಾರದಿಂದ ಅಪಹರಿಸಿದ್ದಾನೆ. ಆ ದುಷ್ಠನ 
ಶೌರ್ಯಮದವನ್ನುನಿಶಿತಾಸ್ತಗಳಿಂದ ಅಡಗಿಸುವೆನು'' ಎಂದನು (೨೧-೨೨). 
ಹೀಗೆ ಆ ದುರ್ಬುದ್ದಿಯು ಜಗದೊಡೆಯನ ಸಾಮರ್ಥ್ಯದ ಬಲುಹನ್ನರಿಯದೆ 
ಜಂಬವನ್ನು ಕೊಚ್ಚುತ್ತ ಧಾವಿಸಿ ಏಕರಥದಲ್ಲಿ ಮುಂದೆಹೋಗಿ ಗೋವಿಂದನನ್ನು 
ತಡೆದು 'ನಿಲ್ಲು ನಿಲ್ಲು ಎಂದು ಯುದ್ಧಕ್ಕೆ ಕರೆದನು (೨೩). ಬಲವಾಗಿ ಧನುಸಿನ 
ಹೆದೆಯನ್ನುಮೀಟಿ ಶ್ರೀಕೃಷ್ಣನ ಮೇಲೆ ಮೂರು ಬಾಣಗಳನ್ನುತೂರಿದನು. ಮತ್ತು 


ಚತುಃ ಪಂಚಾಶತ್ತ ಮಾಧ್ಯಾಯ ೫೫ 


ಯಾವನ್ನಮೇ ಹತೋ ಬಾಣ್ಯೆಃ ಶಯಾಥಾ ಮುಂಚ ದಾರಿಕಾಮ್‌ । 


ಸ್ಮಯನ್‌ ಕೃಷ್ಣೋ ಧನುಶ್ಚಿತ್ವಾಷಡ್ಬಿರ್ವಿವ್ಯಾಧ ರುಕ್ಕಿಣಮ್‌ ॥ ೨೬ 
ಅಷ್ಟಭಿಶ್ಚತುರೋ ವಾಹಾನ್‌ ದ್ವಾಭ್ಯಾಂ ಸೂತಂ ಧ್ವಜಂ ತ್ರಿಭಿಃ | 

ಸ ಚಾನ್ಯದ್‌ ಧನುರಾದಾಯ ಕಷ್ಟಂ ವಿವ್ಯಾ ಧ ಪಂಚಬಿ: ॥ ಪ್ರ 
ತೈಸಾಡಿತಃ ಶರ್‌ೌಫೈಸ್ತು ಚಿಚ್ಚೆ "ದ ಧನುರಚ್ಛು ತಃ। 

ಪುನರನ್ನ ದುಪಾದತ, ತದಪಃ ಚ್ಚಿನದವ್ಯಯಃ | ೨೮ 


ಪರಿಘಂ ಪಟ್ಟಿಶಂ ಶೂಲಂ ಚರ್ಮಾಸೀ ಶಕಿತೋಮರ್‌ । 
ಯದ್‌ ಯದಾಯುಧಮಾದತ್ತತತ್‌ ಸರ್ವಂ ಸೋಇಚ್ಚಿನದ್ದರಿಃ ॥ ೨೯ 


ತತೋ ರಥಾದವಪ್ಪುತ್ಯ ಖಡ  ಪಾಣಿರ್ಜಿಘಾಂಸಯಾ 
ಕೃಷ್ಠಮಭ್ಯದ್ರವತ್‌ ಕ್ರು ಕ್ರುದ್ಧಃ ಪತಂಗ ಇವ ಪಾವಕಮ್‌ ॥ ೩೦ 
"ಎಲೋ ಯದುವಂಶದ ಕುಲಗೇಡಿ! ಒಂದುಕ್ಷಣ ಕಾಲನಿಲ್ಲು ಕಾಗೆಯು ಹವಿ 
ಸನ್ನು ಅಪಹರಿಸುವಂತೆ ನನ್ನ ತಂಗಿಯನ್ನು ಎಲ್ಲಿಗೆ ಕದ್ದೊಯ್ಯುವೆ ? ಬುದ್ದಿಗೇಡಿ, 
ಕಪಟಯುದ್ಧಮಾಡುವ ಮೋಸಗಾರನಾದ ನಿನ್ನ ಮದವನ್ನು ಈದಿನ 
ಮುಗಿಸುವೆನು (೨೪-೨೫). ನನ್ನ ಶರಗಳಿಂದ ಪ್ರಾಣವನ್ನು ತೊರೆದು 
ಒರಗುವುದರೊಳಗಾಗಿ ಈ ಹುಡುಗಿಯನ್ನು ಬಿಟ್ಟುಬಿಡು'' ಎಂದು ಕೂಗಿದನು. 
ಶ್ರೀಕೃಷ್ಣನು ನಗುತ್ತ ರುಕ್ಮಿಯ ಧನುಸ್ಸನ್ನು ಕತ್ತರಿಸಿ ಅವನ ಮೇಲೆ ಆರು 
ಬಾಣಗಳನ್ನುತೂರಿದನು (೨೬). ಮತ್ತುರುಕ್ಚಿಯ ನಾಲ್ಕು ಕುದುರೆಗಳನ್ನು ಎಂಟು 
ಶರಗಳಿಂದ ಬಿಗಿದು ಎರಡು ಅಂಬುಗಳಿಂದ ಸಾರಥಿಯನ್ನು ಹೊಡೆದು 
ಮೂರರಿಂದ ದ್ವಜವನ್ನು ಕತ್ತರಿಸಿದನು. ಆಗ ರುಕ್ಕಿಯು ಮತ್ತೊಂದು ಬಿಲ್ಲನ್ನು 
ಹಿಡಿದು ಶ್ರೀಕೃಷ್ಣನನ್ನು ಐದು ಸರಳುಗಳಿಂದ ಹೊಡೆದನು. ಅವುಗಳಿಂದ 
ಗಾಯಗೊಂಡ ಅಚ್ಯುತನು ಮತ್ತೆ ಅವನ ಚಾಪವನ್ನು ಛೇದಿಸಿದನು. ಅವನು 
ಮತೊಂದು ಚಾಪವನ್ನು ಎತ್ತಿಕೊಳ್ಳಲು ಅದನ್ನೂ ಕತ್ತರಿಸಿದನು (೨೭-೨೮). 
ಆಮೇಲೆ ರುಕ್ಸಿಯು ಪರಿಘ, ಪಟ್ಟಿಶ, ಶೂಲ, ಢಾಲು, ಕತ್ರಿ ಶಕ್ತಿ ತೋಮರ 
ಮುಂತಾದ ಯಾವ ಯಾವ ಆಯುಧವನ್ನು ಹಿಡಿದನೋ ಅದೆಲ್ಲವನ್ನೂ ಶ್ರೀಕೃಷ್ಣನು 
ಕಡಿದೊಗೆದನು (೨೯). ಕಡೆಗೆ ಕ್ರುದ್ಧನಾದ ರುಕ್ಮಿಯು ಕೃಷ್ಣನನ್ನು ಕೊಲ್ಲಬೇಕೆಂದು 


೫೬ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ತಸ್ಯ ಚಾಪತತಃ ಖಡ್ಗಂ ತಿಲಶಶ್ಚರ್ಮ ಚೇಷುಭಿಃ। 

ಛಿತಾ ಸಿಮಾದದೇ ತಿಗ್ಗಂ ರುಕ್ಕಿಣಂ ಹಂತುಮುದ್ಯತಃ॥ ೩೧ 
ದೃಷ್ಟ್ರ್ಯಾಭ್ರಾತ್ಸವಧೋದ್ಯೋಗಂ ರುಕ್ಮಿಣೀ ಭಯವಿಹ್ಹಲಾ। 
ಪತಿತ್ವಾಪಾದಯೋರ್ಭರ್ತುರುವಾಚ ಕರುಣಂ ಸತೀ ॥ ೩೨ 


ಯೋಗೇಶರಾಪ್ರಮೇಯಾತ್ಸನ್‌ ದೇವದೇವ ಜಗತ್ತತೇ । 
ಹಂತುಂ ನಾರ್ಹಸಿ ಕಲ್ಯಾಣ ಭ್ರಾತರಂ ಮೇ ಮಹಾಭುಜ ॥ ೩೩ 


ಶ್ರೀಶುಕ ಉವಾಚ- 
ತಯಾ ಪರಿತ್ರಾಸವಿಕಂಪಿತಾಂಗಯಾ 
ಶುಚಾವಶುಷ್ಯನ್ನುಖುರುದ್ದಕಂಠಯಾ । 
ಕಾತರ್ಯ ವಿಸ್ತಂಸಿತಹೇಮಮಾಲಯಾ 
ಗ್ರಹೀತಪಾದಃ ಕರುಣೋ ನ್ಯವರ್ತತ॥ ೩೪ 


ಚೈಲೇನ ಬದಾ ್ವತಮಸಾಧುಕಾರಿಣಂ 
ಸಶ್ನಶ್ರುಕೇಶಂ ಪ್ರವಪನ್‌ ವ್ಯರೂಪಯತ್‌ 
ತಾವನ್ನಮರ್ದುಃ ಪರಸ್ಫನ್ಯಮದ್ಭುತಂ 
ಯದುಪ್ರವೀರಾ ನಲಿನೀಂ ಯಥಾ ಗಜಾಃ ॥ ೩೫ 


ಕತ್ತಿಯನ್ನೆತ್ತಿ ಹಿಡಿದು ರಥದಿಂದ ಧುಮುಕಿ, ದೀಪದ ಹುಳು ಬೆಂಕಿಯ ಮೇಲೆ 
ಎರಗುವಂತೆ ನುಗ್ಗಿ ಬಂದನು (೩೦). ನುಗ್ಗಿ ಬರುತ್ತಿದ್ದ ರುಕ್ಕಿಯ ಕತ್ತಿಯನ್ನೂ 
ಡಾಲನ್ನೂ ಶ್ರೀಕೃಷ್ಣನು ಬಾಣಗಳಿಂದ ಚೂರುಚೂರಾಗಿ ಕತ್ತರಿಸಿ, ರುಕ್ಮಿಯನ್ನು 
ಸಂಹರಿಸಬೇಕೆಂದು ಹರಿತವಾದ ಖಡ್ಗವನ್ನು ಸೆಳೆದನು (೩೧). ಅಣ್ಣನನ್ನು 
ತುಂಡರಿಸಲು ಶ್ರೀಕೃಷ್ಣನು ಉದ್ಯುಕನಾದುದನ್ನು ನೋಡಿ ರುಕ್ಮಿಣಿಯು 
ಭಯದಿಂದ ಕಂಗೆಟ್ಟು ಪತಿಯ ಪಾದಗಳಿಗೆ ಅಡ್ಡಬಿದ್ದು ಕರುಣಸ್ವರದಿಂದ 
""ಯೋಗೆಶ್ವರ, ಅಚಿಂತ್ಯಮಹಿಮ, ದೇವ ದೇವ, ಜಗತ್ತತಿ, ನನ್ನ ಅಣ್ಣನನ್ನು ಹೇ 
ಶುಭಾಂಗ, ಕೊಲ್ಲಬೇಡ'' ಎಂದು ಬೇಡಿಕೊಂಡಳು (೩೨-೩೩). ಪರೀಕ್ಷಿತರಾಜ ಇಂತು 
ಭಯದಿಂದ ಸರ್ವಾಂಗಗಳೂ ನಡುಗುತ್ತಿರಲು, ಶೋಕದಿಂದ ಬಾಯಿ ಒಣಗಿ 
ಕುತಿಗೆಯು ಒತಿಬಂದಿರಲು, ಹೆದರಿಕೆಯಿಂದ ಚಿನ್ನದ ಮಾಲೆ ಸಡಲಿ ಜಾರುತ್ತಿರಲು 


ಚತುಃಪಂಚಾಶತ್ತ ಮಾಧ್ಯಾಯಃ ೫೭ 


ಕಷ್ಲಾಂತಿಕಮುಪವ್ರಜ್ಯ ದದ್ಭಶುಸತ್ರ ರುಕ್ಕಿಣಮ್‌ 
ಲ ಣ ಲ 
ತಥಾಭೂತಂ ಹತಪ್ರಾಯಂ ದೃಷ್ಟ್ವಾ ಸಂಕರ್ಷಣೋ ವಿಭುಃಟ॥ 


ವಿಮುಚ್ಛ ಬದ್ದಂ ಕರುಣೋ ಭಗವಾನ್‌ ಕೃಷ್ಣಮಬ್ರವೀತ್‌ ॥ ೩೬ 
ಅಸಾಧ್ವಿದಂ ತ್ರಯಾ ಕೃಷ್ಣಕೃತಮಸ್ಥಜ್ಜು ಗುಪಿತಮ್‌ | 
ವಪನಂ ಶೃಶ್ರುಕೇಶಾನಾಂ ವೈರೂಪ್ಯಂ ಸೂಹೃದೋ ವಧಃ॥ ೩೭ 


ಮೈವಾಸ್ಮಾನ್‌ ಸಾಧ್ವ್ಯಸೂಯೇಥಾ ಭ್ರಾತುರ್ವೈರೂಪ್ಯಚಿಂತಯಾ | 
ಸುಖದುಃಖದೋ ನ ಚಾನ್ಯೋತಸ್ತಿಯತಃ ಸಕ್ಚತಭುಕ್‌ ಪುಮಾನ್‌ ॥ 


ಬಂಧುರ್ವಧಾರ್ಹದೋಷಹೋ ಪಿ ನ ಬಂಧೋರ್ವಧಮರ್ಹತಿ। 
ತ್ಯಾಜ್ಯಃ ಸ್ವೇನೈವ ದೋಷೇಣ ಹತಃ ಕಿಂ ಹನ್ಯತೇ ಪುನಃ॥ ೩೯ 


ರುಕ್ಕಿಣಿಯು ಶ್ರೀಕೃಷ್ಣನ ಪಾದಗಳನ್ನು ಹಿಡಿದುಕೊಳ್ಳಲಾಗಿ ಅವನು ಕಾರುಣ್ಯದಿಂದ 
ರುಕ್ಮಿಯನ್ನು ಕೊಲ್ಲದೆ ಹಿಮ್ಮೆಟ್ಟಿದನು (೩೪). ಅಕಾರ್ಯವನ್ನು ಮಾಡಿದ 
ರುಕ್ಮಿಯನ್ನು ಬಟ್ಟೆಯಿಂದ ಬಿಗಿದು ಕಟ್ಟಿ ಅವನ ಗಡ್ಡ ಮೀಸೆಗಳನ್ನೂ 
ತಲೆಗೂದಲನ್ನೂ ಅಲ್ಲಲ್ಲಿ ಬೋಳಿಸಿ ವಿರೂಪಗೊಳಿಸಿದನು. ಅಷ್ಟರಲ್ಲಿ ಆನೆಗಳು 
ತಾವರೆಯ ಕೊಳವನ್ನು ಕಿತ್ತು ಈಡಾಡುವಂತೆ, ಯದುವೀರರು ಶತ್ರು ಸೈನ್ಯವನ್ನು 
ಅದ್ಭುತರೀತಿಯಲ್ಲಿ ಮರ್ದಿಸಿ ನಾಶಗೊಳಿಸಿದರು (೩೫). ಅನಂತರ ಶ್ರೀಕೃಷ್ಣನ 
ಬಳಿಗೆ ಬಂದು ರುಕ್ಕಿಯನ್ನು ಕಂಡರು. ವಿರೂಪಗೊಂಡ ಹತಪ್ರಾಯನಾಗಿದ್ದ 
ರುಕ್ಸಿಯನ್ನುನೋಡಿ ಭಗವಾನ್‌ ಬಲರಾಮನು ಮರುಕದಿಂದ ಅವನ ಕಟ್ಟುಗಳನ್ನು 
ಬಿಚ್ಚಿ ಶ್ರೀಕೃಷ್ಣನನ್ನು ಕುರಿತು ಹೀಗೆಂದನು (೩೬). “"ಕೃಷ್ಣ ನೀನು ಮಾಡಿದ್ದು 
ಸರಿಯಲ್ಲ ನಮಗೆ ಜುಗುಪ್ಲೆಯಾಗುವ ಕಾರ್ಯವನ್ನು ನಡೆಸಿದೆ. 
ಗಡ್ಡಮೀಸೆಗಳನ್ನೂ ತಲೆಗೂದಲನ್ನೂ ಬೋಳಿಸಿ ವಿರೂಪಗೊಳಿಸುವುದೆಂದರೆ 
ಮಿತ್ರನ ವಧೆಮಾಡಿದಂತೆ'' (೩೭). (ರುಕ್ಮಿಣಿಯ ಕಡೆ ತಿರುಗಿ) ಸಾಧ್ವಿ, 
ಸೋದರನಿಗೆ ವಿರೂಪವಾಯಿತೆಂಬ ಚಿಂತೆಯಿಂದ ನಮ್ಮಲ್ಲಿ ದೋಷ ವನ್ನೆಣಿಸಬೇಡ. 
ಮನುಷ್ಯನಿಗೆ ಸುಖದುಃಖಗಳನ್ನು ಕೊಡತಕ್ಕವನು ಬೇರೊಬ್ಬನಿಲ್ಲ ತನ್ನ 
ಕರ್ಮಫಲವನ್ನು ತಾನೇ ಅನುಭವಿಸುತಾನೆ (೩೮). ( ಶ್ರೀಕೃಷ್ಣನನ್ನು ನೋಡಿ) 
""ಬಂಧುವಾದವನು ವಧಾರ್ಹವಾದ ಅಪರಾಧವನ್ನು ಮಾಡಿದ್ದರೂ ಅವನು 


೫೮ ಶ್ರೀಮದ್ಬಾಗವತಂ- ದಶಮಸ್ಕಂಧಃ 


ಕತ್ರಿಯಾಣಾಮಯಂ ಧರ್ಮಃ ಪ್ರಜಾಪತಿವಿನಿರ್ಮಿತಃ | 
ಭ್ರಾತಾಪಿ ಭ್ರಾತರಂ ಹನ್ಯಾದ್‌ ಯೇನ ಘೋರತರಸತಃ॥ ೪೦ 
ರಾಜ್ಯಸ್ಯ ಭೂಮೇರ್ವಿತಸ್ಯ ಸ್ಪಿಯಾ ಮಾನಸ್ಸ್ಯ ತೇಜಸಃ। 
ಮಾನಿನೋತನೃಸ್ಯ ವಾ ಹೇತೋಃ ಶ್ರೀಮದಾಂಧಾಃ ಕ್ಷಿಪಂತಿ ಹಿ॥ ೪೧ 


ತವೇಯಂ ವಿಷಮಾ ಬುದ್ಧಿಃ ಸರ್ವಭೂತೇಷು ದುರ್ಹದಾಮ್‌ 
ಯನ್ಮನ್ಯ ಸೇ ಸದಾಭದ್ರಂ ಸುಹೃದಾಂ ಭದ್ರ ಮಜ್ಜವತ್‌ || ೪೨ 


ಆತ್ಮಮೋಹೋ ನೃ ಬಾರೇ ಕಲ್ಪ ತೇ ಹ 
ಸುಹೃದ್‌ ದುರ್ಹದುದಾಸೀನ ಇತಿ ದೇಹಾತ್ಕಾ ಮಾನಿನಾಮ್‌ | ೪೩ 


ಏಕ pe ಜಃ ಹ್ಯಾತ್ಮಾ ಸರ್ವೇಷಾಮಪಿ ದೇಹಿನಾಮ್‌ 
ನಾನೇವ ಗೃಹ್ಯತೇ ಮೂಡ್ಳೆರ್ಯಥಾ ಜ್ಯೋತಿರ್ಯಥಾ ನಭಃ॥ ೪೪ 


ಬಂಧುವೆ. ಅವನನ್ನುವಧಿಸಬಾರದು. ಅವನನ್ನುತ್ಯಜಿಸಬಹುದು. ತನ್ನ ತಪ್ಪಿನಿಂದ 
ಮೊದಲೇ ಸತ್ತುಹೋದವನನ್ನು ಮತ್ತೆ ಸಾಯಿಸುವುದೇನು 9 '' (೩೯). 
( ರುಕ್ಮಿಣಿಯ ಕಡೆ ತಿರುಗಿ) ""ರಾಜಪುತ್ರಿ, ಬ್ರಹ್ಮನೇ ಗೊತ್ತು ಮಾಡಿದ 
ಕ್ಷತ್ರಿಯಧರ್ಮವಿದು. ಅದರ ಪ್ರಕಾರ ಸೋದರನು ಸೋದರನನ್ನೇ 
ಸಂಹರಿಸಬೇಕಾಗುತ್ತದೆ. ಇದಕ್ಕಿಂತ ಘೋರವಾವುದು 9 '' (೪೦). 
( ಶ್ರೀಕೃಷ್ಣನನ್ನು ನೋಡಿ) ""ರಾಜ್ಯ, ನೆಲ, ಸಂಪತ್ತು ಸ್ತೀ, ಮಾನ, 
ಕೀರ್ತಿ - ಇವುಗಳ ನಿಮಿತದಿಂದಲೋ ಬೇರೊಂದು ನಿಮಿತದಿಂದಲೋ 
ಮದಾಂಧರಾದ ಅಭಿಮಾನಿಗಳು ಅನ್ಯರನ್ನು ಪ್ರಹರಿಸುತ್ತಾರೆ'' (೪೧ 

( ರುಕ್ಮಣಿಯ ಕಡೆ ತಿರುಗಿ) "" ರುಕ್ಮಿಣಿ, ಸರ್ವಪ್ರಾಣಿಗಳಲ್ಲಿ ಶತ್ರುಗಳಿಗೆ ಸದಾ 
ಅಶುಭವೂ ಮಿತ್ರರಿಗೆ ಶುಭವೂ ಆಗಲೆಂದು ಆಜ್ಞಳಂತೆ ನೀನು ಹಾರೈಸುವುದು 
ನಿನ್ನಅವಿವೇಕವಾಗುತ್ತದೆ” (೪೨). ಏಕೆಂದರೆ ದೇಹವೇ ಆತ್ಮವೆಂದು ತಿಳಿದಿರುವ 
ಜನರಿಗೆ ಮಿತ್ರ, ಶತ್ರು, ಉದಾಸೀನ ಎಂಬ ಸ್ವರೂಪಭ್ರಾಂತಿಯು 
ಭಗವನ್ಮಾಯೆಯಿಂದ ಉಂಟಾಗಿರುತ್ತದೆ. ಸಕಲ ದೇಹಿಗಳಲ್ಲಿಯೂ ಇರತಕ್ಕವನು 
ಒಬ್ಬನೇ ಶುದ್ಧನಾದ ಆತ್ಮ ಒಂದೇ ಸೂರ್ಯಜ್ಯೋತಿಯು ಎಭಿನ್ನ 
ಜಲಾಶಯಗಳಲ್ಲಿಯೂ ಒಂದೇ ಆಕಾಶವು ಘಟಮಠಾದ್ಯುಪಾಧಿಗಳಲ್ಲಿಯೂ 


೧ ಈ ಶ್ಲೋಕಕ್ಕೆ ವ್ಯಾಖ್ಯಾನಕಾರರು ಬರೆದ ಅರ್ಥವು ಕ್ಲಿಪ್ಟವೆಂದು ತಿಳಿದು ಇಲ್ಲಿ ಸ್ವೀಕರಿಸಿಲ್ಲ 


ಚತುಃಪಂಚಾಶತ್ತ ಮಾಧ್ಯಾ ಯಃ ೫೯ 


ದೇಹ ಆದ್ಯಂತವಾನೇಷ ದ್ರವ್ಯಪ್ರಾಣಗುಣಾತ್ಮಕಃ। 


ಆತ್ಮನ್ಯವಿದ್ಯಯಾಕ್ಸ್‌ಪ ಸಂಸಾರಯತಿ ದೇಹಿನಮ್‌ ॥। ೪೫ 
ನಾತ್ಮನೋ5 ನ್ಯೇನ ಸಂಯೋಗೋ ವಿಯೋಗಶ್ಲಾಸತಃ ಸತಿ । 
ತದ್ದೇತುತ್ವಾತತ್ಸಸಿದ್ದೇರ್ದ್ಯಗ್ರೂಪಾಭ್ಯಾಂ ಯಥಾ ರವೇಃ॥ ೪೬ 
ಜನ್ನಾದಯಸ್ತು ದೇಹಸ್ಯ ವಿಕ್ರಿಯಾ ನಾತ್ಮನಃ ಕ್ವಚಿತ್‌ | 

ಕಲಾನಾಮಿವ ನೈವೇಂದೋರ್ಮ್ಭತಿರ್ಹ್ಯಸ್ಯ ಕುಹೂರಿವ॥ ೪೭ 


ಯಥಾ ಶಯಾನ ಆತ್ಮಾನಂ ವಿಷಯಾನ್‌ ಫಲಮೇವ ಚ। 
ಅನುಭುಂಕೇ ಪ್ಯಸತ್ಯರ್ಥೇ ತಥಾ5 5*ಪ್ನೋತ್ಯಬುಧೋ ಭವಮ್‌ ॥ ೪೮ 


ಎಭಿನ್ನವಾಗಿ ತೋರುವಂತೆ ಆತ್ಮನೂ ತೋರುತ್ತಾನೆ. ಮೂಢರು 
ಅನೇಕಾತ್ನರಿದ್ದಾರೆಂದು ತಿಳಿದಿದ್ದಾರೆ (೪೩-೪೪). ಪಾಂಚಭೌತಿಕವಾದ ದ್ರವ್ಯ, 
ಪ್ರಾಣ ಮತ್ತು ಇಂದ್ರಿಯಗಳು, ಸತ್ತ್ವರಜಸ್ಮ ಮೋಗುಣಗಳು-ಇವುಗಳ 
ಉಪಾಧಿಯಿಂದ ಕೂಡಿದ ದೇಹಕ್ಕೆ ಹುಟ್ಟು ಸಾವುಗಳುಂಟು. ಈ ದೇಹವು 
ಅವಿದ್ಯೆಯಿಂದ ಆತ್ಮನಲ್ಲಿ ಕಲ್ಪಿತವಾಗಿ ಜೀವನನ್ನು ಸಂಸಾರದಲ್ಲಿ ತೊಡಗಿಸಿದೆ 
(೪೫). ಹೇ ಪತಿವ್ರತೆ, ವಸ್ತುತಃ ಪಂಚಭೂತಾದಿಗಳು ಕಲ್ಪಿತವಾದವು. 
ಪರಮಾರ್ಥದಲ್ಲಿ ಅವು ಇಲ್ಲವಾದ್ದರಿಂದ ಆತ್ಮನಿಗೆ ಅವುಗಳಿಂದ 
ಸಂಯೋಗವಾಗಲಿ, ವಿಯೋಗವಾಗಲಿ ಸಂಭವಿಸುವುದೇ ಇಲ್ಲ ಏಕೆಂದರೆ 
ನೋಡುವ ದ್ರಷ್ಟ, ನೋಡಿಸಿಕೊಳ್ಳುವ ದೇಹಾದಿ ದೃಶ್ಯ-ಇವು ಆತ್ಮನಿಂದಲೇ 
ಉಂಟಾಗಿ ಆತ್ಮನಿಂದಲೇ ಪ್ರಕಾಶಿಸುತ್ತ ಇವೆ. ನೋಡುವ ನೇತ್ರೇಂದ್ರಿಯ, 
ನೋಡಿಸಿಕೊಳ್ಳುವ ರೂಪ ಇವು-(ತೈಜಸವಾದ್ದರಿಂದ) ಪ್ರಕಾಶ ಸ್ವರೂಪನಾದ 
ಸೂರ್ಯನಿಂದ ಜನಿಸಿ ಸೂರ್ಯನಿಂದಲೇ ಪ್ರಕಾಶಿಸುತ್ತಿರುವ ಹಾಗೆ ಎಂದು ತಿಳಿ” (೪೬). 
ಜನನ ಮರಣಾದಿ ವಿಕಾರಗಳು ದೇಹಕ್ಕೇ ಹೊರತು ಆತ್ಮನಿಗೆ ಎಂದಿಗೂ ಇಲ್ಲ 
ಆ ವಿಕಾರಗಳು ಚಂದ್ರನ ಕಲೆಗಳಿಗೆ ಇದ್ದಂತೆ. ಕಲಾನಾಶವು ಚಂದ್ರನಿಲ್ಲದ 
ಅಮಾವಾಸ್ಯೆಯೆಂದು ತಿಳಿಯುವಂತೆ (ಚಂದ್ರನು ಮಾತ್ರ ಇದ್ದೇ ಇರುವನು) 
(೪೭). ನಿದ್ರಿಸುವ ಮನುಷ್ಯನು ವಸ್ತುವಿಲ್ಲದಿದ್ದರೂಸ್ವಪ್ನದಲ್ಲಿ ಭೋಕನಾದ ತನ್ನನ್ನು 
೧ಹೋಲಿಸಿ- 


ದೀಪಶ್ಚ ಚಕ್ಷೂ ರೂಪಂ ಚ ಜ್ಯೋತಿಷೋ ನ ಪ್ಲಥಕ್‌ ಭವೇತ್‌ | 
ಏವಂ 'ಏೀಃ ಖಾನಿ ಮಾತ್ರಾಶ್ಚನ ಸುರನ್ಯತಮಾದೃತಾತ್‌ ॥ 


೬೦ ಶ್ರೀಮದ್ಬಾಗವತಂ- ದಶಮಸ್ಕಂಧಃ 


ತಸ್ನಾದಜ್ಞಾನಜಂ ಶೋಕಮಾತ್ಮ ಶೋಷವಿಮೋಹನಮ್‌ । 


ತತ್ತ್ವಜ್ಞಾನೇನ ನಿರ್ಹೃತ್ಛ ಸಸ್ಟಾ ಭವ ಶುಚಿಸ್ಥಿತೇ | ೪೯ 
ಶ್ರಿಶುಕಉವಾಚ- 

ಏವಂ ಭಗವತಾ ತನ್ನೀ ರಾಮೇಣ ಪ್ರತಿಬೋಧಿತಾ। 

ವೈಮನಸ್ಯಂ ಪರಿತ್ಯಜ್ಯ ಮನೋ ಬುದ್ಧ್ಯಾ ಸಮಾದಧೇ ॥ ೫೦ 
ಪ್ರಾಣಾವಶೇಷ ಉತ್ಸೃಷ್ಟೊದ್ದಿಡ್ಬಿರ್ಹತಬಲಪ್ರಭಃ । 

ಸ್ಮರನ್‌ ವಿರೂಪಕರಣಂ ವಿತಥ್ಯಾತ್ಮಮನೋರಥಃ॥ ೫೧ 


ಚಕ್ರೇ ಭೋಜಕಟಂ ನಾಮ ನಿವಾಸಾಯ ಮಹತ್‌ ಪುರಮ್‌ । 
ಅಹತ್ವಾದುರ್ಮತಿಂ ಕೃಷ್ಣಮಪ್ರತ್ಯೂಹ್ಯ ಯವೀಯಸೀಮ್‌ ।ಟ 


ಕುಂಡಿನಂ ನ ಪ್ರವೇಕ್ಷಾ ಮಾತ್ಯುಕ್ಹ್ವಾತತ್ರಾವಸದ್‌ರುಷಾ ॥ ೫೨ 
ಭಗವಾನ್‌ ಭೀಷ್ಠಕಸುತಾಮೇವಂ ನಿರ್ಜಿತ್ಯ ಭೂಮಿಪಾನ್‌ । 
ಪುರಮಾನೀಯ ವಿಧಿವದುಪಯೇಮೇ ಕುರೂದ್ವಹ ॥ ೫೩ 


ಭೋಗ್ಯಗಳಾದ ಎಷಯಗಳನ್ನೂ ಭೋಗವೆಂಬ ಫಲವನ್ನೂ (ಪ್ರುತಿಭಾಸಿಕವಾಗಿ) 
ತಿಳಿದು ಅನುಭವಿಸುವನೋ ಹಾಗೆಯೋ ಅಜ್ಞಾನಿಯು (ವಸ್ತುವಿಲ್ಲದಿದ್ದರೂ) 
ಸಂಸಾರವನ್ನು ಅನುಭವಿಸುತಿದ್ದಾನೆ (೪೮). ಆದ್ದರಿಂದ, ಮಂದಹಾಸಿನಿ, 
ಬುದ್ದಿಯನ್ನು ಶೋಷಿಸಿ ಭ್ರಮೆಗೊಳಿಸುವ ಅಜ್ಞಾನ ಜನ್ಯವಾದ ಶೋಕವನ್ನು 
ತತ್ತ್ವಜ್ಞಾನದಿಂದ ಹೋಗಲಾಡಿಸಿಕೊಂಡು ಸ್ವಸ್ಥಳಾಗು'' ಎಂದು ಸಂತೈಸಿದನು 
(೪೯). ಹೀಗೆ ಭಗವಾನ್‌ ಬಲರಾಮನು ಬುದ್ದಿ ಹೇಳಿ ತಿಳಿಸಲಾಗಿ ರುಕ್ಮಿಣಿಯು 
ಅಸಮಾಧಾನವನ್ನುತೊರೆದು ನಿಶ್ಚಯಜ್ಞಾನದಿಂದ ಮನಸ್ಸನ್ನು ಸಂತೈಸಿಕೊಂಡಳು 
(೫೦). ರುಕ್ಮಿಯು ಹೀಗೆ ಶತ್ರುಗಳಿಂದ ಬಲ ತೇಜಸಗಳನ್ನು ಕಳೆದುಕೊಂಡು 
ಪ್ರಾಣಮಾತ್ರದಿಂದ ಉಳಿಸಲ್ಪಟ್ಟು ಬಿಡುಗಡೆ ಹೊಂದಿದನು. ಇಷ್ಟುರ್ಥವೂ 
ನೆರವೇರದೆ ವಿಕಾರ ರೂಪವು ಆದುದನ್ನು ಸ್ಮರಿಸಿಕೊಂಡು ಆತನು 
ರೋಷಾವಿಷ್ಟನಾಗಿ ""ದುರ್ಮತಿಯಾದ ಕೃಷ್ಣನನ್ನು ಕೊಲ್ಲದೆ, ತಂಗಿಯನ್ನು 
ಬಿಡಿಸಿಕೊಂಡು ಹೋಗದೆ ಕುಂಡಿನಪುರವನ್ನು ಪ್ರವೇಶಿಸುವುದಿಲ್ಲ'' ಎಂದು 
ನುಡಿದು ಅಲ್ಲಿಯೇ ನೆಲೆಸಿದನು” (೫೧-೫೨). ಪರೀಕ್ಷಿತರಾಜ, ಹೀಗೆ ಶ್ರೀಕೃಷ್ಣನು 


" ಅವನು ನೆಲೆಸಿದ ಪಟ್ಟಣಕ್ಕೆ ಭೋಜಕಟವೆಂದು ಹೆಸರು. 


ಚತುಃಪಂಚಾಶತ್ತ ಮಾಧ್ಯಾಯಃ ೬೧ 


ತದಾ ಮಹೋತವೋ ನ್ಹಣಾಂ ಯದುಪುರ್ಯಾಂ ಗೃಹೇ ಗೃಹೇ | 
ಅಭೂದನನ್ಯಭಾವಾನಾಂ ಕೃಷ್ಣೇ ಯದುಪತಾ ನೃಪ || ೫೪ 


ನರಾ ನಾರ್ಯಶ್ಚ ಮುದಿತಾಃ ಪ್ರಮೃಷ್ಠಮಣಿಕುಂಡಲಾಃ 
ಪಾರಿಬರ್ಹಮುಪಾಜಹ್ರುರ್ವರಯೋಶ್ಟಿತ್ರವಾಸಸೋಃ ॥ ೫೫ 
ಸಾ ವೃಷ್ಟಿಪುರ್ಯುತಭಿತೇಂದ್ರಕೇತುಭಿ- 
ರ್ವಿಚಿತ್ರಮಾಲ್ಯಾಂಬರರತ್ನತೋರಣೆಃ 
ಬಭ್‌ ಪ್ರತಿದ್ವಾರ್ಯುಪಕ್‌ಪಮಂಗಲೈ- 
ರಾಪೂರ್ಣಕುಂಭಾಗುರುಧೂಪದೀಪಕ್ಕೆಃ॥ ೫೬ 
ಸಿಕಮಾರ್ಗಾ ಮದಚ್ಯುದ್ಧಿರಾಹೂತಪ್ರೇಷ್ಠ ಭೂಭುಜಾಮ್‌ । 
ಗಜೈರ್ದ್ವಾಸ್ಸು ಪರಾಮೃಷರಂಭಾಪೂಗೋಪಶೋಭತಾ || ೫೭ 
ಕುರುಸ್ಫಂಜಯಕ್ಛಿಕೆ ೀಯವಿದರ್ಭಯದುಕುಂತಯಃ। 


ಮಿಥೋ ಮುಮುದಿರೇ ತಸ್ಮಿನ್‌ ಸಂಭ್ರಮಾತ್‌ ಪರಿಧಾವತಾಮ್‌ ॥೫೮ 
ಶತ್ರು ಭೂಪಾಲರನ್ನು ಜಯಿಸಿ ಭೀಷ್ಮ ಕಸುತೆಯಾದ ರುಕ್ಮಿಣಿಯನ್ನು ದ್ವಾರಕಾಪುರಕ್ಕೆ 
ಕರೆತಂದು ಶಾಸ್ತ್ರೋಕ್ಕ ವಿಧಾನದಿಂದ ಮದುವೆಯಾದನು (೫೩). ಆಗ 
ಯದುಪತಿಯಾದ ಶ್ರೀಕೃಷ್ಣನಲ್ಲಿ ಅನನ್ಯ ಭಕ್ತಿಯುಳ್ಳ ದ್ವಾರಕಾನಗರದ ಜನರ 
ಮನೆಮನೆಯಲ್ಲಿಯೂ ಮಹೋತ್ಸವವು ನಡೆಯಿತು (೫೪). ಜಗಜಗಿಸುವ ಮಣಿ 
ಕುಂಡಲಗಳನ್ನು ಧರಿಸಿದ ಸ್ತ್ರೀ ಪುರುಷರು ಆನಂದಿಸುತ್ತ ಬಂದು, ರಂಗುರಂಗಿನ 
ವಸ್ತಗಳನ್ನುಟ್ಟಿದ್ದ ವಧೂವರರಿಗೆ ಉಡುಗೊರೆಗಳನ್ನರ್ಪಿಸಿದರು (೫೫). 
ಆ ಯದುಪುರಿಯು ಎತಿಕಟ್ಟಿದ ಪತಾಕೆಗಳಿಂದಲೂ ನಾನಾ ಬಣ್ಣದ ಹೂಮಾಲೆ 
ವಸ್ತರತ್ನ ಸಹಿತವಾದ ತೋರಣಗಳಿಂದಲೂ ಮನೆಮನೆಯ ಬಾಗಿಲಲ್ಲಿ ಅರಳು, 
ಹೂ ಮೊದಲಾದ ಮಂಗಳ ದ್ರವ್ಯಗಳಿಂದಲೂ ಪೂರ್ಣಕಳಶ ಅಗರು ಧೂಪ 
ದೀಪಗಳಿಂದಲೂ ಶೋಭಿಸಿತು (೫೬). ಎವಾಹಮಹೋತ್ಸವಕ್ಕೆ ಆಹೂತರಾಗಿ 
ಬಂದ ಮಹಾರಾಜರುಗಳ ಮದೋದಕಸ್ರಾವಿಗಳಾದ ಮಾತಂಗಗಳು 
ಮದೋದಕವನ್ನು ಸುರಿಸಿ ರಾಜಬೀದಿಗಳನ್ನು ನೆನೆಸಿದವು. ಮನೆಬಾಗಿಲುಗಳಲ್ಲಿ 
ಕಟ್ಟಿದ್ದ ಬಾಳೆಮರ ಅಡಿಕೆಮರಗಳನ್ನು ಆನೆಗಳು ಎಳೆದಾಡುತಿದ್ದವು. 
ಕ ರೀತಿಯಲ್ಲಿನಗರಕ್ಕೆ ಒಂದು ಶೋಭೆಯುಂಟಾಯಿತು(೫೭). ಸಂಭ್ರಮದಿಂದ 


೬೨ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ರುಕ್ಸಿಣ್ಯಾ ಹರಣಂ ಶ್ರುತ್ವಾಗೀಯಮಾನಂ ತತಸತಃ। 
ರಾಜಾನೋ ರಾಜಕನ್ಯಾಶ್ಚ ಬಭೂವುರ್ಭ್ಯಶವಿಸ್ಥಿತಾಃ || ರ್ಜ 
ದ್ವಾರಕಾಯಾಮಭೂದ್‌ ರಾಜನ್‌ ಮಹಾಮೋದಃ ಪುರ್‌ೌಕಸಾಮ್‌ । 
ರುಕ್ಸಿಣ್ಯಾ ರಮಯೋಪೇತಂ ದೃಷ್ಟ್ವಾಕೃಪ್ಣಂ ಶ್ರಿಯಃ ಪತಿಮ್‌ ॥ 
ಇತಿಶ್ರೀ ಮದ್ಭಾಗವತೇ ದಶಮಸ್ಕಂಧೇ ಉತಾರಾರ್ಧೇ 
ಚತುಃಪಂಚಾಶತ್ರಮಾಧ್ಯಾಯ 





ಪಂಚಪಂಚಾಶತಮಾಧ್ಯಾಯಃ 
ಶ್ರೀಶುಕ ಉವಾಚ- 
ಕಾಮಸ್ತುವಾಸುದೇವಾಂಶೋ ದಗ್ಗ; ಪ್ರಾಗ್‌ ರುದ್ರಮನ್ಯುನಾ | 
ದೇಹೋಪಪತಯೇ ಭೂಯಸಮೇವ ಪ್ರತೃಪದೃತ॥ ೧ 


ಓಡಾಡುತ್ತಿದ್ದ ಬಂಧುಮಿತ್ರರಲ್ಲಿ ಕುರುಗಳು, ಸೃಂಜಯರು, ಕೈಕೇಯರು, 
ವಿದರ್ಭದೇಶೀಯರು, ಯಾದವರು, ಕುಂತೀದೇಶೀಯರೂ ಇದ್ದು 
ಅನ್ಯೋನ್ಯವಾಗಿ ಆನಂದಿಸಿದರು (೫೮). ರುಕ್ಮಿಣೀಹರಣದ ವಿಷಯವಾಗಿ 
ಹಾಡುಕಟ್ಟಿ ಅಲ್ಲಲ್ಲಿ ಹಾಡುತ್ತಿರುವುದನ್ನು ಕೇಳಿ ಅಲ್ಲಿಗೆ ಬಂದಿದ್ದ ರಾಜರೂ 
ರಾಜಪುತ್ರಿಯರೂ ವಿಸ್ಥಿತರಾದರು. ಮಹಾರಾಜ-ಪರೀಕ್ಷಿತ, ಲಕ್ಷ್ಮೀಪತಿಯಾದ 
ಶ್ರೀಕೃಷ್ಣನು ಲಕ್ಷ್ಮಿಯೇ ಆದ ರುಕ್ಕಿಣಿಯಿಂದ ಸಮೇತನಾದುದನ್ನುಕಂಡು, ದ್ವಾರಕಾ 
ನಗರವಾಸಿಗಳಿಗೆ ಪರಮಾನಂದವಾಯಿತು (೫೯). 
ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಐವತ್ತುನಾಲ್ಕನೆಯ ಅಧ್ಯಾಯ 





ಅಧ್ಯಾ ಯ ೫೫ 
ರುಕ್ಮಿಣಿಯ ಮಗನಾದ ಪ್ರದ್ಯುಮ್ನನನ್ನು ಶಂಬರಾಸುರನು ಅಪಹರಿಸುವುದು. 
ಶಂಬರ ವಧೆ. ಪ್ರದ್ಯುಮ್ನನು ರತಿಯೊಡನೆ ದ್ವಾರಕೆಗೆ ಮರಳುವುದು. 
ಶುಕಮುನಿಗಳು ಹೇಳಿದರು : ವಾಸುದೇವನ ಅಂಶನಾದ ಕಾಮನು ಹಿಂದೆ 
ಪರಮೇಶ್ವ ರನ ಕೋಪಾಗ್ನಿಯಿಂದ ಸುಟ್ಟು ಬೂದಿಯಾಗಿದ್ದನಷ್ಟೇ. ಆತನು ಮತ್ತೆ 


“ವಿಷ್ಣುವಿನಿಂದ ಅಧಿಷ್ಠಿತವಾದ ಚಿತ್ರದಲ್ಲಿ ಲ್ಲಿ ಹುಟ್ಟುವುದರಿಂದಲೂ ಸೃಷ್ಟಿಗೆ ಕಾರಣನಾದ್ದರಿಂದಲೂ 
ಕಾಮನು ವಾಸುದೇವಾಂಶನೆಂದು'ಹೇಳಿದೆ. 


ಪಂಚಪಂಚಾಶತ್ತ ಮಾಧ್ಯಾಯಃ ೬೩ 
ಸ ಏವ ಜಾತೋ ವೈದಾರ್ಭ್ಯಾಂ ಕೃಷ್ಣವೀರ್ಯಸಮುದ್ಧವಃ | 
ಪ್ರದ್ಯುಮ್ನ ಇತಿ ವಿಖ್ಯಾತಃ ಸರ್ವತೋ ನವಮಃ ಪಿತುಃ ॥ ೨ 
ತಂ ಶಂಬರಃ ಕಾಮರೂಪೀ ಹೃತ್ವಾತೋಕಮನಿರ್ದಶಮ್‌ I 
ಸ ವಿದಿತ್ವಾನ ತ್ಮನಃ ಶತ್ರುಂ ಪ್ರಾಸ್ಕೋದನ್ನತ್ಯಗಾದ್‌ ಗೃಹಮ್‌ ॥ ೩ 
ತಂ ನಿರ್ಜಗಾರ ಬಲವಾನ್‌ ಮಾನಃ ಸೋತಪ್ಯಪರೈೆ: ಸಹ। 


ವೃತೋ ಜಾಲೇನ ಮಹತಾ ಗೃಹೀತೋ ಮತ್ತ 'ಜೀವಿಭಿಃ ॥ ೪ 
ತಂ ಶಂಬರಾಯ ಕೈವರ್ತಾ ಉಪಾಜಹ್ರುರುಪಾಯನಮ್‌ । 
ಸೂದಾ ಮಹಾನಸಂ ನೀತ್ವಾವದ್ಯನ್‌ ಸಧಿತಿನಾದ್ಭುತಮ್‌ || ೫ 


ದೃಷ್ಟ್ವಾ ತದುದರೇ ಬಾಲಂ ಮಾಯಾವತೆ y ನ್ಯವೇದಯನ್‌ [ 
ನಾರದೋsಕಥಯತ್‌ ಸರ್ವಂ ತಸ್ಯಾಃ ಶಂಕಿತಚೇತಸಃ। 
ಬಾಲಸ್ಯ ತತ್ತ್ವಮುತ್ಪತಿಂ ಮತ್ತೊ ಸದರನಿವೇಶನಮ್‌ || ೬ 


ದೇಹವನ್ನು ಪಡೆಯುವುದಕ್ಕಾಗಿ ವಾಸುದೇವನಾದ ಶ್ರೀಕೃಷ್ಣನನ್ನು ಸೇರಿದನು 
(೧). ಆತನು ಶ್ರೀಕೃಷ್ಣನಿಂದ ರುಕ್ಮಿಯಲ್ಲಿ ಹುಟ್ಟಿ ಪ್ರದ್ಯುಮ್ನನೆಂದು 
ವಿಖ್ಯಾತನಾದನು. ಅವನು ಶೌರ್ಯಾದಿ ಗುಣಗಳಲ್ಲಿ ತಂದೆಗೆ ಸಮಾನನಾಗಿದ್ದನು 
(೨). ಪ್ರದ್ಯುಮ್ನನು ಹುಟ್ಟಿ ಹತ್ತು ದಿನಗಳಾಗುವುದಕ್ಕೆ ಮೊದಲೇ, ಅವನು ತನ್ನ 
ಶತ್ರುವಾಗುವನೆಂದು ತಿಳಿದಿದ್ದ ಶಂಬರನೆಂಬ ಕಾಮರೂಪಿಯಾದ ದಾನವನು ಆ 
ಮಗುವನ್ನುಎತಿಕೊಂಡು ಹೋಗಿ ಸಮುದ್ರದಲ್ಲಿಎಸೆದು ತನ್ನಮನೆಗೆ ಹೋದನು 
(೩). ಆ ಮಗುವನ್ನು ಒಂದು ಬಲಾಢ್ಯವಾದ ಮೀನು ನುಂಗಿಬಿಟ್ಟಿತು. ಅದು ಇತರ 
ಮೀನುಗಳೊಡನೆ ಸೇರಿಕೊಂಡಿರಲಾಗಿ ಬೆಸರು ದೊಡ್ಡ ಬಲೆಯನ್ನು ಬೀಸಿ 
ಅವೆಲ್ಲವನ್ನುಹಿಡಿದು ಆ ದೊಡ್ಡಮೀನನ್ನುಶಂಬರನಿಗೆ ಕಾಣಿಕೆಯಾಗಿ ಒಪ್ಪಿಸಿದರು 
ಅಡಿಗೆಯವರು ಅದನ್ನು ಪಾಕಶಾಲೆಗೆ ಒಯ್ದು ಆಯುಧದಿಂದ ಕೊಯ್ದರು 
(೪-೫). ಮೀನಿನ ಹೊಟ್ಟೆಯಲ್ಲಿ ಅಚ್ಚರಿಯುಂಟುಮಾಡುವ ಶಿಶುವಿರುವುದನ್ನು 
ಕಂಡು ಅಡಿಗೆಯವರು ಈ ವಿಷಯವನ್ನು ಮಾಯಾವತಿಗೆ ತಿಳಿಸಿದರು. 
ಅದೇನಿರಬಹುದೆಂದು ಅವಳು ಶಂಕಿಸುತಿರುವಾಗ ನಾರದ ಮುನಿಗಳು ಬಂದು 
ಬಾಲಕನ ಯಥಾರ್ಥತೆಯನ್ನೂ ಉತ್ಪತ್ತಿಯನ್ನೂ ಮೀನಿನ ಹೊಟ್ಟೆಯಲ್ಲಿ ಸೇರಿದ 


೬೪ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಸಾ ಚ ಕಾಮಸ್ಯ ವೈ ಪತ್ನೀ ರತಿರ್ನಾಮ ಯಶಸ್ವಿನೀ । 
ಪತ್ಯುರ್ನಿರ್ದಗ್ಬದೇಹಸ್ಯ ದೇಹೋತ್ಪತಿಂ ಪ್ರತೀಕ್ಷತೀ ॥1 ೭ 


ನಿರೂಪಿತಾ ಶಂಬರೇಣ ಸಾ ಸೂಪ್‌ೌದನಸಾಧನೇ। 
ಕಾಮದೇವಂ ಶಿಶುಂ ಬುದಾ ಚಕ್ರೇ ಸ್ನೇಹಂ ತದಾರ್ಭಕೇ ॥ ೮ 


ನಾತಿದೀರ್ಫೇಣ ಕಾಲೇನ ಸ ಕಾರ್ಷ್ಲೀ ರೂಢಯಾ್‌ವನಃ। 
ಜನಯಾಮಾಸ ನಾರೀಣಾಂ ವೀಕ್ಷಂತೀನಾಂ ಚ ವಿಭ್ರಮಮ್‌ ॥ ೯ 


ಸಾತಂ ಪತಿಂ ಪದ್ಮದಲಾಯತೇಕ್ಷಣಂ 
ಪ್ರಲಂಬಬಾಹುಂ ನರಲೋಕಸುಂದರಮ್‌ । 
ಸ ವ್ರೀಡಹಾಸೋತಭಿತಭಬ್ರುವೇಕ್ಷತೀ 
ಪ್ರೀತ್ಯೋಪತಸ್ಥೇ ರತಿರಂಗಸ್‌ೌರತೈಃ॥ ೧೦ 


ಬಗೆಯನ್ನೂ ಹೇಳಿದರು (೬). ಮಾಯಾವತಿಯಾದರೋ ಕಾಮನ ಪತ್ನಿಯೂ 
ಪತಿವ್ರತೆಯೂ ಆದ ರತಿಯಾಗಿದ್ದಳು. ಪತಿಯ ದೇಹವು ಭಸ್ಮವಾಗಲು ಅವನ 
ಪುನರುತ್ಬತ್ತಿಯನ್ನು ನಿರೀಕ್ಷಿಸುತ್ತ ಅಲ್ಲಿದ್ದಳು? (೭). ತೊವ್ವೆ ಅನ್ನ ಮೊದಲಾದ 
ಅಡಿಗೆಯ ವಿಚಾರವನ್ನು ನೋಡಿಕೋಳ್ಳುವುದಕ್ಕಾಗಿ ಅವಳು ಶಂಬರನಿಂದ 
ನಿಯುಕಳಾಗಿದ್ದಳು. ಕಾಮದೇವನು ಈಗ ಶಿಶುವಾಗಿರುವ ನೆಂಬುದನ್ನರಿತು 
ಮಾಯಾವತಿಯು ಆಬಾಲಕನಲ್ಲಿಪ್ರೀತಿಯಿಟ್ಟಳು (೮). ಸ್ವಲ್ಪಕಾಲದಲ್ಲಿಆ ಶ್ರೀಕೃಷ್ಣ 
ಪುತ್ರನು ಯೌವನವನ್ನು ಪಡೆದು ನೋಡುವ ಸ್ತ್ರೀಯರಿಗೆ 
ಉಲ್ಲಾಸವನ್ನುಂಟುಮಾಡಿದನು. ಪರೀಕ್ಷಿತರಾಜ, ಕಮಲದಳದಂತೆ ವಿಸ್ತಾರವಾದ 
ನೇತ್ರಉಳ್ಳವನೂ ಆಜಾನುಬಾಹುವೂ ಮಾನವ ಲೋಕದ ದಿವ್ಯ ಸುಂದರನೂ 
ಆದ ಪ್ರದ್ಯುಮ್ನನನ್ನು ರತಿಯು ತನ್ನ ಪತಿಯೆಂದು ನಿಶ್ಚಯಿಸಿ, ಲಜ್ಜಾ 
ಮಂದಹಾಸಗಳಿಂದ ಮನೋಹರವಾದ ಹುಬ್ಬನ್ನು ಹಾರಿಸಿ ನೋಡುತ್ತ 
ಕ್ರೀಡಾಭಾವದಿಂದ ಅವನ ಬಳಿ ಉಪಸ್ಥಿತಳಾದಳು (೯-೧೦). 


೧ಇವಳು ಶಂಬರನಿಗೆ ನಾಮಮಾತ್ರದಿಂದ ಪತ್ತಿಯಾಗಿದಳು. ಶಂಒರನ ಭೋಗ ಕಾಲದಲ್ಲಿ 
ಇನ್ನೊಂದು ಮಾಯಾರೂಪವನ್ನುದರಿಸಿ ಉಪಸ್ಥಿತಳಾಗುತ್ತಿದ್ದಳೆಂದುವಿಷ್ಣುಪುರಾಣದಲ್ಲಿಹೇಳಿದೆ 
(ವಿ.ಪು. ೫-೨೭). 


ಪಂಚಪಂಚಾಶತ್ತ ಮಾಧ್ಯಾಯಃ ೬೫ 


ತಾಮಾಹ ಭಗವಾನ್‌ ಕಾರ್ಷಿರ್ಮಾತಸ್ಟೇ ಮತಿರನ್ಯ ಥಾ। 
ಮಾತೃ ಭಾವಮತಿಕ್ರ ಮೃ ವರ್ತಸೇ ಕಾಮಿನೀ ಯಥಾ | ೧೧ 


ರತಿರುವಾಚ- 

ಭವಾನ್‌ ನಾರಾಯಣಸುತಃ ಶಂಬರೇಣಾಹೃತೋ ಗಹಾತ್‌ | 

ಅಹಂ ತೇ ಧಿಕೃತಾ ಪತ್ನೀ ರತಿಃ ಕಾಮೋ ಭವಾನ್‌ ಪ್ರ ಭೋ॥ ೧೨ 
ಏಷ ತ್ವಾನಿರ್ದಶಂ ಸಿಂಧಾವಕ್ಷಿಪಚ್ಚಂಬರೋತಸುರಃ | 
ಮತ್ಕೋತಗ್ರಸೀತದುದರಾದಿಹ ಪ್ರಾಪೋ ಭವಾನ್‌ ಪ್ರಭೋ॥ ೧೩ 


ತಮಿಮಂ ಜಹಿ ದುರ್ಧರ್ಷಂ ದುರ್ಜಯಂ ಶತ್ರುಮಾತ್ನನಃ । 
ಮಾಯಾಶತಮಿದಂ ತಂ ಚ ಮಾಯಾಭಿರ್ಮೋಹನಾದಿಭಿಃೀ॥ ೧೪ 


ಪರಿಶೋಚತಿ ತೇ ಮಾತಾ ಕುರರೀವ ಗತಪ್ರಜಾ । 
ಪುತ್ರಸ್ನೇಹಾಕುಲಾ ದೀನಾ ವಿವತ್ಸಾಗೌರಿವಾತುರಾ ॥| ೧೫ 


ಪ್ರಭಾಷ್ಕೈವಂ ದದ್‌ ವಿದ್ಯಾಂ ಪ್ರದ್ಯುಮ್ನಾಯ ಮಹಾತ್ಮನೇ 
ಮಾಯಾವತೀ ಮಹಾಮಾಯಾಂ ಸರ್ವಮಾಯಾವಿನಾಶಿನೀಮ್‌ ॥। 


ಆಗ ಭಗವಾನ್‌ ಪ್ರದ್ಯುಮ್ನನು ""ಓ ಮಾತೆ, ನಿನ್ನ ಬುದ್ಧಿ ಪಲ್ಲಟಿಸಿದೆ. 
ಮಾತೃಭಾವವನ್ನು ತೊರೆದು ಕಾಮಿನಿಯಂತೆ ವರ್ತಿಸುವೆಯಲ್ಲ'' ಎಂದನು. 
ಅದಕ್ಕೆ ರತಿಯು ""ಹೇ ಪ್ರಭು, ನೀನು ಶ್ರೀಕೃಷ್ಣನ ಮಗ. ಶಂಬರನು ನಿನ್ನನ್ನು 
ಮನೆಯಿಂದ ಅಪಹರಿಸಿತಂದಿದ್ದಾನೆ. ನೀನು ವಾಸವವಾಗಿ ಕಾಮದೇವ. ನಾನು 
ನಿನಗೆ ಶಾಸ್ತ್ರೋಕ್ಕ ಪತ್ನಿಯಾದ ರತಿ (೧೧-೧೨). ನೀನು ಜನಿಸಿ ಹತ್ತು 
ದಿನಗಳಾಗುವುದರೊಳಗೆ ಈ ಶಂಬರಾಸುರನು ನಿನ್ನನ್ನುಸಮುದ್ರದಲ್ಲಿಎಸೆದನು. 
ನಿನ್ನನ್ನು ಒಂದು ಮೀನು ನುಂಗಲಾಗಿ, ಓ ಸ್ವಾಮಿ, ಅದರ ಹೊಟ್ಟೆಯಿಂದ ನೀನು 
ಇಲ್ಲಿಗೆ ಬಂದು ಸೇರಿದೆ (೧೩). ದುರ್ಧರ್ಷನೂ ದುರ್ಜಯನೂ ಆದ 
ಶಂಬರಾಸುರನು ನಿನ್ನ ಶತ್ರು. ಇವನು ನೂರಾರು ಮಾಯೆಗಳನ್ನು ಬಲ್ಲನು. 
ಅಂತೆಯೇ ಮೋಹನಾದಿ ಸನಟಹಿಗಲರದ ಈತನನ್ನು ಸಂಹರಿಸು (೧೪). "ನಿನ್ನ 
ತಾಯಿ ಮಗುವನ್ನು ಕಳೆದುಕೊಂಡು ಕುರರೀಪಕ್ಷಿಯಂತೆ ಶೋಕಿಸುತ್ತಿದ್ದಾಳೆ. 
ಪುತ ತ್ರಸ್ನೇಹದಿಂದ ಕಂಗೆಟ್ಟು ದೀನಳಾಗಿ, ಕರುವನ್ನು ಕಳೆದುಕೊಂಡ ಹಸುವಿನಂತೆ, 
ನಿನ್ನನ್ನು ಕಾಣುವ ತವಕದಿಂದ ದುಃಖಿಸುತಿದ್ದಾಳೆ'' ಎಂದಳು (೧೫). 


೬೬ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಸಚ ಶಂಬರಮಭ್ಯೇತ್ಯ ಸಂಯುಗಾಯ ಸಮಾಹ್ವಯತ್‌ 


ಅವಿಷಹ್ಯೈಸಮಾಕ್ಷೇಪೈಃ ಕ್ಷಷನ್‌ ಸಂಜನಯನ್‌ ಕಲಿಮ್‌ ॥ ೧೭ 
ಸೋನಧಿಕ್ಷಿಪೋ ದುರ್ವಚೋಭಿಃ ಪಾದಾಹತ ಇವೋರಗಃ | 
ನಿಶ್ಚಶ್ರಾಮ ಗದಾಪಾಣಿರಮರ್ಷಾತ್ಪಾಮ್ರಲೋಚನಃ॥ ೧೮ 
ಗದಾಮಾವಿಧ್ಯ ತರಸಾ ಪ್ರದ್ಯುಮ್ನಾಯಾ ಮಹಾತ್ಮನೇ । 

ಪ್ರಕ್ಷಿಪ್ಯ ವ್ಯನದನ್ನಾದಂ ವಜ್ರನಿಷ್ಟೇಷನಿಷ್ಠುರಮ್‌ ॥ ೧೯ 
ತಾಮಾಪತಂತೀಂ ಭಗವಾನ್‌ ಪ್ರದ್ಯುಮ್ನೋ ಗದಾಯ ಗದಾಮ್‌ ॥ 
ಅಪಾಸ್ಯ ಶತ್ರವೇ ಕ್ರುದ್ಧಃ ಪ್ರಾಹಿಣೋತ್‌ ಸ್ಪಗದಾಂ ನೃಪ॥ ೨೦ 


ಸ ಚ ಮಾಯಾಂ ಸಮಾಶ್ರಿತ್ಯ ದೈತೇಯಾಂ ಮಯದರ್ಶಿತಾಮ್‌ | 
ಮುಮುಚೇತ ಸ್ತ್ರಮಯಂ ವರ್ಷಂ ಕಾರ್ಷ್ಸ್‌ ವೈಹಾಯಸೋತಸುರಃ || 


ಬಾಧ್ಯಮಾನೋತ ಸವರ್ಷೇಣ ರೌಕ್ಮಿಣೇಯೋ ಮಹಾರಥಃ। 
ಸತ್ತ್ವಾಶಿಕಾಂ ಮಹಾವಿದ್ಯಾಂ ಸರ್ವಮಾಯೋಪಮದರ್ದಿನೀಮ್‌ ॥ ೨೨ 


ಮಾಯಾವತಿಯಾದ ರತಿಯು ಹೀಗೆ ನುಡಿದು ಸರ್ವಮಾಯೆಗಳನ್ನೂ 
ನಾಶಗೊಳಿಸಬಲ್ಲ ಮಹಾ ಮಾಯೆಯೆಂಬ ಎದ್ಯೆಯನ್ನು ಮಹಾತ್ಮನಾದ 
ಪ್ರದ್ಯುಮ್ನನಿಗೆ ಉಪದೇಶಿಸಿದಳು (೧೬). ಅನಂತರ ಪ್ರದ್ಯುಮ್ನನು ಶಂಬರನ 
ಬಳಿಗೆ ಹೋಗಿ ಸಹಿಸಲಾರದ ನಿಂದಾವಾಕ್ಯಗಳಿಂದ ಕಲಹ ಭಾವನೆಯನ್ನುಕೆರಳಿಸಿ 
ಅವನನ್ನು ಯುದ್ಧಕ್ಕೆ ಆಹ್ವಾನಿಸಿದನು (೧೭). ದುರ್ವಚನಗಳಿಂದ ಆಕ್ಷಿಪನಾದ 
ಶಂಬರನು ಕಾಲಿಂದ ತುಳಿದ ಸರ್ಪದಂತೆ ಕೆರಳಿದನು. ಸಿಟ್ಟಿನಿಂದ ಕೆಂಗಣ್ಣನಾಗಿ 
ಗದೆಯನ್ನುಹಿಡಿದು ಹೊರಟನು. ರಭಸದಿಂದ ಗದೆಯನ್ನುತಿರುಗಿಸಿ ಧೀರನಾದ 
ಪ್ರದ್ಯುಮ್ನನಮೇಲೆ ಬೀಸಿ, ಸಿಡಿಲಿನಂತೆ ಕಠೋರವಾಗಿ ಗರ್ಜಿಸಿದನು (೧೮-೧೯). 
ಪರೀಕ್ಷಿತರಾಜ, ಹಾಗೆ ಎರಗಿಬಂದ ಗದೆಯನ್ನು ಭಗವಾನ್‌ ಪ್ರದ್ಯುಮ್ನನು ತನ್ನ 
ಗದೆಯಿಂದ ತಳ್ಳಿ, ಕ್ರುದ್ಧನಾಗಿ ಶತ್ರುವಿನ ಮೇಲೆ ತನ್ನ ಗದೆಯನ್ನು 
ಪ್ರಯೋಗಿಸಿದನು (೨೦). ಆಗ ಶಂಬರಾಸುರನು ಮಯನಿಂದ ಬೋಧಿತವಾದ 
ದೈತ್ಯ ಮಾಯೆಯನ್ನಾಶ್ರಯಿಸಿ ಗಗನವನ್ನಡರಿ ಪ್ರದ್ಯುಮ್ನನ ಮೇಲೆ ಶರವೃಷ್ಟಿಯನ್ನು 
ಸುರಿಸಿದನು. ಮಹಾಶೂರನಾದ ರುಕ್ಮಿಣೀ ಪುತ್ರನು ಆ ಶರವೃಷ್ಠಿಯಿಂದ 
ಹೀಡಿತನಾಗಿ ಸಕಲ ಮಾಯಾ ಎಧ್ವಂಸಕವೂ ಸತ್ವ್ವಮಯವೂ ಆದ 
ಮಹಾಮಾಯಾವಿದ್ಯೆಯನ್ನು ಬಳಸಿದನು (೨೧-೨೨). 


ಪಂಚಪಂಚಾಶತ್ತ ಮಾಧ್ಯಾಯಃ ೬೭ 
ತತೋ ಗೌಹ್ಯಕಗಾಂಧರ್ವಪೈಶಾಚೌ್‌ರಗರಾಕ್ಷಸೀಃ | 
ಪ್ರಾಯುಂಕ್ರಶತಶೋ ದೈತ್ಯಃ ಕಾರ್ಷಿರ್ವ್ವಧಮಯತ್‌ ಸತಾಃ॥ 
ನಿಶಾತಮಸಿಮುದ್ಯಮ್ಯ ಸಕಿರೀಟಂ ಸಕುಂಡಲಮ್‌ । 
ಶಂಬರಸ್ಯ ಶಿರಃ ಕಾಯಾತ್‌ ತಾಮ್ರಶ್ನಶ್ರೊ ಜಸಾಹರತ್‌ ॥ ೨೪ 
ಆಕೀರ್ಯಮಾಣೋ ದಿವಿಜೈಃ ಸುವದ್ದಿ ಕುಸುಮೋತ್ತ್ಸರೈಃ 
ಭಾರ್ಯಯಾಂಬರಚಾರಿಣ್ಯಾ ಪುರಂ ನೀತೋ ವಿಹಾಯಸಾ ॥ ೨೫ 
ಅಂತಃಪುರವರಂ ರಾಜನ್‌ ಲಲನಾಶತಸಂಕುಲಮ್‌ । 


ವಿವೇಶ ಪತ್ನ್ಯಾ ಗಗನಾದ್‌ ವಿದ್ಯುತೇವ ಬಲಾಹಕಃ॥ ೨೬ 
ತಂ ದೃಷ್ಟ್ವಾಜಲದಶ್ಯಾಮಂ ಪೀತಕೌಶೇಯವಾಸಸಮ್‌ । 
ಪ್ರಲಂಬಬಾಹುಂ ತಾಮ್ರಾಕ್ಷಂ ಸುಸ್ಥಿತಂ ರುಚಿರಾನನಮ್‌ ॥ ೨೭ 
ಸ್ವಲಂಕೃತಮುಖಾಂಭೋಜಂ ನೀಲವಕ್ರಾಲಕಾಲಿಭಿಃ। 

ಕೃಷ್ಣಂ ಮತ್ತಾ ಸ್ತಿಯೋ ಶ್ರೀತಾ ನಿಲಿಲ್ಯುಸತ್ರ ತತ್ರ ಹ ॥ ೨೮ 


ಆಗ ದೈತ್ಯನು ಗುಹ್ಯಕ, ಗಂಧರ್ವ, ಪಿಶಾಚ, ಉರಗ, ರಾಕ್ಷಸಸಂಬಂಧಿಗಳಾದ 
ನೂರಾರು ಮಾಯಾಶಕ್ತಿಗಳನ್ನು ಉಪಯೋಗಿಸಿದನು. ಅವೆಲ್ಲವನ್ನೂ 
ಪ್ರದ್ಯುಮ್ನನು ಧ್ವಂಸಮಾಡಿದನು (೨೩). ಅಲ್ಲದೆ ಹರಿತವಾದ ಖಡ್ಗವನ್ನುಹಿರಿದು 
ಕಿರೀಟ ಕುಂಡಲಗಳಿಂದಲೂ ಕೆಮ್ಮೀಸೆಯಿಂದಲೂ ಕೂಡಿದ ಶಂಬರನ ಶಿರಸ್ಸನ್ನು 
ಪರಾಕ್ರಮದಿಂದ ತರಿದು ದೇಹದಿಂದ ಬೇರ್ಪಡಿಸಿದನು (೨೪). ದೇವತೆಗಳು 
ಪ್ರದ್ಯುಮ್ನನನ್ನು ಹೊಗಳುತ್ತಹೂಮಳೆಯನ್ನು ಸುರಿಸಿದರು. ಪತ್ನಿಯಾದ ರತಿಯು 
ಅಂಬರತಳವನ್ನಡರಿ ಪ್ರದ್ಯುಮ್ನನನ್ನು ಗಗನಮಾರ್ಗದಿಂದ ದ್ವಾರಕಾನಗರಿಗೆ 
ಕರೆದೊಯ್ದಳು (೨೫). ರಾಜ, ಪತ್ನೀಸಹಿತನಾದ ಪ್ರದ್ಯುಮ್ನನು, 
ಮಿಂಚಿನೊಂದೊಡಗೂಡಿದ ಮೇಘದಂತೆ ಆಕಾಶಮಾರ್ಗದಲ್ಲಿಬಂದು, ಅನೇಕ 
ಸ್ತ್ರೀಯರಿಂದ ಕೂಡಿದ ಅಂತಃಪುರವನ್ನು ಪ್ರವೇಶಿಸಿದನು (೨೬). ಮೇಘದಂತೆ 
ಶ್ಯಾಮಲಾಂಗನೂ ಪೀತಾಂಬರಧಾರಿಯೂ ಅಜಾನುಬಾಹುವೂ ರಕನೇತ್ರನೂ 
ಮುಗುಳ್ನಗೆ ಸೂಸುವ ಸುಂದರಾನನನೂ ಕಪ್ಪಾದ ಗುಂಗುರು ಕೂದುಲುಗಳಿಂದ 
ಅಲಂಕೃತವಾದ ವದನಾರವಿಂದವುಳ್ಳವನೂ ಆದ ಪ್ರದ್ಯುಮ್ನನನ್ನುನೋಡಿ ರಾಣೀ 


೬೮ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಅವಧಾರ್ಯ ಶನೈರೀಷ ದ್ವೈ ಲಕ್ಷಣೈ €ನ ಯೋಷಿತಃ। 


ಉಪಜಗ್ಗುಃ ನನಗ 'ಸಸ್ರೂರತಂ ಸುವಿಸ್ಥಿತಾಃ ॥ ರ್ಜ 
ಅಥ ತತ್ರಾಸಿತಾಪಾಂಗೀ ವೈದರ್ಭೀ ವಲ್ಗುಭಾಷಿಣೀ 

ಅಸ್ಕರತ್‌ ಸಸುತಂ ನಷ್ಟಂ ಸ್ನೇಹಸ್ನುತಪಯೋದರಾ || ೩೦ 
ಕೋನ್ಸಯಂ ನರವೈದೂರ್ಯಃ ಕಸ್ಯ ವಾ ಕಮಲೇಕ್ಷಣಃ। 

ಧೃತಃ ಕಯಾ ವಾ ಜಠರೇ ಕೇಯಂ ಲಬ್ಬಾತ್ಪನೇನ ವಾ॥ ೩೧ 
ಮಮ ಚಾಪ್ಯಾತ್ಮಜೋ ನಷ್ಟೋ ನೀತೋ ಯಃ ಸೂತಿಕಾಗ್ಗಹಾತ್‌ । 
ಏತತುಲ್ಕವಯೋರೂಪೋ ಯದಿ ಜೀವತಿ ಕುತ್ರಚಿತ್‌ ॥ ೩೨ 
ಕಥಂ ತ್ರನೇನ ಸಂಪ್ರಾಪಂ ಸಾರೂಪ್ಯಂ ಶಾರ್ಜ್ಯಧನ್ನನಃ | 
ಆಕೃತ್ಯಾವಯವೈರ್ಗತ್ಯಾ ಸ್ತರಹಾಸಾವಲೋಕನ್ಗೆ: | ೩೩ 


ವಾಸದ ಸ್ತ್ರೀಯರು ಶ್ರೀಕೃಷ್ಣನೆಂದು ಭಾವಿಸಿ ನಾಚಿಕೆಯಿಂದ ಅಲ್ಲಲ್ಲಿಮರೆಯಾದರು 
(೨೭-೨೮). ಆಮೇಲೆ "ಶ್ರೀಕೃಷ್ಣ ಷ್ಹನಿಗಿಂತ ಸ್ವಲ್ಪ ) ವ್ಯತ್ಯಾಸವಿರುವುದನ್ನು ಗಮನಿಸಿ 
ಅಚ್ಚರಿಗೊಂಡು, ಸ್ರ್ರೀರತ್ನವಾದ ರತಿಯೊಡನೆ ಇರುವ ಪ್ರದ್ಯುಮ್ನನ ಬಳಿಗೆ ಆ 
ಸ್ತ್ರೀಯರು ಸ ಸಂತೋಷದಿಂದ ಮೆಲ್ಲಮೆಲ್ಲನೆ ಬಂದರು (೨೯). ಆಮೇಲೆ ಅಲ್ಲಿದ್ದ 
ಕಪ್ಪ ಕಡೆಗಣ್ಣು ನೋಟದ ಮಂಜುಭಾಷಿಣಿಯಾದ ರುಕ್ಮಿಣಿಯು ಅವನನ್ನು 
ನೋಡಿ ಹಿಂದೆ ಕಳೆದುಹೋಗಿದ್ದ ತನ್ನ ಮಗನನ್ನು ನೆನೆಸಿಕೊಂಡಳು. 
ವಾತ್ಸಲ್ಯದಿಂದ ಅವಳಿಗೆ ಎದೆಹಾಲು ಒಸರಿತು (೩೦). ""ಈ ಪುರುಷೋತಮನು 
ಯಾರಾಗಿರಬಹುದು? ಈ ಕಮಲನೇತ್ರನು ಯಾರ ಮಗ ? ಯಾವಳು 
ಇವನನ್ನು ಗರ್ಭದಲ್ಲಿ ಧರಿಸಿದ್ದಿರಬಹುದು 9 ಇವನು ಕರೆತಂದಿರುವ ಈ 
ತರುಣಿಯಾದರೂ ಯಾರು? (೩೧). ನನ್ನ ಮಗನು ಕಳೆದುಹೋಗಿದ್ದಾನೆ. 

ಬಾಣಂತಿಯ ಮನೆಯಿಂದಲೇ ಯಾರೋ ಅಪ ಹರಿಸಿದರು. ಅವನು ಎಲ್ಲಾದರೂ 
ಬದುಕಿದ್ದರೆ, ಇಷ್ಟೇ ವಯಸ್ಸು ಇದೇ ರೂಪಣದ್ದಿರಬೇಕು( ೩೨). ಈತನು ಶ್ರೀಕೃಷ್ಣನ 
ಹೋಲಿಕೆಯನ್ನು ಪಡೆದಿದ್ದಾನಲ್ಲ! ಇದು ಹೇಗೆ ? ಆಕೃತಿ, ಅವಯವ, ನಡಿಗೆ, 


ಪಂಚಪಂಚಾಶತ್ತ ಮಾಧ್ಯಾಯಃ ೬೯ 


ಸಏವವಾ ಭವೇನ್ನೂನಂ ಯೋಮೇಗರ್ಭೇ ಧೃತೋತ ರ್ಜಕಃ। 


ಅಮುಷ್ಠಿನ್‌ ಪ್ರೀತಿರಧಿಕಾ ವಾಮಃ ಸುರತಿ ಮೇ ಭುಜಃ॥ ೩೪ 
ಏವಂ ಮಾಮಾಂಸಮಾನಾಯಾಂ ವೈದರ್ಭ್ಯಾಂ ದೇವಕೀಸುತಃ । 
ದೇವಕ್ಕಾ ನಕುದುಂದುಭ್ಯಾ ಮುತಮಶ್ಲೋಕ ಆಗಮತ್‌ ॥ ೩೫ 


ವಿಜ್ಞಾತಾರ್ಥೋವಪಿ ಭಗವಾಂಸೂಷ್ಲೀಮಾಸ ಜನಾರ್ದನಃ! 
ನಾರದೋತಕಥಯತ್‌ ಸರ್ವಂ ಶಂಬರಾಹರಣಾದಿಕಮ್‌ | ೩೬ 


ತಚ್ಛುತ್ವಾಮಹದಾಶ್ಚರ್ಯಂ ಕೃಷ್ಣಾಂತಃಪುರಯೋಷಿತಃ 
ಅಭ್ಯನಂದನ್‌ ಬಹೂನಬ್ಬಾನ್‌ ನಷ್ಟಂ ಮೃತಮಿವಾಗತಮ್‌ 1 ೩೭ 


ದೇವಕೀ ವಸುದೇವಶ್ಚ ಕೃಷ್ಠರಾಮ್‌ ತಥಾ ಸ್ವಿಯಃ 
ದಂಪತೀ ತೌ ಪರಿಷ್ಠಜ್ಯ ರುಕ್ಮಿಣೀ ಚ ಯಯುರ್ಮುದವಮ್‌ ॥ ೩೮ 


ನಷ್ಟಂ ಪ್ರದ್ಯುಮ್ನಮಾಯಾತಮಾಕರ್ಣ್ಯ ದ್ವಾರಕೌಕಸಃ 
ಅಹೋ ಮೃತ ಇವಾಯಾತೋ ಬಾಲೋ ದಿಷ್ಟೇತಿ ಹಾಬ್ರುವನ್‌ ॥ ೩೯ 


ಧ್ವನಿ, ನಗು, ನೋಟ-ಎಲ್ಲದರಲ್ಲಿಯೂ ನನ್ನ ಪತಿಯ ಹೋಲಿಕೆಯೇ ಇದೆ 
(೩೩). ನಿಶ್ಚಯವಾಗಿಯೂ ನಾನು ಗರ್ಭದಲ್ಲಿ ಧರಿಸಿದ ಬಾಲಕನೇ 
ಇವನಾಗಿರಬೇಕು. ಇವನಲ್ಲಿ ಅಧಿಕವಾದ ಪ್ರೀತಿ ಹುಟ್ಟುತ್ತಿದೆ. ಎಡದೋಳು 
ಹಾರುತಿದೆ'' ಎಂದು ವೈದರ್ಭಿಯು ವಿಚಾರಮಾಡುತ್ತಿರವಾಗ "ಕೀರ್ತಿಶಾಲಿಯಾದ 
ಶ್ರೀಕೃಷ್ಣನು ವಸುದೇವ ದೇವಕಿಯರೊಡನೆ ಅಲ್ಲಿಗೆ ಬಂದನು (೩೪-೩೫). 
ಭಗವಂತನಿಗೆ ವಸ್ತುಸ್ಸಿತಿಯು ಗೊತ್ತಿದ್ದರೂ ಸುಮ್ಮನಿದ್ದನು. ಅಷ್ಟರಲ್ಲಿನಾರದರು 
ಬಂದು ಮಗುವನ್ನು ಶಂಬರಾಸುರನು ಅಪಹರಿಸಿಕೊಂಡು ಹೋದುದನ್ನು 
ಮೊದಲ್ಗೊಂಡು ಎಲ್ಲವೃತ್ತಾಂತವನ್ನೂ ಹೇಳಿದರು (೩೬). ಅತ್ಯಾಶ್ಚರ್ಯಕರವಾದ 
ಆ ವೃತ್ತಾಂತವನ್ನು ಕೇಳಿ ಶ್ರೀಕೃ ಷ್ಣನ ಅಂತಃಪುರಸ್ತೀಯರು, ಸತ್ಯವನು 
ಬದುಕಿಬಂದನೋ ಎಂಬಂತೆ ಬಹುವರ್ಷಗಳವೆರೆಗೆ ನಷ್ಟವಾಗಿ ಮರಳಿಬಂದ 
ಪ್ರದ್ಯುಮ್ನನನ್ನು ಕಂಡು ಆನಂದಿಸಿದರು (೩೭). ದೇವಕಿ, ವಸುದೇವ, ಶ್ರೀಕೃಷ್ಣ 
ಎಲವ, ರುಕ್ಮಿಣಿ, ಅಂತಃಪುರ ಸ್ತ್ರೀಯರು ಆ ದಂಪತಿಗಳನ್ನು ಆಲಂಗಿಸಿಕೊಂಡು 
ನಲಿದರು (೩೮). ಕಳೆದುಹೋಗಿದ್ದ ಪ್ರದ್ಯುಮ್ನನು ಮರಳಿ ' ಬಂದನೆಂಬುದನ್ನು 


೭೦ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಯಂ ವೆ ಮುಹುಃ ಪಿತ್ಫಸರೂಪನಿಜೇಶಭಾವಾ- 
ಸನ್ಮಾತರೋ ಯದಭಜನ್‌ ರಹರೂಢಭಾವಾಃ। 

ಚಿತ್ರಂ ನ ತತ್‌ ಖಲು ರಮಾಸದಬಿಂಬಬಿಂಬೇ 
ಕಾಮೇ ಸ್ಫರೇಶ ಕ್ಷಿವಿಷಯೇ ಕಿಮುತಾನ್ಯನಾರ್ಯಃ॥ ೪೦ 


ಇತಿಶ್ರೀ ಮದ್ಭಾಗವತೇ ದಶಮಸ್ಕಂಧೇ 
ಪಂಚಪಂಚಾಶತ್ತ ಮಾಧ್ಯಾಯಃ 





ಷಟ್‌ ಪಂಚಾಶತ್ತ ಮಾಧ್ಯಾಯಃ 
ಶ್ರೀಶುಕ ಉವಾಚ- 
ಸತ್ರಾಜಿತಃ ಸ್ವತನಯಾಂ ಕೃಷ್ಣಾಯಾ ಕೃತಕಿಲ್ಪಿಷಃ | 
ಸ್ಕಮಂತಕೇನ ಮಣಿನಾ ಸ್ವಯಮುದ್ಯಮ್ಯ ದತವಾನ್‌ ॥ ೧ 


ಕೇಳಿ ದ್ವಾರಕಾಪುರವಾಸಿಗಳು '"ಆಹಾ | ಮೃತನಾದ ಬಾಲಕನು ಬದುಕಿ 
ಬಂದಂತಾಯಿತು | ಭಲಾ |! ಸಂತೋಷ '' ಎಂದುಕೊಂಡರು (೩೯). 
ತಂದೆಯಾದ ಶ್ರೀಕೃಷ್ಣನಿಗೆ ಸಮಾನರೂಪನಾದ ಪ್ರದ್ಯುಮ್ನನನ್ನು ಕಂಡು ಕೃಷ್ಣ 
ಸ್ತ್ರೀಯರು ತಮ್ಮಪತಿಯೆಂದು ಭ್ರಾಂತರಾಗುತ್ತಿದ್ದರು. ಹೀಗಿರುವಾಗ ಲಕ್ಷ್ಮೀದೇವಿಗೆ 
ಆಶ್ರಯನಾದ ಶ್ರೀಕೃಷ್ಣನ ಪಡಿನೆಳಲೂ ಸ್ಮರಣಮಾತ್ರದಿಂದ ಚಿತ್ರಕ್ಷೋಭಕನೂ 
ಆದ ಕಾಮದೇವನು ಕಣ್ಣೆದುರಿಗೆ ಕಾಣಿಸುತ್ತಿರಲು, ಅನ್ಯಸ್ತೀಯರು ಅವನಲ್ಲಿ 
ಅನುರಾಗವನ್ನಿಟ್ಟು ಏಕಾಂತದಲ್ಲಿ ಸೇವಿಸಿದರೆಂಬುದೇನಚ್ಚರಿ ? (೪೦). 


ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿ ಐವತ್ತೈದನೆಯ ಅಧ್ಯಾಯ 





ಅಧ್ಯಾಯ ೫೬ 


ಸ್ಯಮಂತಕೋಪಾಖ್ಯಾನ. ಜಾಂಬವತೀಪರಿಣಯ. ಸತ್ಯಭಾಮಾಪಾಣಿಗ್ರ ಹಣ. 


ಶ್ರೀಶುಕಮುನಿಗಳು ಹೇಳಿದರು-"" ಶ್ರೀಕೃಷ್ಣನಿಗೆ ಅಪರಾಧವನ್ನು ಮಾಡಿದ 
ಸತ್ರಾಜಿತನು ಅದರ ಪರಿಹಾರಕ್ಕಾಗಿ ಪ್ರಯತ್ನಿಸಿ, ಸ್ಮಮಂತಕಮಣಿಯೊಡನೆ ತನ್ನ 


ಷಟ್‌ಪಂಚಾಶತ್ತ ಮಾಧ್ಯಾಯಃ ೭೧ 


ರಾಜೋವಾಚ- 

ಸತ್ರಾಜಿತಃ ಕಿಮಕರೋದ್‌ ಬ ಬ್ರಹ್ಮನ್‌ ಕಷ್ಟಸ ಸ ಕಸಮ್‌ _ 

ಸ್ಮಮಂತಕಃ ಕುತಸಸ್ಯ ಕಸ್ಮಾದ್‌ ದತ್ತಾಸು 

ಶ್ರೀಶುಕ ಉವಾಚ- 

ಆಸೀತ್‌ ಸತ್ರಾಜಿತಃ ಸೂರ್ಯೋ ಭಕಸ್ಕ ಪರಮಃ ಸಖಾ। 

ಪ್ರೀತಸಸ್ಫೃ ಮಣಿಂ ಪ್ರಾದಾತ್‌ ಸೂರ್ಯಸುಷ ಸಃ ಸೃಮಂತಕಮ್‌ ॥ ೩ 


ಸತಂ ಬಿಭ್ರನ್ನಣಿಂ ಕಂಠೇ ಭ್ರಾಜಮಾನೋ hen ರವಿಃ। 


ಪ್ರವಿಷ್ಟೋ ದ್ವಾರಕಾಂ ರಾಜಂಸ್ಟೇಜಸಾ ನೋಪಲಕ್ಷಿತಃ ॥ ೪ 
ತಂ ವಿಲೋಕ್ಯ ಜನಾ ದೂರಾತ್ರೇಜಸಾ ಮುಷ್ಠದೃಷ್ಟಯ 

ದೀವ್ಯತೇಕಕ್ಷೆ ರ್ಜಗವತೇ ಶಶಂಸುಃ ಸೂರ್ಯ ಶಂಕಿತಾಃ॥ ೫ 
ನಾರಾಯಣ ನಮಸೇತಸು ಶಂಖಚಕ್ರಗದಾಧರ! 
ದಾಮೋದರಾರವಿಂದಾಕ್ಷ ಗೋವಿಂದ ಯದುನಂದನ॥ ೬ 


ಮಗಳಾದ ಸತ್ಯಭಾಮೆಯನ್ನೂ ಶ್ರೀಕೃಷ್ಣನಿಗೆ ಅರ್ಪಿಸಿದನು'' (೧). ಆಗ 
ಪರೀಕ್ಷಿತರಾಜನು ""ಮಹರ್ಷಿಗಳೆ, ಸತ್ರಾಜಿತನು ಶ್ರೀಕೃಷ್ಣನಿಗೆ ಯಾವ 
ಅಪರಾಧವನ್ನೆಸಗಿದನು 9? ಅವನಿಗೆ ಸ್ಕಮಂತಕಮಣಿ ಹೇಗೆ" ದೊರೆಯಿತು 9 
ತನ್ನ ಮಗಳನ್ನು ಶ್ರೀಹರಿಗೆ ಕೊಟ್ಟದ್ದೇಕೆ ? ಎಂದು ಬೆಸಗೊಂಡನು (೨). 
ಶುಕಮಹರ್ಷಿಗಳು ಹೇಳಿದರು : ಸತ್ರಾಜಿತನೆಂಬುವನು ಸೂರ್ಯನ ಭಕ್ಕ 

ಸೂರ್ಯನು ಆ ಭಕನ ವಿಷಯದಲ್ಲಿ ಪರಮಸೆ ಸೇಹಿತನಾಗಿ ನಡೆದುಕೊಳ್ಳುತಿದ್ದನು. 

ಒಂದು ಸಲ ಸಂತುಷ್ಠನಾದ ಸೂರ್ಯನು” ಸತ್ರಾಜಿತನಿಗೆ ಸ್ಯಮಂತಕವೆಂಬ 
ಮಣಿಯನ್ನು ಕೊಟ್ಟನು (೩). ಅವನು ಆ ಮಣಿಯನ್ನು ಕಂಠದಲ್ಲಿ ಧರಿಸಿ 
ಸೂರ್ಯ ನಂತೆ" ಬೆಳಗುತ್ತ ದ್ವಾರಕಾನಗರಕ್ಕೆ ಬಂದನು. ಮಣಿಯ ತೇಜಸಿನಿಂದ 
ಅಪು ಸತ್ರಾಜಿತನೆಂದು 'ಜನರಿಗೆ ಗುರುತಿಸಲಾಗಲಿಲ್ಲ (೪ ). ದೂರದಿಂದ 
ಅವನನ್ನು ನೋಡಿದ ಜನರ ಕಣ್ಣುಗಳು ಮಣಿಪ್ರಭೆಯಿಂದ ಕೋರೈಸಿಹೋದವು. 

ಸತ್ರಾ ಜಿನು ಸೂರ್ಯನೆಂಬ ಶಂಕೆಯಿಂದ ಅವರು ಹೋಗಿ, ಪಗಡೆಯಾಡುತ್ತಿದ್ದ 
ಶ್ರೀಕೃಷ್ಣ ಪ್ಲನಿಗೆ ಹೇಳಿದರು (೫ ). "ನಾರಾಯಣ ನಮಸ್ಸೇಸ ಸ್ತು ಶಂಖಚಕ್ರಗದಾಧರ. 

ದಾಮೋದರ, ಅರವಿಂದಾಕ್ಷ ಗೋವಿಂದ, ಯದುನಂದನ, ಜಗದೊಡೆಯ, 
ಇದೋ ಸೂರ್ಯನು ನಿನ್ನನ್ನು ಕಾಣಲು ಬರುತಿದ್ದಾನೆ! ಆ ಖರಕಿರಣನು ತನ್ನ 


೭೨ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 

ಏಷ ಆಯಾತಿ ಸವಿತಾ ತ್ವಾಂ ದಿದ್ದಕ್ಷುರ್ಜಗತ್ತತೇ । 

ಮುಷ್ಣನ್‌ ಗಭಿಸಿಚಕ್ರೇಣ ನೃಣಾಂ ಚಕ್ಷೂಂಷಿ ತಿಗ್ಗಗುಃ॥! ೭ 
ನನ್ನನ್ನಿಚ್ಛಂತಿ ತೇ ಮಾರ್ಗಂ ತ್ರಿಲೋಕ್ಕಾಂ ವಿಬುಧರ್ಷಭಾಃ। 

ಜಾತ್ವಾದ್ಯ ಗೂಢಂ ಯದುಷು ದ್ರಷ್ಟುಂ ತ್ವಾಂ ಯಾತ್ಯಜಃ ಪ್ರಭೋ ॥ 

ಶ್ರೀ ಶುಕ ಉವಾಚ- 

ನಿಶಮ್ಯ ಬಾಲವಚನಂ ಪ್ರಹಸ್ಯಾಂಬುಜಲೋಚನಃ। 


ಪ್ರಾಹ ನಾಸ್‌ ರವಿರ್ದೇವಃ ಸತ್ರಾಜಿನ್ನಾಣಿನಾ ಜ್ವಲನ್‌ ॥ ೯ 
ಸತ್ರಾಜಿತ್‌ ಸಗ್ನಹಂ ಶ್ರೀಮತ್‌ ಕೃತಕೌತುಕಮಂಗಲಮ್‌ । 
ಪ್ರವಿಶ್ಯ ದೇವಸದನೇ ಮಣಿಂ ವಿಷ್ಟೈರ್ನ್ಯವೇಶಯತ್‌ ॥ ೧೦ 


ದಿನೇ ದಿನೇ ಸರ್ಣಭಾರಾನಷೌ ಸ ಸೃಜತಿ ಪ್ರಭೋ 
ದುರ್ಭಿಕ್ಷಮಾರ್ಯರಿಷ್ಟಾನಿ ಸರ್ಪಾಧಿವ್ಯಾಧಯೋತ ಶುಭಾಃ 
ನ ಸಂತಿ ಮಾಯಿನಸತ್ರ ಯತ್ರಾಸೇ ಭೃರ್ಚಿತೋ ಮಣಿಃ ॥ ೧೧ 





ಕಿರಣಮಾಲೆಯಿಂದ ಮಾನವರ ಕಣ್ಣುಗಳ ದೃಷ್ಟಿಶಕ್ತಿಯನ್ನು ಅಪಹರಿಸುತ್ತಿದ್ದಾನೆ 
(೬-೭). ಮೂರು ಲೋಕಗಳಲ್ಲಿಯೂ ದೇವೋತಮರು ನಿನ್ನ ಮಾರ್ಗವನ್ನು 
ಅನುಸರಿಸಿ ಬರುತಾರಲ್ಲವೆ? ಈಗ ಯಾದವರ ನಡುವೆ ಗೂಢನಾಗಿರುವ ನಿನ್ನನ್ನು 
ನೋಡಲು, ಓ ಸ್ವಾಮಿ, ಸೂರ್ಯನು ಬರುತ್ತಿದ್ದಾನೆ!” ಎಂದು ನುಡಿದರು (೮). 
ಅಜ್ಞರಾದ ಅವರ ನುಡಿಯನ್ನು ಕೇಳಿ ಅರವಿಂದನೇತ್ರನು ನಕ್ಕು ""ಅವನು 
ಸೂರ್ಯದೇವನಲ್ಲ ಸತ್ರಾಜಿತನು ಮಣಿಯ ಪ್ರಭೆಯಿಂದ ಹಾಗೆ 
ಬೆಳುಗುತಿದ್ದಾನೆ!'' ಎಂದನು (೯). ಇತ್ತ ಸತ್ರಾಜಿತನು ಸಂಪದ್ಕು ಕವೂ 
ಮಂಗಳೋತ್ಸವ ಸಹಿತವೂ ಆದ ತನ್ನ ಮನೆಯನ್ನು ಪ ಪ್ರವೇಶಿಸಿ, ದೇವರಮನೆಯಲ್ಲಿ 
ಆ ಮಣಿಯನ್ನು ವಿಪ್ರರ ಮೂಲಕ Wek ೪ (೧೦). ಮಹಾರಾಜ, 

ಆಸ್ಕ ಮತು ಪ್ರತಿದಿನವೂ ಎಂಟು ಭಾರಗಳ" ತೂಕದ ಚಿನ್ನವನ್ನು 
ಕೊಡುತಿತ್ತು ಆ ಮಣಿಯು ಎಲ್ಲಿ ಪೂಜಿಸಲ್ಪಡುತ್ತಿರುವುದೋ ಆ ಸ್ಥಳದಲ್ಲಿ 


೧ ಒಂದು ಭಾರ : ಸುಮಾರು ಹನ್ನೆರಡು ಮಣ. 


ಷಟ್‌ ಪಂಚಾಶತ್ತ ಮಾಧ್ಯಾಯಃ ೭೩ 


ಸ ಯಾಚಿತೋ ಮಣಿಂ ಕ್ವಾಪಿ ಯದುರಾಜಾಯ ಶ್‌ೌರಿಣಾ । 
ನೈವಾರ್ಥಕಾಮುಕಃ ಪ್ರಾದಾದ್‌ ಯಾಜ್ಞಾಭಂಗಮತರ್ಕಯನ್‌ 1 ೧೨ 


ತಮೇಕದಾ ಮಣಿಂ ಕಂಠೇ ಪ್ರತಿಮುಚ್ಛ ಮಹಾಪ್ರಭಮ್‌ । 
ಪ್ರಸೇನೋ ಹಯಮಾರುಹ್ಯ ಮೃಗಯಾಂ ವ್ಯಚರದ್‌ ವನೇ॥ ೧೩ 


ಪ್ರಸೇನಂ ಸಹಯಂ ಹತ್ಹಾಮಣಿಮಾಚ್ಚಿದ್ಯ ಕೇಸರೀ | 


ಗಿರಿಂ ವಿಶನ್‌ ಜಾಂಬವತಾ ನಿಹತೋ ಮಣಿಮಿಚ್ಛತಾ ॥ ೧೪ 
ಸೋಪಿ ಚಕ್ರೇ ಕುಮಾರಸ್ಕ ಮಣಿಂ ಕ್ರೀಡನಕಂ ಬಿಲೇ 
ಅಪಶ್ಯನ್‌ ಭ್ರಾತರಂ ಭ್ರಾತಾ ಸತ್ರಾಜಿತ್‌ ಪರ್ಯತಪ್ಯತ ॥ ೧೫ 


ಪ್ರಾಯಃ ಕೃಷ್ಣೇನ ನಿಹತೋ ಮಣಿಗ್ರೀವೋ ವನಂ ಗತಃ। 
ಭ್ರಾತಾ ಮಮೇತಿ ತಚ್ಛುತ್ವಾಕರ್ಣೇ ಕರ್ಣೇನ ಜಪನ್‌ ಜನಾಃ॥ ೧೬ 





ದುರ್ಭಿಕ್ಷ ಮಾರಿಕಾ, ಅರಿಷ್ಟ ಸರ್ಪಬಾಧೆ, ಮನೋರೋಗ, ವ್ಯಾಧಿ ಮುಂತಾದ 
ದುಃಖ ಕಾರಣಗಳೂ ಮೋಸಗಾರರೂ ಇರುವುದಿಲ್ಲ (೧೧). ಒಂದು ಸಲ 
ಶ್ರೀಕೃಷ್ಣನು ಆ ಮಣಿಯನ್ನು ಯದುರಾಜನಾದ ಉಗ್ರಸೇನನಿಗೆ ಕೊಡಬೇಕೆಂದು 
ಪ್ರಾರ್ಥಿಸಿದನು. ಆದರೆ ಧನಲೋಭಿಯಾದ ಸತ್ರಾಜಿತನು, ಭಗವಂತನ 
ಯಾಚನೆಗೆ ಭಂಗವಾಗುವುದೆಂಬುದನ್ನೂ ಆಲೋಚಿಸದೆ ಅದನ್ನು ಕೊಡಲಿಲ್ಲ 
(೧೨). ಹೀಗಿರಲು ಒಮ್ಮೆ ಸತ್ರಾಜಿತನ ತಮ್ಮನಾದ ಪ್ರಸೇನನು ಮಹಾಪ್ರಭೆಯುಳ್ಳ 
ಆ ಮಣಿಯನ್ನು ಕೊರಳಲ್ಲಿ ಧರಿಸಿ ಕುದುರೆಯನ್ನೇರಿ ಅರಣ್ಯದಲ್ಲಿ 
ಬೇಟೆಯಾಡುತಿದ್ದನು. ಒಂದು ಸಿಂಹವು ಆ ಕುದುರೆಯನ್ನೂ ಪ್ರಸೇನನನ್ನೂ 
ಕೊಂದು ಮಣಿಯನ್ನು ಕಿತುಕೊಂಡು ಬೆಟ್ಟದ ಗುಹೆಯೊಳಗೆ ಹೋಗುತಿತ್ತು ಆ 
ಮಣಿಯನ್ನು ಬಯಸಿ ಜಾಂಬವಂತನು ಸಿಂಹವನ್ನುಸಂಹರಿಸಿದನು (೧೩-೧೪). 

ಜಾಂಬವಂತನು ಗುಹೆಯಲ್ಲಿದ್ದ ತನ್ನ ಕುಮಾರನಿಗೆ ಸ್ಕಮಂತಕಮಣಿಯನ್ನು 
ಆಟವಾಡಲು ಕೊಟ್ಟನು. ಇತ್ತ ಸತ್ರಾಜಿತನು ಸೋದರನಾದ ಪ್ರಸೇನನನ್ನುಕಾಣದೆ 
ಶೋಕಾಕುಲನಾದನು (೧೫). ""ನನ್ನ ತಮ್ಮ ಸ್ಯಮಂತಕಮಣಿಯನ್ನು ಕೊರಳಲ್ಲಿ 
ಧರಿಸಿ ಅರಣ್ಯಕ್ಕೆ ಹೋಗಿದ್ದನು. ಅವನನ್ನು ಬಹುಶಃ ಕೃಷ್ಣನು ಕೊಂದಿರಬೇಕು! '' 


4 


೭೪ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಭಗವಾಂಸದುಪಶ್ರುತ್ಯ ದುರ್ಯಶೋ ಲಿಪಮಾತ್ಮನಿ । 


ಮಾರ್ಷ್ಟುಂ ಪ್ರಸೇನಪದವೀಮನ್ನಪದ್ಯತ ನಾಗರೈ:॥ ೧೭ 
ಹತಂಪ ಸ್ರಸೇನಮುಶಂ ಚ ವೀಕ್ಷ ; ಕೇಸರಿಣಾ ವನೇ। 

ತಂ ಚಾದ್ರಿಪ್ಫ ಷ್ನೇ ನಿಹತಮಕ್ಷಣ ದದ್ದಶುರ್ಜನಾಃ || ೧೮ 
ಯಕ್ಷರಾಜಬಿಲಂ ಭೀಮಮಂಧೇನ ತಮಸಾ $ವೃತಮ್‌ 

ಏಕೋ ವಿವೇಶ ಭಗವಾನವಸ್ಥಾಪ್ಯ ಬಹಿಃ ಪ್ರಜಾಃ ॥ ೧೯ 
ತತ್ರ ದೃಷ್ಟ್ವಾ ಮಣಿಶ್ರೇಷ್ಠಂ ಬಾಲಕ್ರೀಡನಕಂ ಕೃತಮ್‌ । 

ಹರ್ತುಂ ಕ್ಷತಮತಿಸಸ್ಥಿನ್ನವತಸ್ನೇ$ ರ್ಭಕಾಂತಿಕೇ॥ ಡಿ 


ತಮಪೂರ್ವಂ ನರಂ ದೃಷ್ಟ್ವಾಧಾತ್ರೀ ಚುಕ್ರೋಶ ಭೀತವತ್‌ । 
ತಚು ತ್ವಾಭ್ಯದ್ರ ವತ್‌ ಕ್ರುದ್ಧೋ ಜಾಂಬವಾನ್‌ ಬಲಿನಾಂ ವರಃ ॥ ೨೧ 


ಸವ್ಯ ಭಗವತಾ ತೇನ ಯುಯುಧೇ ಸ ಸಾಮಿನಾ$ತ್ಗನಃ 
ಪುರುಷಂ ಪ್ರಾಕ್ಸತಂ ಮತ್ತಾಕುಪಿತೋ ನಾನುಭಾವವಿತ್‌ ॥ ಪಿಳಿ 


ಎಂದು ಆತನು ಹೇಳತೊಡಗಿದನು. ಜನರು ಕಿವಿಯಿಂದ ಕಿವಿಗೆ ಹೇಳಿ ಈ 
ಸುದ್ದಿಯನ್ನು ಹಬ್ಬಿಸಿದರು (೧೬). ಭಗವಂತನು ಅದನ್ನು ಕೇಳಿ ತನಗೆ ಅಂಟಿದ 
ಅಪಕೀರ್ತಿಯನ್ನು ತೊಡೆದು ಹಾಕುವುದಕ್ಕಾಗಿ ಪಟ್ಟಣಿಗರನ್ನು ಕರೆದುಕೊಂಡು 
ಪ್ರಸೇನನನ್ನು ಅರಸುತ್ತ ಹೊರಟನು (೧೭). ಅರಣ್ಯದಲ್ಲಿ ಪ್ರಸೇನನನ್ನು ಅವನ 
ಕುದುರೆಯನ್ನು ಸಿಂಹವು ಕೊಂದುಹಾಕಿರುವುದನ್ನೂ ಬೆಟ್ಟದ ಬಳಿ ಕರಡಿಯು 
ಸಿಂಹವನು ಸಂಹರಿಸಿರುವುದನ್ನೂ ಜನರು ಗುರುತಿಸಿದರು (೧೮). ಆಕರಡಿಯ 
ಬಿಲವು ದಟ್ಟವಾದ ಕತ್ತಲೆಯಿಂದ ಕವಿದು ಭೀಕರವಾಗಿತು, ಶ್ರೀಕ್ಫ ಷ್ಲನು 
ಪಟ್ಟಣಿಗರನ್ನು ಹೊರಗೆ "ನಿಲ್ಲಿಸಿ ತಾನೊಬ್ಬನೇ ಒಳಗ ಪ್ರವೇಶಿಸಿಬಿಟ್ಟನು. ಅಲ್ಲಿ 
ಜಾಂಬವಂತನ ಕುಮಾರನಿಗೆ ಆ ಶ್ರೇಷ್ಠ ಸ ಮಣಿಯು ಆಟದ ಸಾಮಗ್ರಿಯಾಗಿತ್ತು. 
ಶ್ರೀಕೃ ಷ್ಲನು ಅದನ್ನು ಕಂಡು, ಮಣಿಯನ್ನು ಒಯ್ಯಬೇಕೆಂದು ಆ ಬಾಲಕನ ಬಳಿಗೆ 
ಹೋಗಿ ನಿಂತುಕೊಂಡನು (0೮ ೨೦). ಮಗುವನಾಡಿಸುತಿದ ದಾದಿಯು 
ಎಂದೂ ಕಾಣದಿದ್ದ ಅಪೂರ್ವ ಮಾನವನನ್ನು ಕಂಡು ಹೆದರಿ ಕಿರಿಚಿಕೊಂಡಳು. 
ಅದನ್ನು ಕೇಳಿ ಬಲಾಢ್ಯ ನಾದ ಜಾಂಬವಂತನು ಕ್ರುದ್ಧನಾಗಿ ಧಾವಿಸುತ್ತ ಬಂದನು 
(೨೧). oust ತನ್ನ ಸ್ವಾಮಿಯಾದ ಭಗವಂತನೊಡನೆಣ್‌:. 


ಷಟ್‌ಪಂಚಾಶತ್ತ ಮಾಧ್ಯಾಯಃ ೭೫ 
ದ್ವಂದ್ವಯುದ್ದಂ ಸುತುಮುಲಮುಭಯೋರ್ವಿಜಿಗೀಷತೋಃ। 
ಆಯುಧಾಶೃದ್ರುಮೈರ್ದೋರ್ಭಿಃ ಕ್ರವ್ಯಾರ್ಥೇ ಶ್ಯೇನಯೋರಿವ ॥ ೨೩ 
ಆಸೀತ್ರದಷ್ಟಾವಿಂಶಾಹಮಿತರೇತರಮುಷಿಭಿಃ 


ವಜ್ರನಿಷ್ಟೇಷಪರುಷೈರವಿಶ್ರಮಮಹರ್ನಿಶಮ್‌ ॥ ೨೪ 
ಕೃಷ್ಠಮುಷಿವಿನಿಷ್ಟಾ ತನಿಷ್ಟಿಷ್ಟಾಂಗೋರುಬಂಧನಃ 

ಕ್ಷೀಣಸತ್ತ್ವಃ ಸ್ಪಿನ್ನಗಾತ್ರಸ್ತಮಾಹಾತೀವ ವಿಸ್ಥಿತಃ ॥ ೨೫ 
ಜಾನೇ ತ್ವಾಂ ಸರ್ವಭೂತಾನಾಂ ಪ್ರಾಣ ಓಜಃ ಸಹೋ ಬಲಮ್‌ | 
ವಿಷ್ಣುಂ ಪುರಾಣಪುರುಷಂ ಪ್ರಭವಿಷ್ಣು ಮಧೀಶ್ತರಮ್‌ ॥ ೨೬ 
ತಂ ಹಿ ವಿಶ್ಲಸ್ವಜಾಂ ಸ್ರಷ್ಟಾ ಸೃಜ್ಯಾನಾಮಪಿ ಯಚ್ಚಸತ್‌ | 

ಕಾಲಃ ಕಲಯತಾಮಾಶಃ ಪರ ಆತ್ಮಾ ತಥಾ5 5ತ್ಮನಾಮ್‌ Il ಹು 


ಹೋರಾಟವನ್ನಾರಂಭಿಸಿದನು. ಆತನ ಮಹಿಮೆಯನ್ನರಿಯದೆ ಅವನೊಬ್ಬ 
ಸಾಮಾನ್ಯ ಮನುಷ್ಯನೆಂದು ತಿಳಿದು ಕೋಪದಿಂದ ಹೋರಾಡಿದನು (೨೨). 
ಬಬ )ರನ್ನೊಬ್ಬರು ಜಯಿಸಬೇಕೆಂದಿದ್ದ ಅವರಿಬ್ಬ ರಿಗೂ ಆಯುಧ, ಕಲ್ಲು 
ಮರಗಳಿಂದಲೂ ಭುಜಗಳಿಂದಲೂ ಘೋರವಾದ ದ್ರ ೦ದ್ವ ಯುದ್ಧ ನಡೆಯಿತು. 
ಮಾಂಸದ ನಿಮಿತ್ತವಾಗಿ ಎರಡು ಗಿಡಗಪಕ್ಷಿಗಳಿಗೆ ನಡೆದ” ಯುದ್ದದಂತೆ ಅದು 
ಕಾಣಿಸಿತು (೨೩). ಸಿಡಿಲಿನಂತೆ ಎರಗುವ ಕಠೋರವಾದ ಮುಷ್ಟಿಗಳಿಂದ ಗುದ್ದುತ್ತ 
ಸಾಗಿದ ಹೋರಾಟವು ಹಗಲು ರಾತ್ರಿಗಳೆನ್ನದೆ ನಿರಂತರವಾಗಿ ಇಪ್ಪತ್ತೆಂಟು 
ದಿನಗಳವರೆಗೆ ನಡೆಯಿತು (೨೪). ಶ್ರೀಕೃಷ್ಣನ ಮುಷ್ಟಿಘಾತಗಳಿಂದ ಜಾಂಬವಂತನ 
ಅಂಗಗಳೂ ತೊಡೆಗಳೂ ೬211 ಜರ್ಜರಿತವಾದವು. ಬಲ ಉಡುಗಿತು. 
ಬೆವರು ಹರಿಯಿತು. ಅಚ್ಚರಿಗೊಂಡ ಜಾಂಬವಂತನು ಹೀಗೆಂದನು (೨೫). ""ಹೇ 
ಪ್ರಭು, ಸರ್ವಭೂತಗಳಲ್ಲಿಯೂ ಇರುವ ಪ್ರಾಣ, ಓಜಸ್ಪು ಸಹನಶಕ್ತಿ 
ಬಲ-ಇವೆಲ್ಲವೂ ನೀನೇ. ಸರ್ವಶಕನೂ ಜಗದೀಶ್ವರನೂ ಪುರಾಣಪುರುಷನೂ 
ಆದ ವಿಷ್ಣುವೇ ನೀನೆಂದು ತಿಳಿಯುತ್ತೇನೆ (೨೬). ಸೃಷ್ಟಿತಿರ್ತರಾದ ಬ್ರಹ್ಮಾದಿಗಳನ್ನು 
ಸೃಜಿಸಿದವನು ನೀನು. ಸೃಜ್ಯಗಳಾದ ಮಹಾದಾದಿತತ್ತ್ವಗಳಿಗೆ ಸತಾಪ್ರದನು ನೀನು. 
ಸರ್ವವನ್ನೂ ಕಬಳಿಸತಕ್ಕವರಲ್ಲಿ ಕಾಲನೂ ಪರೇಶನೂ ಜೀವಾತ್ನರಿಗೆ ಆತ್ಮನೂ 
ಆಗಿರುವೆ (೨೭). 


೭೬ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಯಸ್ಯೇಷದುತ್ಕಲಿತರೋಷಕಟಾಕ್ಷಮೋಕ್ಷೆ J 
ರ್ವರ್ತಾದಿಶತ್‌ ಕ್ಷುಭಿತನಕ್ರತಿಮಿಂಗಿಲೋಇಬ್ಬಿ | 
ಸೇತುಃ ಕೃತಃ ಸ್ವಯಶ ಉಜ ಠ ಲಿತಾ ಚೆ ಲಂಕಾ 


ರಕ್ಷಃ ಶಿರಾಂಸಿ ಭುವಿ ಪೇತುರಿಷುಕ್ಷತಾನಿ ॥ ೨೮ 
ಇತಿ ವಿಜ್ಞಾತವಿಜ್ಞಾನಮೃಕ್ಷರಾಜಾನಮಚ್ಯುತಃ। 
ವ್ಯಾಜಹಾರ ಮಹಾರಾಜ ಭಗವಾನ್‌ ದೇವಕೀಸುತಃ ॥ ರ್ಪಿ 
ಅಭಿಮೃಶ್ಯಾರವಿಂದಾಕ್ಷಃ ಪಾಣಿನಾ ಶಂಕರೇಣ ತಮ್‌ । 
ಕೃಪಯಾ ಪರಯಾ ಭಕ್ತಂ ಪ್ರೇಮಗಂಭೀರಯಾ ಗಿರಾ ॥ ೩೦ 
ಮಣಿಹೇತೋರಿಹ ಪ್ರಾಪ್ತಾ ವಯಮೃಕ್ಷಪತೇ ಬಿಲಮ್‌ । 
ಮಿಥ್ಯಾಭಿಶಾಪಂ ಪ್ರಮೃಜನ್ನಾತ್ಮನೋ ಮಣಿನಾಮುನಾ ॥ ೩೧ 
ಇತ್ಯುಕ ಸ್ವಾಂ ದುಹಿತರಂ ಕನ್ಯಾಂ ಜಾಂಬವತೀಂ ಮುದಾ 
ಅರ್ಹಣಾರ್ಥಂಸ ಮಣಿನಾ ಕೃಷ್ಣಾಯೋಪಜಹಾರ ಹ॥ ೩೨ 


ಯಾವಾತನು ನಸುಮುಳಿದು ಕಡೆಗಣ್ಣುಗಳಿಂದ ನೋಡಿದ ಮಾತ್ರದಿಂದಲೇ 
ಮಹಾಸಮುದ್ರವು ತಡಬಡಿಸಿದ ಮೊಸಳೆ ತಿಮಿಂಗಿಲಗಳುಳ್ಳದ್ದಾಗಿ ದಾರಿಯನ್ನು 
ಬಿಟ್ಟುಕೊಟ್ಟಿತೋ, ತನ್ನ ಕೀರ್ತಿಯು ನಿಲ್ಲಲೆಂದು ಮಾತ್ರವೇ ಯಾವಾತನು 
ಸೇತುವೆಯನ್ನು ನಿರ್ಮಿಸಿದನೋ, ಲಂಕೆಯನ್ನು ಸುಟ್ಟು ಉರುಭಿದನೋ, 
ಯಾವಾತನ ಶರಜಾಲಗಳಿಂದ ರಾಕ್ಷಸರ ತಲೆಗಳು ತರಿತರಿದು 
ನೆಲದಮೇಲುರುಳಿದವೋ ಆ ಶ್ರೀರಾಮಚಂದ್ರಮೂರ್ತಿಯೇ ನೀನು!” 
ಎಂದನು (೨೮). ಈ ಪ್ರಕಾರವಾಗಿ ವಿವೇಚನೆಯಿಂದ ಜ್ಞಾನವನ್ನು ಪಡೆದು 
ಸುತಿಸಿದ ಭಲ್ಲೂಕ ರಾಜನಾದ ಜಾಂಬವಂತನನ್ನು ಕುರಿತು, ಪರೀಕ್ಷಿತರಾಜ, 
ಅಚ್ಯುತನಾದ ಭಗವಾನ್‌ ದೇವಕೀಸುತನು ಮಾತಾಡಿದನು (೨೯). 
ಆ ಕಮಲನೇತ್ರನು ಶುಭಕರವಾದ ತನ್ನ ಕೈಯಿಂದ ಭಕನಾದ ಜಾಂಬವಂತನನ್ನು 
ಪರಮಕಾರುಣ್ಯದಿಂದ ನೇವರಿಸಿ ಪ್ರೇಮಗಂಭೀರವಾದ ನುಡಿಯಿಂದ 
“ಜಾಂಬವಂತ, ಈ ಮುಣಿಗಾಗಿ ನಾವು ಗುಹೆಯೊಳಗೆ ಬಂದೆವು. 
ಈ ಮಣಿಯಿಂದ ಉಂಟಾದ ಒಂದು ಸುಳ್ಳು ಅಪವಾದವನ್ನು ತೊಡೆದು 
ಹಾಕುವುದು ನಮ್ಮ ಉದ್ದೇಶ'' ಎಂದನು (೩೦-೩೧). ಹೀಗೆ ನುಡಿಯಲಾಗಿ 


ಷಟ್‌ಪಂಚಾಶತ್ತ ಮಾಧ್ಯಾಯಃ ಸು 


ಅದೃಷ್ಟ್ವಾನಿರ್ಗಮಂ ಶಾೌರೇಃ ಪ್ರವಿಷ್ಠಸ್ಯ ಬಿಲಂ ಜನಾಃ । 

ಪ್ರತೀಕ್ಷ್ಯ ದ್ವಾದಶಾಹಾನಿ ದುಃಖತಾಃ ಸ್ವಪುರಂ ಯಯುಃ ॥ ೩೩ 
ನಿಶಮ್ಯ ದೇವಕೀ ದೇವೀ ರುಕ್ಕಿಣಾನಕದುಂದುಭಿಃ | 

ಸುಹೃದೋ ಜಾತಯೋತಶೋಚನ್‌ ಬಿಲಾತ್‌ ಕೃಷ್ಣಮನಿರ್ಗತಮ್‌ 1೩೪ 


ಸತ್ರಾ ಜಿತಂ ಶಪಂತಸೆ ಸೇ ದುಃಖಿತಾ ದ್ವಾರಕೌಕಸಃ।. 
ಉಪತಸ್ಸುರ್ಮಹಾಮಾಯಾಂ ದುರ್ಗಾಂ ಕೃಷ್ನೋಪಲಬ್ದಯೇ Il ೩೫ 


ತೇಷಾಂ ತು ದೇವ್ಯುಪಸ್ಥಾನಾತ್‌ ಪ್ರತ್ಯಾದಿಷಾಶಿಷಾ ಸ ಚ। 
ಪ್ರಾದುರ್ಬಭೂವ ಸಿದ್ಧಾರ್ಥಃ ಸದಾರೋ ಹರ್ಷಯನ್‌ ಹರಿಃ ॥ ೩೬ 


ಉಪಲಭ್ಯ ಹೃಷೀಕೇಶಂ ಮೃತಂ ಪುನರಿವಾಗತಮ್‌ । 
ಸಹ ಪತ್ನ್ಯಾಮಣಿಗ್ರೀವಂ ಸರ್ವೇ ಜಾತಮಹೋತವಾಃ ॥ ೩೭ 


ಸತ್ರಾಜಿತಂ ಸಮಾಹೂಯ ಸಭಾಯಾಂ ರಾಜಸಂನಿಧ್‌ । 
ಪ್ರಾಪಿಂ ಚಾಖ್ಯಾಯ ಭಗವಾನ್‌ ಮಣಿಂ ತಸ್ಮೈನ್ಯವೇದಯತ್‌ ॥ ೩೮ 


ಜಾಂಬವಂತನು ಶ್ರೀಕೃಷ್ಣನನ್ನು ಸತ್ಯರಿಸುವುದಕೋಸ್ಕರ ತನ್ನ ಮಗಳಾದ. 
ಜಾಂಬವತಿಯೆಂಬ ಕನ್ಯೆಯನ್ನು ಸ್ಕಮಂತಕಮಣಿಯೊಂದಿಗೆ ಸಂತೋಷದಿಂದ 
ಅರ್ಪಿಸಿದನು (೩೨). ಇತ್ತ ಬಿಲದೊಳಗೆ ಹೋದ ಶ್ರೀಕೃಷ್ಣನು ಹೊರಗೆ 
ಬಾರದಿರುವುದನ್ನು ಕಂಡ ಜನರು ಹನ್ನೆರಡು ದಿನಗಳವರೆಗೆ ಕಾದಿದ್ದು ಖಿನ್ನರಾಗಿ 
ತಮ್ಮ ನಗರಕ್ಕೆ ಹಿಂದಿರುಗಿದರು (೩೩). ಗುಹೆಯಿಂದ ಶ್ರೀಕೃಷ್ಣನು ಹೊರಗೆ 
ಬರಲಿಲ್ಲವೆಂಬುದನ್ನು ಕೇಳಿ ದೇವಕೀದೇವಿ, ರುಕ್ಮಿಣಿ, ವಸುದೇವ ಮತ್ತು 
ಮಿತ್ರಬಾಂಧವರು ಶೋಕಿಸತೊಡಗಿದರು. ಇದಕ್ಕೆಲ್ಲ ಸತ್ರಾಜಿತನು ಕಾರಣವೆಂದು 
ದ್ವಾರಕಾವಾಸಿಗಳು ಅವನನ್ನು ಬಯ್ಯುತ್ರ ಶ್ರೀಕೃಷ್ಣನು ದೊರಕಲೆಂದು ಮಹಾ 
ಮಾಯೆಯಾದ ದುರ್ಗೆಯನ್ನು ಭಜಿಸಿದರು (೩೪-೩೫). ಅವರ ಸುತಿಗೆ ಮೆಚ್ಚಿ 
ದುರ್ಗಾದೇವಿಯು ಆಶೀರ್ವದಿಸಲಾಗಿ ಶ್ರೀಕೃಷ್ಣನು ಮಣಿಯನ್ನು ಪಡೆದು ಕೃತ 
ಕೃತ್ಯನಾಗಿ ಜಾಂಬವತಿಯೆಂಬ ಪತ್ನಿಯೊಡನೆ ಎಲ್ಲರಿಗೂ ಆನಂದವನ್ನುಂಟು 
ಮಾಡುತ್ತ ಉಪಸ್ಥಿತನಾದನು (೩೬). ಕೊರಳಲ್ಲಿ ಸ್ಕಮಂತಕಮಣಿಯನ್ನು ಧರಿಸಿ 
ಪತ್ನಿಯೊಡನೆ ಬಂದ ಗೋವಿಂದನನ್ನು ಕಂಡು, ಮೃತನಾದವನು ಮರಳಿ 
ಬದುಕಿಬಂದನೋ ಎಂಬಂತೆ ಎಲ್ಲರೂ ಆನಂದತುಂದಿಲರಾದರು (೩೭). 


4* 


೭೮ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಸ ಚಾತಿವ್ರೀಡಿತೋ ರತ್ನಂ ಗೃಹೀತ್ವಾವಾಜ್ಞುಖಸತಃ। 
ಅನುತಪ್ಯಮಾನೋ ಭವನಮಗಮತ್‌ ಸ್ವೇನ ಪಾಪ್ಠನಾ || ರ೯ 


ಸೋ ನುಧ್ಯಾಯಂಸದೇವಾಘಂ ಬಲವದ್ದಿಗ್ರಹಾಕುಲಃ | 
ಕಥಂ ಮೃಜಾಮ್ಯಾತ್ಮರಜಃ ಪ್ರಸೀದೇದ್‌ ವಾಚ್ಯುತಃ ಕಥಮ್‌ ॥॥ ೪೦ 


ಕಿಂ ಕೃತ್ವಾಸಾಧು ಮಹ್ಯಂ ಸ್ನಾನ್ನಶಪೇದ್‌ ವಾಜನೋಯಥಾ। 
ಅದೀರ್ಥದರ್ಶನಂ ಕ್ಷುದ್ರಂ ಮೂಢಂ ದ್ರವಿಣಲೋಲುಪಮ್‌ ॥ ೪೧ 


ದಾಸ್ಯೇ ದುಹಿತರಂ ತಸ್ಮೈಸ್ಟೀರತ್ನಂ ರತ್ನಮೇವ ಚ। 
ಉಪಾಯೋತಯಂ ಸಮಾಚೀನಸಸ್ಯ ಶಾಂತಿರ್ನ ಚಾನ್ಯಥಾ ॥ ೪೨ 


ಏವಂ ವ್ಯವಸಿತೋ ಬುದ್ಧ್ಯಾ ಸತ್ರಾಜಿತ್‌ ಸ್ಪಸುತಾಂ ಶುಭಾಮ್‌ | 
ಮಣಿಂ ಚ ಸ್ವಯಮುದ್ಯಮ್ಯ ಕೃಷ್ಣಾಯೋಪಜಹಾರ ಹ॥ ೪೩ 


ಭಗವಂತನು ಸತ್ರಾಜಿತನನ್ನು ರಾಜಸಭೆಗೆ ಕರೆಯಿಸಿ, ರಾಜನಾದ ಉಗ್ರಸೇನನ 
ಎದುರಿಗೆ ಸೃ್ಕಮಂತಕಮಣಿಯು ದೊರಕಿದ ಬಗೆಯನ್ನು ವಿವರಿಸಿ, ಆ 
ಮಣಿಯನ್ನು ಸತ್ರಾಜಿತನಿಗೆ ಒಪ್ಪಿಸಿದನು (೩೮). ಸತ್ರಾಜಿತನಿಗೆ ಬಹಳ 
ನಾಚಿಕೆಯಾಯಿತು. ಅವನು ತಲೆತಗ್ಗಿಸಿ ಆ ರತ್ನವನ್ನು ತೆಗೆದುಕೊಂಡು ತನ್ನ 
ತಪ್ಪಿಗಾಗಿ ಪಶ್ಚಾತಾಪ ಪಡುತ್ತ ಮನೆಗೆ ಹೋದರು. ""ಬಲಶಾಲಿಗಳೊಡನೆ 
ವಿರೋಧವನ್ನು ಕಟ್ಟಿಕೊಂಡೆನು'' ಎಂದು ಕೊರಗುತ್ತ ತನ್ನ ತಪ್ಪನ್ನೇ ಅವನು 
ಸದಾ ಚಿಂತಿಸತೊಡಗಿದನು. ""ನನ್ನ ತಪ್ಪನ್ನು ಹೇಗೆ ತೊಳೆದುಕೊಂಡೇನು? ಹೇಗೆ 
ಮಾಡಿದರೆ ಅಚ್ಯುತನು ಪ್ರಸನ್ನ ನಾದಾನು 9 (೩೯-೪೦). ಏನು ಮಾಡಿದರೆ ನನಗೆ 
ಒಳ್ಳೆಯದಾದೀತು ? ದೂರದರ್ಶಿಯಲ್ಲವೆಂದೂ ಸಣ್ಣಮನುಷ್ಯನೆಂದೂ 
ಮೂಢನೆಂದೂ ಧನಲೋಭಿಯೆಂದೂ ಜನರು ನನ್ನನ್ನು ಬಯ್ಯದಿದ್ದಾರು? (೪೧). 
ಸ್ತ್ರೀರತ್ನವಾದ ನನ್ನ ಮಗಳನ್ನೂ ಈ ಸ್ಯ್ವಮಂತಕ ರತ್ನವನ್ನೂ ಶ್ರೀಕೃಷ್ಣನಿಗೆ ಕೊಟ್ಟು 
ಬಿಡುವೆನು! ಇದೇ ಸರಿಯಾದ ಉಪಾಯ. ಇದೇ ನನ್ನತಪ್ಪಿಗೆ ಶಾಂತಿ'' (೪೨). ಎಂದು 
ಮನಸ್ಸಿನಲ್ಲಾಲೋಚಿಸಿ ನಿಶ್ಚಯಮಾಡಿ, ಶುಭಾಂಗಿಯಾದ ತನ್ನ ಮಗಳನ್ನೂ 
ಸ್ಕಮಂತಕಮಣಿಯನ್ನೂ ಪ್ರಯತ್ನಪೂರ್ವಕವಾಗಿ ಶ್ರೀಕೃಷ್ಣನಿಗೆ ಅರ್ಪಿಸಿದನು. 


ಷಟ್‌ಪಂಚಾಶತ್ತ ಮಾಧ್ಯಾಯಃ ೭೯ 
ತಾಂ ಸತ್ಯಭಾಮಾಂ ಭಗವಾನುಪಯೇಮೇ ಯಥಾವಿಧಿ। 
ಬಹುಭಿರ್ಯಾಚಿತಾಂ ಶೀಲರೂಪೌದಾರ್ಯಗುಣಾನ್ನಿತಾಮ್‌ Il ೪೪ 
ಭಗವಾನಾಹ ನ ಮಣಿಂ ಪ್ರತೀಚ್ಛಾಮೋ ವಯಂ ನೃಪ। 





ತವಾಸಾಂ ದೇವಭಕಸ್ಯ ವಯಂ ಚ ಫಲಭಾಗಿನಃ॥ ೪೫ 
ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ 
ಷಟ್‌ ಪಂಚಾಶತ್ತಮಾಧ್ಯಾಯಃ 
ಸಪಪಂಚಾಶತಮಾಧ್ಯಾಯಃ 
ಶ್ರೀಶುಕ ಉವಾಚ 


ವಿಜ್ಞಾತಾರ್ಥೋವಪಿ ಗೋವಿಂದೋ ದಗ್ದಾನಾಕರ್ಣ್ಯ ಪಾಂಡವಾನ್‌ । 
ಕುಂತೀಂ ಚ ಕುಲ್ಕಕರಣೇ ಸಹರಾಮೋ ಯಯೌ ಕುರೂನ್‌ ॥ ೧ 


ಶೀಲ- ರೂಪ-ಔದಾರ್ಯಾದಿಗುಣಗಳಿಂದ ಕೂಡಿದ ಯಾವ ಕನ್ಯೆಯನ್ನು 
ಮಡುವೆಯಾಗಲು (ಕೃತವರ್ಮಾದಿ) ಬಹುಜನರು ಸತ್ರಾಜಿತನಲ್ಲಿ 
ಪ್ರಾರ್ಥನೆಯನ್ನುಸಿಲ್ಲಿಸಿದ್ದರೋ ಆ ಸತ್ಯಭಾಮೆಯನ್ನು ಭಗವಂತನು ವಿಧಿವತಾಗಿ 
ಮದುವೆಯಾದನು (೪೩-೪೪). ಅನಂತರ ಶ್ರೀಕೃಷ್ಣನು ಸತ್ರಾಜಿತನನ್ನು ಕುರಿತು 
“ರಾಜ, ಈ ಸ್ಕಮಂತಕಮಣಿಯನ್ನು ಮಾತ್ರ ನಾವು ಸ್ವೀಕರಿಸುವುದಿಲ್ಲ ಅದು 
ಸೂರ್ಯ ಭಕನಾದ ನಿನ್ನಲ್ಲಿ ಇರಲಿ. ನಿನ್ನ ಬಳಿ ಇದ್ದರೆ ನಮಗೆ ಫಲವು 
ದೊರಕಿದಂತೆಯೇ'' ಎಂದು ಹೇಳಿದನು (೪೫). 


ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿ ಐವತ್ತಾರನೆಯ ಅಧ್ಯಾಯ 





ಅಧ್ಯಾಯ ೫೭ 
ಶತಧನ್ನನು ಸತ್ರಾಜಿತನನ್ನುಕೊಂದು ಸ್ಮಮಂತಕಮಣಿಯನ್ನುಅಪಹರಿಸುವುದು. 
ಶ್ರೀಕೃಷ್ಣನಿಂದ ಶತಧನ್ವನ ಸಂಹಾರ. ಮಣಿಯನ್ನು ಅಕ್ರೂರನಿಗೆ ಹಿಂದಿರುಗಿಸುವುದು. 


ಹೀಗಿರಲು ಪಾಂಡವರೂ ಕುಂತಿಯೂ (ಅರಗಿನ ಅರಮನೆಯಲ್ಲಿ) ಸುಟ್ಟು 
ಹೋದರೆಂಬ ಸುದ್ದಿಯನ್ನು ಶ್ರೀಕೃಷ್ಣನು ಕೇಳಿದನು. ಯಥಾರ್ಥವೇನೆಂಬುದು 


೮೦ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಭೀಷ್ಮಂ ಕೃಪಂ ಸವಿದುರಂ ಗಾಂಧಾರೀಂ ದ್ರೋಣಮೇವ ಚ। 


ತುಲ್ಕದುಃಖೌ ಚ ಸಂಗಮ್ಮ ಹಾ ಕಷ್ಟಮಿತಿ ಹೋಚತುಃ॥ ೨ 

ಲಬ್ದ್ವೈತದಂತರಂ ರಾಜನ್‌ ಶತಧನ್ಹಾನಮೂಚತುಃ। 

ಅಕ್ರೂರಕ್ಕತವರ್ಮಾಣ್‌ಾ್‌ ಮಣಿಃ ಕಸ್ಥಾನ ಗಹ್ನತೇ ॥ ೩ 
ಲ ಲಇಲ ಲೆ 

ಯೋತಸ್ಥಭ್ಯಂ ಸಂಪ್ರತಿಶ್ರುತ್ಯ ಕನ್ಯಾರತ್ನಂ ವಿಗರ್ಹ್ಯ ನಃ। 

ಕೃಷ್ಣಾಯಾದಾನ್ನ ಸತ್ರಾಜಿತ್‌ ಕಸ್ಮಾದ್‌ ಭ್ರಾತರಮನ್ನಿಯಾತ್‌ ॥ ೪ 

ಏವಂ ಭಿನ್ನಮತಿಸಾಭ್ಯಾಂ ಸತ್ರಾಜಿತಮಸತಮಃ । 

ಶಯಾನಮವಧೀಲ್ಲೋಭಾತ್‌ ಸ ಪಾಪಃ ಕ್ಷೀಣಜೀವಿತಃ ॥ ೫ 

ಸ್ತ್ರೀಣಾಂ ವಿಕ್ರೋಶಮಾನಾನಾಂ ಕ್ರಂದಂತೀನಾಮನಾಥವತ್‌ | 

ಹತ್ವಾ ಪಶುಂ ಸೌನಿಕವನ್ಮಣಿಮಾದಾಯ ಜಗ್ಗಿವಾನ್‌ ॥ ೬ 


ತಿಳಿದಿದ್ದರೂ ಆತನು ಕುಲೋಚಿತವಾದ ಲೋಕವ್ಯವಹಾರವನ್ನು 
ನಡೆಸುವುದಕ್ಕಾಗಿ ಬಲರಾಮನೊಡನೆ ಕುರುದೇಶಕ್ಕೆ ಪ್ರಯಾಣ ಮಾಡಿದನು 
(೧). ಅಲ್ಲಿಭೀಷ್ಟ ಕೃಪ, ವಿದುರ, ಗಾಂಧಾರಿ, ದ್ರೋಣರನ್ನು ಅವರು ಸಂದರ್ಶಿಸಿ, 
ಅವರಂತೆಯೇ ದುಃಖಿತರಾಗಿ"ಅಯ್ಯೋ ಕಷವೆ!' ಎಂದು ಮಾತಾಡಿದರು (೨). 
ಪರೀಕ್ಷಿತರಾಜ, ಇದೇ ಸಮಯವೆಂದರಿತು ಅಕ್ರೂರ ಮತ್ತು ಕೃತವರ್ಮ 
ಇವರಿಬ್ಬರು ಶತಧನ್ವನನ್ನು ಕುರಿತು '"ಅಯ್ಯಾ, ಸ್ಕಮಂತಕಮಣಿಯನ್ನೇಕೆ 
ಕಿತುಕೊಳ್ಳಬಾರದು ? ಸತ್ರಾಜಿತನು ತನ್ನ ಕನ್ಯಾರತ್ನವನ್ನು ಕೊಡುವೆನೆಂದು 
ಮಾತುಕೊಟ್ಟು ಆಮೇಲೆ ನಮ್ಮನ್ನೇ ನಿಂದಿಸಿ, ಅವಳನ್ನು ಕೃಷ್ಣನಿಗೆ ಕೊಟ್ಟು ಬಿಟ್ಟನಲ್ಲ! 
ಅವನು ತನ್ನತಮ್ಮನಾದ ಪ್ರಸೇನನ ದಾರಿಯನ್ನೇಕೆ ಹಿಡಿಯಬಾರದು?'' ಎಂದರು 
(೩-೪). ಅವರಿಬ್ಬರ ಚಾಡಿಮಾತಿನಿಂದ ದುರುಳನಾದ ಶತಧನ್ವನು ಬುದ್ದಿ 
ಗೆಟ್ಟನು. ಅಲಜೀವಿತನಾದ ಆ ಪಾಪಿಯು ನಿದ್ರಿಸುತ್ತಿದ್ದ ಸತ್ರಾಜಿತನನ್ನು ಧನಲೋಭ 
ದಿಂದ ಕೊಂದುಬಿಟ್ಟನು (೫). ಸ್ತ್ರೀಯರು ಅನಾಥರಂತೆ ಅಳುತ್ತ ಗೋಳಾಡುತಿರಲು, 
ಕಟುಕನು ಪಶುವನ್ನು ಕೊಲ್ಲುವಂತೆ ಶತಧನ್ವನುಸತ್ರಾಜಿತನನ್ನು ವಧಿಸಿ, ಸ್ಮಮಂತಕ 
ಮಣಿಯನ್ನು ತೆಗೆದುಕೊಂಡು ಹೊರಟು ಹೋದನು (೬). ತಂದೆಯು ಹತನಾದುದನ್ನು 


ಸಪಪಂಚಾಶತ್ತ ಮಾಧ್ಯಾಯಃ ೮೧ 
ಸತ್ಯಭಾಮಾ ಚ ಪಿತರಂ ಹತಂ ವೀಕ್ಷ ೯ ಶುಚಾರ್ಪಿತಾ । 
ವ್ಯಲಪತಾತ ತಾತೇತಿ ಹಾ ಹತಾಸ್ಥೀತಿ ಮುಹ್ಯತೀ || ಕೆ 
ತೈಲದ್ರೋಣ್ಯಾಂ ಮೃತಂ ಪ್ರಾಸ್ಯ ಜಗಾಮ ಗಜಸಾಹ್ವಯಮ್‌ । 
ಕೃಷ್ಣಾಯ ವಿದಿತಾರ್ಥಾಯಾ ತಪ್ಪಾನ 5 ಚಖ್ಯೌ ಪಿತುರ್ವಧಮ್‌ ॥ ೮ 
ತದಾಕರ್ಣ್ಯೇಶ್ವರೌ ರಾಜನ್ನನುಸ್ಪತ್ಯ ನಲೋಕತಾಮ್‌ 


ಅಹೋ ನಃ ಪರಮಂ ಕಷ್ಟಮಿತ್ಯಸ್ರಾಕ್ಷೌ ವಿಲೇಪತುಃ ॥ ತೆ 
ಆಗತ್ಯ ಭಗವಾಂಸಸ್ಥಾತ್‌ ಸಭಾರ್ಯಃ ಸಾಗ್ರಜಃ ಪುರಮ್‌ । 
ಶತಧನ್ವಾನಮಾರೇಭೇ ಹಂತುಂ ಹರ್ತುಂ ಮಣಿಂ ತತಃ ॥ ೧೦ 
ಸೋಪಿ ಕೃಷ್ಣೋದ್ಯಮಂ ಜ್ಞಾತ್ವಾಭೀತಃ ಪ್ರಾಣಪರೀಪ್ಲಯಾ । 
ಸಾಹಾಯ್ಕೇ ಕೃತವರ್ಮಾಣಮಯಾಚತ ಸ ಚಾಬ್ರವೀತ್‌ ॥ ೧೧ 
ನಾಹಮಾಶ್ಚರಯೋಃ ಕುರ್ಯಾಂ ಹೇಲನಂ ರಾಮಕೃಷ್ಣಯೋಃ। 
ಕೋನುಕ್ಷೇಮಾಯ ಕಲ್ಬೇತ ತಯೋರ್ವ್ವಜಿನಮಾಚರನ್‌॥ ೧೨ 


ನೋಡಿ ಸತ್ಯಭಾಮೆಯು ಶೋಕಸಂತಪಳಾಗಿ ""ಅಪ್ಪ ಅಪ್ಪ ಅಯ್ಯೋ ಕೆಟ್ಟಿನು!'' 
ಎಂದು ಎಚ್ಚರದಪ್ಪಿ ಅತ್ತಳು. ತರುವಾಯ ಮೃತನಾದ ತಂದೆಯ ಕಳೇಬರವನ್ನು 
ಎಣ್ಣೆಯ ಕೊಪ್ಪರಿಗೆಯಲ್ಲಿಇಡಿಸಿ ಹಸ್ತಿನಾವತಿಗೆ ಧಾವಿಸಿದಳು. ಅಲ್ಲಿ ಎಲ್ಲವನ್ನೂ 
ತಿಳಿದಿದ್ದ ಶ್ರೀಕೃಷ್ಣನಿಗೆ ತನ್ನ ತಂದೆಯ ವಧೆಯ ವೃತ್ತಾಂತವನ್ನು ಶೋಕಾಕುಲಳಾಗಿ 
ಹೇಳಿದಳು (೭-೮). ಪರೀಕ್ಷಿತರಾಜ, ಸಮರ್ಥರಾದ ಬಲರಾಮಕೃಷ್ಣರು ಅದನ್ನು 
ಕೇಳಿ ಮನುಷ್ಯ ರೀತಿಯನ್ನನುಸರಿಸಿ ""ಅಯ್ಯೋ, ನಮಗೆ ಎಂತಹ ಕಷ್ಟ 
ಒದಗಿತು | '' ಎಂದು ಕಂಬನಿದುಂಬಿ ದುಃಖಿಸಿದರು (೯). ಭಗವಂತನು 
ಪತ್ನಿಯಾದ ಸತ್ಯಭಾಮೆ ಮತ್ತು ಅಣ್ಣನಾದ ಬಲರಾಮನೊಡನೆ ದ್ವಾರಕಾಪುರಕ್ಕೆ 
ಬಂದು, ಶತಧನ್ವನನ್ನು ಕೊಲ್ಲಬೇಕೆಂದೂ ಸ್ಕಮಂತಕಮಣಿಯನ್ನು 
ಕಿತುಕೊಳ್ಳಬೇಕೆಂದೂ ಉದ್ಯುಕನಾದನು (೧೦). ಶತಧನ್ವನು ಶ್ರೀಕೃಷ್ಣನ 
ಉದ್ದೇಶವನ್ನರಿತು ಹೆದರಿದನು. ಪ್ರಾಣವನ್ನುಳಿಸಿಕೊಳ್ಳಲು ಸಹಾಯ 
ಮಾಡಬೇಕೆಂದು ಕೃತವರ್ಮನನ್ನು ಕೇಳಿಕೊಂಡನು. ಅದಕ್ಕೆ ಕೃತವರ್ಮನು 
ಹೀಗೆಂದನು (೧೧). ""ನಾನು ಶೂರರಾದ ಬಲರಾಮಕೃಷ್ಣರಿಗೆ ಪ್ರತಿಕೂಲವಾಗಿ 


4** 


೮೨ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 

ಕಂಸಃ ಸಹಾನುಗೋ5 ಪೀತೋ ಯದ್ದ್ಯೇಷಾತ್ತ್ಯಾಜಿತಃ ಶ್ರಿಯಾ । 
ಜರಾಸಂಧಃ ಸಪದಶ ಸಂಯುಗಾನ್‌ ವಿರಥೋ ಗತಃ॥ ೧೩ 
ಪ್ರತ್ಯಾಖ್ಯಾತಃ ಸ ಚಾಕ್ರೂರಂ ಪಾರ್ಷಿಗ್ರಾಹಮಯಾಚತ । 

ಸೋಂ ಪ್ಯಾಹ ಕೋ ವಿರುಧ್ಯೇತ ವಿದ್ದಾನೀಶರಯೋರ್ಬಲಮ್‌ I ೧೪ 


ಯ ಆದಂ ಲೀಲಯಾ ವಿಶಂ ಸೃಜತ್ಯವತಿ ಹಂತಿಚ। 
ಚೇಷ್ಟಾಂ ವಿಶ ಸಜೋ ಯಸ್ಯ ನ ವಿದುರ್ಮೋಹಿತಾಜಯಾ ॥ ೧೫ 


ಯಃ ಸಪಹಾಯನಃ ಶೈಲಮುತ್ನಾಟೈ ಕೇನ ಪಾಣಿನಾ । 


ದಧಾರ ಲೀಲಯಾ ಬಾಲ ಉಚ್ಚಿಲೀಂಧ್ರಮಿವಾರ್ಭಕಃ || ೧೬ 
ನಮಸಸ್ಟೈಭಗವತೇ ಕೃಷ್ಣಾಯಾದ್ಬುತಕರ್ಮಣೇ। 
ಅನಂತಾಯಾದಿಭೂತಾಯ ಕೂಟಸ್ಥಾಯಾತ್ಮನೇ ನಮಃ ॥ ೧೭ 


ನಿಲ್ಲಲಾರೆ. ಅವರಿಗೆ ವಿರೋಧವನ್ನು ಮಾಡಿ ಯಾವನು ತಾನೆ ಕ್ಷೇಮವಾಗಿ 
ಉಳಿದಾನು 9 ಅವರನ್ನು ದ್ವೇಷಿಸಿದ್ದರಿಂದ ಕಂಸನಂಥವನೇ ಐಶ್ವರ್ಯವನ್ನು 
ಕಳೆದುಕೊಂಡು ಪರಿವಾರಸಹಿತವಾಗಿ ಸತ್ತು ಹೋದನು. ಜರಾಸಂಧನು 
ಹದಿನೇಳು ಬಾರಿ ಯುದ್ದ ಮಾಡಿ ಸೋತು ಹಿಂದಿರುಗಿದನು'' ಎಂದನು 
(೧೨-೧೩). ಹೀಗೆ ತಿರಸ್ಕತನಾದ ಶತಧನ್ವನು ತನಗೆ ನೆರವಾಗಬೇಕೆಂದು 
ಅಕ್ರೂರನಲ್ಲಿ ಪ್ರಾರ್ಥಿಸಿಕೊಂಡನು. ಅದಕ್ಕೆ ಅಕ್ರೂರನು "'ಈಶ್ವರರಾದ 
ಬಲರಾಮಕೃಷ್ಣರ ಬಲವನ್ನರಿತ ಯಾವನು ತಾನೇ ಅವರನ್ನು 
ಎದುರುಹಾಕಿಕೊಂಡಾನು? (೧೪). ಯಾವಾತನು ಈ ವಿಶ್ವವನ್ನು ಸೃಜಿಸಿ ಪಾಲಿಸಿ 
ಸಂಹರಿಸುವನೋ, ಯಾವನ ಮಾಯೆಯಿಂದ ಮೋಹಿತರಾದ ಜನರು ಆ 
ಸೃಷ್ಟಿಕರ್ತನ ಕೃತಿಯನ್ನರಿಯರೋ, ಯಾವಾತನು ಏಳುವರ್ಷದ 
ಹುಡುಗನಾಗಿದ್ದಾಗ ಬೆಟ್ಟವನ್ನು ಕಿತ್ತುಒಂದು ಕೈಯಿಂದ ಎತಿಹಿಡಿದದೋ ಒಬ್ಬ 
ಬಾಲಕನು ನಾಯಿಕೊಡೆಯನ್ನು ಹಿಡಿದುಕೊಳ್ಳುವಂತೆ ಆ ಗೋವರ್ಧನ 
ಗಿರಿಯನ್ನುಎತ್ತಿಹಿಡಿದನೋ (೧೫-೧೬), ಆ ಭಗವಂತನಿಗೆ ನಮಸ್ಕಾರ! ಅದ್ಭುತ 
ಕರ್ಮನಾದ ಕೃಷ್ಣನಿಗೆ ನಮಸ್ಕಾರ ! ಅನಂತನೂ ಜಗದಾದಿಯೂ ಕೂಟಸ್ಮನೂ 
ಪರಮಾತ್ಮನೂ ಆದ ಕೃಷ್ಣನಿಗೆ ನಮಸ್ಕಾರ ! ಎಂದು ಬಿಟ್ಟನು (೧೭). ಹೀಗೆ 


ಸಪ್ತಪಂಚಾಶತ್ತ ಮಾಧ್ಯಾಯಃ ೮೩ 
ಪ್ರತ್ಯಾಖ್ಯಾತಃ ಸ ತೇನಾಪಿ ಶತಧನ್ಹಾ ಮಹಾಮಣಿಮ್‌ ।ಟ 
ತಸ್ಮಿನ್‌ ನ್ಯಸ್ಯಾಶ್ಲಮಾರುಹ್ಯ ಶತಯೋಜನಗಂ ಯಯ್‌ ॥ ೧೮ 


ಗರುಡದ್ದಜಮಾರುಹ್ಯ ರಥಂ ರಾಮಜನಾರ್ದನ್‌। 
ಅನ್ನಯಾತಾಂ ಮಹಾವೇಗೈರಶ್ಚೈ ರಾಜನ್‌ ಗುರುದ್ರುಹಮ್‌ ॥ ೧೯ 


ಮಿಧಿಲಾಯಾಮುಪವನೇ ವಿಸ ಜ್ಯ ಪತಿತಂ ಹಯಮ್‌ । 
ಪದ್ಬಾ ;ಮಧಾವತ್‌ ಸಂತ್ರಸಃ ಸ; ಕೃಷ್ಟೋತಪೃನ್ನದ್ರವದ್‌ರುಷಾ II ೨೦ 


ಪದಾತೇರ್ಭಗವಾಂಸಸ್ನ ಪದಾತಿಸಿಗ್ಗನೇಮಿನಾ 


ಚಕ್ರೇಣ ಶಿರ ಉತ್ಕತ್ಯ ವಾಸ ಸಸೋವ ್ಕ್ಛಚಿನೋನ್ಸಣಿಮ್‌ Il ೨೧ 
ಅಲಬ್ದಮಣಿರಾಗತ್ಯ ಕೃಷ್ಣ ಆಹಾಗ್ರಜಾಂತಿಕಮ್‌ | 
ವೃಥಾ ಹತಃ ಶತಧನುರ್ಮಣಿಸತ್ರ ನ ವಿದ್ಯತೇ 1 ೨೨ 
ತತ ಆಹ ಬಲೋ ನೂನಂ ಸ ಮಣಿಃ ಶತಧನ್ನನಾ 
ಕಸ್ಬಿಂಶ್ಚಿತ್‌ ಪುರುಷೇ ನೃಸ್ತಸಮನ್ಯೇಷ ಪುರಂ ವ್ರಜ॥ ೨೩ 


ಅವನಿಂದಲೂ ನಿರಾಕೃತನಾದ ಶತಧನ್ಹನು ಆ ಮಹಾರತ್ತವನ್ನು ಅಕ್ರೂರನಲ್ಲಿಯೇ 
ಬಿಟ್ಟು, ನೂರಾರು ಗಾವುದಗಳವರೆಗೆ ಓಡಬಲ್ಲ ಕುದುರೆಯನ್ನೇರಿ 
ಪಲಾಯನಮಾಡಿದನು (೧೮). ಪರೀಕ್ಷಿತರಾಜ, ಬಲರಾಮಕೃಷ್ಣರು 
ಮಹಾವೇಗಶಾಲಿಗಳಾದ ಅಶ್ವಗಳನ್ನು ಹೂಡಿದ ಗರುಡ ಚಿಹ್ನಾಂಕಿತವಾದ 
ರಥವನ್ನೇರಿ ಗುರುದ್ರೋಹಿಯಾದ ಶತಧನ್ವನನ್ನು ಬೆನ್ನಟ್ಟಿಹೋದರು (೧೯). 
ಮಿಧಿಲಾನಗರದ ಬಳಿಯಿರುವ ಉಪವನದಲ್ಲಿ ಶತಧನ್ವನ ಕುದುರೆಯು 
( ಆಯಾಸದಿಂದ) ಉರುಳಿಬಿದ್ದಿತು. ಅವನು ಅದನ್ನು ತ್ಯಜಿಸಿ ಭೀತನಾಗಿ 
ಬರಿಗಾಲುಗಳಿಂದ ಓಡಲಾರಂಭಿಸಿದನು. ಶ್ರೀಕೃಷ್ಣನು ಕ್ರೋಧದಿಂದ ಬೆನ್ನಟ್ಟಿದನು 
(೨೦). ಕಾಲ್ನಡಿಗೆಯಿಂದ ಓಡುತ್ತಿದ್ದ ಶತಧನ್ವನನ್ನು ಶ್ರೀಕೃಷ್ಣನೂ 
ಕಾಲ್ಪಡಿಗೆಯಿಂದಲೇ ಓಡುತ್ತ ಹೋಗಿ ಹಿಡಿದು ಹರಿತವಾದ ಚಕ್ರದಿಂದ ಅವನ 
ತಲೆಯನ್ನು ಕತ್ತರಿಸಿದನು. ಮಣಿಗಾಗಿ ಅವನ ಬಟ್ಟೆಗಳನ್ನು ಶೋಧಿಸಿದನು (೨೧). 

ಮಣಿಯು. ದೊರೆಯಲಿಲ್ಲ ತರುವಾಯ ಶ್ರೀಕೃಷ್ಣನು ಅಣ್ಣನಬಳಿಗೆ ಬಂದು ""ಅಣ್ಣ, 

ಶತ್ರುವಾದ ಶತಧನ್ವನನ್ನು ಕೊಂದದ್ದು ವ ರ್ಥವಾಯಿತು. ಸ್ಕಮಂತಕಮಣಿ ಅವನ 
ಹತ್ತಿರ ಇಲ್ಲ'' ಎಂದನು” (೨೨). ಬಲರಾಮನು ' "ಹಾಗಾದರೆ ಅದನ್ನು ಬೇರೆ 


೮೪ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಅಹಂ ವಿದೇಹಮಿಚ್ಛಾಮಿ ದ್ರಷ್ಟುಂ ಪ್ರಿಯತಮಂ ಮಮ 


ಇತ್ಯುಕ್ತ್ವಾಮಿಥಿಲಾಂ ರಾಜನ್‌ ವಿವೇಶ ಯದುನಂದನಃ॥ ೨೪ 
ತಂ ದೃಷ್ಟ್ವಾ ಸಹಸೋತ್ಥಾಯ ಮೈಥಿಲಃ ಪ್ರೀತಮಾನಸಃ 
ಅರ್ಹಯಾಮಾಸ ವಿಧಿವದರ್ಹಣೀಯಂ ಸಮರ್ಹಣೆಃ || ೨೫ 


ಉವಾಸ ತಸ್ಯಾಂ ಕತಿಚಿನ್ನಿಥಿಲಾಯಾಂ ಸಮಾ ವಿಭುಃ । 
ಮಾನಿತಃ ಪ್ರೀತಿಯುಕ್ತೇನ ಜನಕೇನ ಮಹಾತ್ಮನಾ 
ತತೋಶಶಿಕ್ಷದ್‌ ಗದಾಂ ಕಾಲೇ ಧಾರ್ತರಾಷ್ಟ್ರಃ ಸುಯೋಧನಃ ॥ ೨೬ 


ಕೇಶವೋ ದ್ವಾರಕಾಮೇತೃ ನಿಧನಂ ಶತಧನ್ನನಃ। 

ಅಪ್ರಾಪಿಂ ಚ ಮಣೇಃ ಪ್ರಾಹ ಪ್ರಿಯಾಯಾಃ ಪ್ರಿಯಕೃದ್‌ ವಿಭುಃ ॥ 
ತತಃ ಸ ಕಾರಯಾಮಾಸ ಕ್ರಿಯಾ ಬಂಧೋರ್ಹತಸ್ಯ ವೈ । 

ಸಾಕಂ ಸುಹೃದ್ಧಿರ್ಭಗವಾನ್‌ ಯಾ ಯಾಃ ಸ್ಯುಃ ಸಾಂಪರಾಯಿಕಾಃ ॥ 


ಯಾರೋ ಒಬ್ಬನ ವಶದಲ್ಲಿ ಇಟ್ಟಿರಬೇಕು. ಅದನ್ನು ಪತ್ತೆ ಮಾಡು. ನಗರಕ್ಕೆ 
ಹಿಂದಿರುಗು. ನಾನು ಪ್ರಿಯಮಿತ್ರನಾದ ವಿದೇಹ ರಾಜನನ್ನು 
ನೋಡಲಿಚ್ಚಿಸುವೆನು'' ಎಂದು ಹೇಳಿ ಮಿಥಿಲಾನಗರಕ್ಕೆ ಹೋದನು (೨೩-೨೪). 
ಮಿಧಿಲಾಧಿಪತಿಯಾದ ಜನಕರಾಜನು ಬಲರಾಮನನ್ನು ಕಂಡೊಡನೆ ಥಟ್ಟನೆ 
ಸಿಂಹಾಸನದಿಂದ ಎದ್ದುಬಂದು ಸಂತುಷ್ಠನಾಗಿ ಅರ್ಫ್ಯಪಾದ್ಯಾದ್ಯುಪಚಾರಗಳಿಂದ 
ಅವನನ್ನು ಸತ್ವರಿಸಿದನು (೨೫). ಮಹಾತ್ಮನಾದ ಜನಕನು ಸಂಪ್ರೀತನಾಗಿ 
ಆದರಿಸುತಿರಲಾಗಿ, ಸಮರ್ಥನಾದ ಬಲರಾಮನು ಮಿಧಿಲೆಯಲ್ಲಿ ಕೆಲವು 
ವರ್ಷಗಳವರೆಗೆ ವಾಸವಾಗಿದ್ದನು. ಆ ಸಮಯದಲ್ಲಿ ಧೃತರಾಷ್ಟ್ರಪುತ್ರನಾದ 
ಸುಯೋಧನನು ಬಂದು ಬಲರಾಮನಿಂದ ಗದಾಯುದ್ಧವನ್ನುಕಲಿತನು (೨೬). 
ಇತ್ತ ದ್ವಾರಕೆಗೆ ಬಂದು ಶತಧನ್ವನ ಮರಣ ವೃತ್ತಾಂತವನ್ನು ಆದರೆ ಸ್ಕಮಂತಕ 
ಮಣಿಯು ದೊರಕಲಿಲ್ಲವೆಂಬುದನ್ನು, ಪ್ರಿಯಂಕರನಾದ ಕೇಶವನು ತನ್ನಪ್ರಿಯೆಗೆ 
ತಿಳಿಸಿದನು (೨೭). ಅನಂತರ ಭಗವಂತನು ಹತನಾದ ಮಾವನಿಗೆ ಮಾಡಬೇಕಾದ 


ಸಪುಪಂಚಾಶತ್ತ ಮಾಧ್ಯಾಯಃ ೮೫ 


ಅಕ್ರೋರಃ ಕೃತವರ್ಮಾ ಚ ಶ್ರುತ್ಹಾಶತಧನೋರ್ವಧಮ್‌ । 


ವ್ಯೂಷತುರ್ಭಯವಿತ್ರಸ್ಕೌದ್ಧಾರಕಾಯಾಃ ಪ್ರಯೋಜಕ್‌ ॥ ರಿ 
ಅಕ್ರೂರೇ ಪ್ರೋಷಿತೇ$ರಿಷ್ಠಾನ್ಯಾಸನ್‌ ವೈ ದ್ವಾರಕೌಕಸಾಮ್‌ । 
ಶಾರೀರಾ ಮಾನಸಾಸಾಪಾ ಮುಹುರ್ದೈವಿಕಭ್‌ೌತಿಕಾಃ || ೩೦ 
ಆತ್ಯಂಗೋಪದಿಶಂತ್ಯೇಕೇ ವಿಸ್ಕೃತ್ವ ಪ್ರಾಗುದಾಹೃತಮ್‌ । 
ಮುನಿವಾಸನಿವಾಸೇ ಕಿಂ ಘಟೇತಾರಿಷ್ಠದರ್ಶನಮ್‌ || ೩೧ 


ದೇವೇ ವರ್ಷತಿ ಕಾಶೀಶಃ ಪ್ಲಫಲ್ಯಾಯಾಗತಾಯ ವೈ! 
ಸ್ಪಸುತಾಂ ಗಾಂದಿನೀಂ ಪ್ರಾದಾತ್‌ ತತೋತವರ್ಷತ್‌ ಸ್ಥಕಾಶಿಷು ॥೩೨ 


ತತ್ತುತಸತ್ರಭಾವೋತಸಾವಕ್ರೂರೋ ಯತ್ರ ಯತ್ರ ಹ। 
ದೇವೋ ಭಿವರ್ಷತೇ ತತ್ರ ನೋಪತಾಪಾ ನ ಮಾರಿಕಾಃ ॥ ೩೩ 


ಎಲ್ಲಬಗೆಯ ಉತರ ಕ್ರಿಯೆಗಳನ್ನೂಮಿತ್ರರೊಡಗೂಡಿ ನೆರವೇರಿಸಿದನು (೨೮). 
ಶತಧನ್ವನಿಗೆ ಪ್ರಚೋದನೆ ಮಾಡಿದ್ದ ಅಕ್ರೂರ ಮತ್ತು ಕೃತವರ್ಮರು ಆತನ 
ವಧೆಯಾಯಿತೆಂಬುದನ್ನು ಕೇಳಿ ಭಯದಿಂದ ಕಂಗೆಟ್ಟು ದ್ವಾರಕೆಯನ್ನು ಬಿಟ್ಟು 
ಓಡಿಹೋದರು (೨೯). ಅಕ್ರೂರನು ಹೊರಟು ಹೋಗಲು ದ್ವಾರಕಾ 
ನಿವಾಸಿಗಳಿಗೆ ದೈಹಿಕವಾದ ರೋಗಗಳೂ ಮಾನಸಿಕವಾದ ಯಾತನೆಗಳೂ 
ದೈವಿಕಭೌತಿಕಗಳಾದ ಉಪದ್ರವಗಳೂ ತಲೆದೋರಿದವು (೩೦). ಅದನ್ನು 
ಕಂಡು, ಪರೀಕ್ಷಿತ, ಅಕ್ರೂರನು ಹೋದ್ದರಿಂದ ಹೀಗಾಯಿತೆಂದು ಕೆಲವರು 
ಆಡಿಕೊಳ್ಳತೊಡಗಿದರು. ಹಿಂದೆ ಹೇಳಿದ ಶ್ರೀಕೃಷ್ಣನ ಮಹಿಮೆಯನ್ನು ಅವರು 
ಮರೆತಿದ್ದರು. ಮುನಿಹೃದಯನಿವಾಸಿಯಾದ ಭಗುವಂತನು ನೆಲೆಸಿರುವಲ್ಲಿ 
ಅಕ್ರೂರನು ಹೋದಮಾತ್ರದಿಂದ ಈ ಬಗೆಯ ಅರಿಷ್ಠವು ಆದೀತೆ ? (೩೧). 
ಕೆಲವು ಹಿರಿಯರು "" ಹಿಂದೆ ಕಾಶೀದೇಶದಲ್ಲಿಮಳೆಯಾಗಲಿಲ್ಲವಂತೆ. ಆಗ ಅಲ್ಲಿಗೆ 
ಬಂದ ಶ್ವಫಲ್ಪನಿಗೆ ಕಾಶೀರಾಜನು ತನ್ನ ಮಗಳಾದ ಗಾಂದಿನಿಯನ್ನು ಕೊಟ್ಟು 
ಮದುವೆಮಾಡಿದನು. ಆಮೇಲೆ ಕಾಶೀರಾಜ್ಯದಲ್ಲಿ ಮಳೆಯಾಯಿತಂತೆ (೩೨). 
ಶ್ವಫಲ್ಯನ ಮಗನಾದ ಅಕ್ರೂರನು ತಂದೆಯಷ್ಟೇ ಮಹಿಮೆಯುಳ್ಳವನು. ಆ 
ಅಕ್ರೂರನು ಎಲ್ಲೆಲ್ಲಿ ವಾಸವಾಗಿರುವನೋ ಅಲ್ಲಿಲ್ಲಿ ಇಂದ್ರನು ಮಳೆಸುರಿಸುತಾನೆ. 


ಡೈಕ್‌ ಕ ತ 


೮೬ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಇತಿ ವೃದ್ಧವಚಃ ಶ್ರುತ್ವಾ ನೈತಾವದಿಹ ಕಾರಣಮ್‌ । 


ಇತಿ ಮತ್ವಾ ಸಮಾನಾಯ್ಕ್ಯ ಪ್ರಾಹಾಕ್ರೂರಂ ಜನಾರ್ದನಃ ॥ ೩೪ 
ಪೂಜಯಿತ್ವಾಭಿಭಾಷ್ಕೈನಂ ಕಥಯಿತ್ವಾಪ್ರಿಯಾಃ ಕಥಾಃ | 
ಎಜ್ಞಾತಾಖಲಚಿತಜ್ಞಃ ಸ್ಮಯಮಾನ ಉವಾಚ ಹ॥ ೩೫ 


ನನು ದಾನಪತೇ ನೃಸಸ್ತ್ವಯ್ಯಾಸ್ಟೇ ಶತಧನನಾ। 


= 


ಸ್ಕಮಂತಕೋ ಮಣಿಃ ಶ್ರೀಮಾನ್‌ ವಿದಿತಃ ಪೂರ್ವಮೇವನಃ॥ ೩೬ 


ಸತ್ರಾಜಿತೋಶ ನಪತೃತ್ವಾದ್‌ ಗೃಹ್ಟೀಯುರ್ದುಶಿತುಃ ಸುತಾಃ । 
ದಾಯಂ ನಿನೀಯಾಪಃ ಪಿಂಡಾನ್‌ ವಿಮುಚ್ಛರ್ಣಂ ಚ ಶೇಷಿತಮ್‌ ॥ ೩೭ 


ತಥಾಪಿ ದುರ್ಧರಸ್ತ ನೈೈಸ್ಲ್ಯಯ್ಯಾಸಾಂ ಸುವ್ರತೇ ಮಣಿಃ। 


ಕಿಂತು ಮಾಮಗ್ರಜಃ ಸಮ್ಯಜ್‌ ನ ಪ್ರತ್ಯೇತಿ ಮಣಿಂ ಪ್ರತಿ ॥ ೩೮ 
ದರ್ಶಯಸ್ವ ಮಹಾಭಾಗ ಬಂಧೂನಾಂ ಶಾಂತಿಮಾವಹ। 
ಅವ್ಳೃಚ್ಛಿನ್ನಾ ಮಖಾಸ್ಕೇನದ್ಯ ವರ್ತಂತೇ ರುಕ್ಕವೇದಯಃ T ೩೯ 


ಯಾವ ಉಪದ್ರವಗಳೂ ಮಾರಿಕಾದಿ ರೋಗಗಳೂ ಆ ಸ್ಥಳದಲ್ಲಿಇರುವುದಿಲ್ಲ'' 
ಎಂದು ಮಾತಾಡಿಕೊಳ್ಳುತ್ತಿದ್ದರು (೩೩). ""ಇಷ್ಟೇ ಅಲ್ಲ (ಸ್ಯಮಂತಕಮಣಿಯು 
ಇಲ್ಲದಿರುವುದೂ ಕಾರಣ'' ಎಂದು ಆಡಿಕೊಳ್ಳುತ್ತಿದ್ದ ಹಿರಿಯರ ಮಾತನ್ನು ಕೇಳಿ 
ಶ್ರೀಕೃಷ್ಣನು ಅಕ್ರೂರನನ್ನು ದ್ವಾರಕೆಗೆ ಕರೆಸಿದನು (೩೪). ಸಕಲರ ಹೃದಯವನ್ನು 
ಬಲ್ಲ ಭಗವಂತನು ಆತನನ್ನು ಆದರಿಸಿ ಕುಶಲಪ್ರಶ್ನೆಯನ್ನು ಕೇಳಿ ಪ್ರಿಯ 
ವೃತ್ತಾಂತಗಳನ್ನು ತಿಳಿಸಿ ನಗುತ್ತಾ ಹೀಗೆಂದನು : ""ಹೇ ದಾನಪತಿ ಅಕ್ರೂರ, 
ತೇಜೋಮಯವಾದ ಸ್ಯಮಂತಕಮಣಿಯನ್ನು ಶತಧನ್ವನು ನಿನ್ನಲ್ಲಿ 
ನ್ಯಾಸವಾಗಿಟ್ಟಿದ್ದನಲ್ಲವೆ ? ಇದು ನಮಗೆ ಮೊದಲೇ ಗೊತಿತ್ತು! (೩೫-೩೬). 
ಸತ್ರಾಜಿತನಿಗೆ ಗಂಡುಮಕ್ಕಳಿಲ್ಲದಿರುವುದರಿಂದ ಅವನ ಮಗಳಾದ ಸತ್ಯಭಾಮೆಯ 
ಮಕ್ಕಳು ಆತನಿಗೆ ತರ್ಪಣವನ್ನೂ ಹಿಂಡಗಳನ್ನೂವಿಧಿವತ್ತಾಗಿ ಕೊಟ್ಟು ಸಾಲವನ್ನು 
ಅೀರಿಸಿ ಮಿಕ್ಕಭಾಗವನ್ನು ಪಡೆಯಲು ಅರ್ಹರಾಗುತ್ತಾರೆ (೩೭). ಆದರೂ ಆ 
ಸ್ಕಮಂತಕಮಣಿಯನ್ನು ಧರಿಸಲು ಅನ್ಯರಿಗೆ ಶಕ್ಕವಲ್ಲ ಆದ್ದರಿಂದ ಸದಾಚಾರ 
ಸಂಪನ್ನನಾದ ನಿನ್ನಲ್ಲಿಯೇ ಅದು ಇರಲಿ. ಆದರೆ ನನ್ನ ಅಣ್ಣನು ಮಣಿಯ 


ಸಪ್ಪಪಂಚಾಶತ್ತ ಮಾಧ್ಯಾಯಃ ೮೭ 


ಏವಂ ಸಾಮಭಿರಾಲಬ್ಧಃ ಶಫಲ್ಮತನಯೋ ಮಣಿಮ್‌ । 
ಆದಾಯ ವಾಸಸಾಚ್ಛನ್ನಂ ದದ್‌ ಸೂರ್ಯಸಮಪ್ರಭಮ್‌ ॥ ೪೦ 


ಸ್ಕಮಂತಕಂ ದರ್ಶಯಿತ್ತಾ ಜ್ಞಾತಿಭ್ಯೋರಜ ಆತ್ಮನಃ | 
ವಿಮೃಜ್ಯ ಮಣಿನಾ ಭೂಯಸಸ್ಟೃ ಪ್ರತ್ಯರ್ಪಯತ್‌ ಪ್ರಭುಃ॥ ೪೧ 
ಯಸ್ತ್ವೇತದ್‌ ಭಗವತ ಈಶರಸ್ಯ ಎಷ್ಟೋ- 
ರ್ವೀರ್ಯಾಡ್ಯಂ ವೃಜಿನಹರಂ ಸುಮಂಗಲಂ ಚ। 
ಆಖ್ಯಾನಂ ಪಠತಿ ಶಣೋತೃನುಸ್ಥರೇದ್‌ ವಾ 
ದುಷ್ಕೀರ್ತಿದುರಿತಮಪೋಹ್ಯ ಯಾತಿ ಶಾಂತಿಮ್‌.॥ ೪೨ 


ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ 
ಸಪಪಂಚಾಶತ್ತಮಾಧ್ಯಾಯಃ 





ವಿಷಯವಾಗಿ ನನ್ನಲ್ಲಿ ಪೂರ್ಣ ವಿಶ್ವಾಸವನ್ನಿಡದೆ ಶಂಕಿಸುತ್ತಿದ್ದಾನೆ (೩೮). 
ಆದ್ದರಿಂದ ಮಹಾಭಾಗನೆ, ಆ ಮಣಿಯನ್ನು ತೋರಿಸಿ ಬಂಧುಗಳಾದ ನಮಗೆ 
ಶಾಂತಿಯನ್ನುಂಟುಮಾಡು. ಈಗ ಚಿನ್ನದ ವೇದಿಕೆಯ ಮೇಲೆ ನಡೆಸುವ ನಿನ್ನ 
ಯಾಗಗಳು ನಿರಂತರವಾಗಿ ಸಾಗುತಲೇ ಇವೆ !'' ಎಂದನು (೩೯). ಶ್ರಫಲ್ಪ 
ತನಯವಾದ ಅಕ್ರೂರನು ಈ ಪ್ರಕಾರವಾದ ಸಾಮವಚನಗಳಿಗೆ, ವಶನಾಗಿ, ತನ್ನ 
ವಸ್ತದಲ್ಲಿಕಟ್ಟಿ ಮುಚ್ಚಿಕೊಂಡಿದ್ದಸೂರ್ಯಸಮಾನ ಪ್ರಭೆಯುಳ್ಳ ಆ ಮಣಿಯನ್ನು 
ತೆಗೆದು ಶ್ರೀಕೃಷ್ಣನಿಗೆ ಕೊಟ್ಟನು (೪೦). ಪ್ರಭುವಾದ ಶ್ರೀಕೃಷ್ಣನು ಸ್ಕಮಂತಕ 
ಮಣಿಯನ್ನು ಬಂಧುಗಳೆಲ್ಲರಿಗೂ ತೋರಿಸಿ, ತನಗೆ ಬಂದಿದ್ದ ಕಳಂಕವನ್ನು 
ಅದರಿಂದ ತೊಳೆದುಕೊಂಡು ಅದನ್ನು ಮತ್ತೆ ಅಕ್ರೂರನಿಗೆ ಹಿಂದಿರುಗಿಸಿದನು 
(೪೧). ಭಗವಂತನೂ ಲೋಕೇಶ್ವರನೂ ಆದ ವಿಷ್ಣುವಿನ ಪರಾಕ್ರಮಪೂರ್ಣವೂ, 
ಪಾಪಹಾರಿಯೂ, ಮಂಗಳಕರವೂ ಆದ ಈ ಆಖ್ಯಾನವನ್ನು ಯಾವಾತನು 
ಓದುತಾನೋ ಅಥವಾ ಸ್ಮರಿಸಿಕೊಳ್ಳುತ್ತಾನೋ ಆತನು ತನಗೆ ಬಂದ 
ಅಪಕೀರ್ತಿಯನ್ನು, ಪಾಪವನ್ನುನೀಗಿ ಶಾಂತಿಯನ್ನೈದುವನು (೪೨). 





ಲೆಲೆ 
ಅಷ್ಟಪಂಚಾಶತ್ತ ಮಾಧ್ಯಾಯಃ 
ಶ್ರೀಶುಕ ಉವಾಚ- 


ಏಕದಾ ಪಾಂಡವಾನ್‌ ದ್ರಷ್ಟುಂ ಪ್ರತೀತಾನ್‌ ಪುರುಷೋತಮಃ। 
ಇಂದ್ರಪ್ರಸ್ಥಂ ಗತಃ ಶ್ರೀಮಾನ್‌ ಯುಯುಧಾನಾದಿಭಿರ್ವೃತಃ॥ ೧ 


ದೃಷ್ಟ್ವಾ ತಮಾಗತಂ ಪಾರ್ಥಾ ಮುಕುಂದಮಖಿಲೇಶ್ದರಮ್‌ । 
ಉತಸ್ನುರ್ಯಗಪದ್‌ ವೀರಾಃ ಪ್ರಾಣಾ ಮುಖ್ಯಮಿವಾಗತಮ್‌ ॥ ೨ 


ಪರಿಷ್ಠಜ್ಯಾಚ್ಯುತಂ ವೀರಾ ಅಂಗಸಂಗಹತ್ಛೆನಸಃ 


ಸಾನುರಾಗಸ್ಥಿತಂ ವಕ್ಫಂ ವೀಕ್ಷ ` ತಸ್ಯ ಮುದಂ ಯಯುಃ ॥ 4 
ಯುಧಿಷ್ಠಿ ರಸ್ಕ ಭೀಮಸ್ಕ ಕೃತ್ವಾಪಾದಾಭಿವಂದನಮ್‌ | 
ಫಾಲ್ಗುನಂ ಪರಿರಭ್ಯಾಥ ಯಮಾಭ್ಯಾಂ ಚಾಭಿವಂದಿತಃ॥ ೪ 


ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಐವತ್ತೇಳನೆಯ ಅಧ್ಯಾಯ 
ಅಧ್ಯಾಯ ೫೮ 
ಶ್ರೀಕೃಷ್ಣನು ಕಾಳಿಂದಿ, ಮಿತ್ರವಿಂದೆ, ಭದ್ರೆ- ಮೊದಲಾದವರನ್ನುವಿವಾಹವಾಗುವುದು. 

ಶುಕಮುನಿಗಳು ಹೇಳಿದರು: ಒಂದು ಸಲ ಪುರುಷೋತಮನಾದ ಶ್ರೀಕೃಷ್ಣನು, 
(ಅರಗಿನ ಮನೆಯಲ್ಲಿ ನಷ್ಟರಾದರೂ ಪುನಃ ಕಾಣಿಸಿಕೊಂಡು) ವಿಖ್ಯಾತರಾದ 
ಪಾಂಡವರನ್ನು ನೋಡುವುದಕ್ಕಾಗಿ ಸಾತ್ಯಕಿಯೇ ಮೊದಲಾದವರಿಂದ 
ಪರಿವೃತನಾಗಿ ಇಂದ್ರಪ್ರಸ್ಥಕ್ಕೆ ಹೋದನು (೧). ಅಖಿಲೇಶ್ವರನಾದ ಮುಕುಂದನು 
ಬಂದುದನ್ನು ಕಂಡು ವೀರರಾದ ಪಾಂಡವರು, ಸಕಲೇಂದ್ರಿಯಗಳೂ 
ಮುಖ್ಯವಾದ ಪ್ರಾಣವನ್ನು ಪಡೆದು ಚೇತರಿಸಿಕೊಳ್ಳುವಂತೆ ಸ್ವಾಗತಿಸಿ ಒಟ್ಟಿಗೆ 
ಎದ್ದುನಿಂತರು (೨). ಆ ವೀರರು ಅಚ್ಯುತನನ್ನು ಆಲಂಗಿಸಿಕೊಂಡು ಅವನ 
ದೇಹಸಂಗದಿಂದ ಪಾಪವನ್ನು ಕಳೆದುಕೊಂಡು ಪವಿತ್ರರಾಗಿ, ಪ್ರೇಮದಿಂದ 
ಮುಗುಳ್ಗಗೆ ಬೀರುತ್ತಿದ್ದ ಆತನ ಮುಖವನ್ನೀಕ್ಷಿಸಿ ಆನಂದಿಸಿದರು (೩). ಶ್ರೀಕೃಷ್ಣನು 
ಯುಧಿಷ್ಠಿರನಿಗೂ ಭೀಮನಿಗೂ ಕಾಲು ಮುಟ್ಟಿ ನಮಸ್ಕರಿಸಿ ಅರ್ಜುನನನ್ನು 


ಅಷ್ಟಪ ೦ಚಾಶತ್ತ ಮಾಧ್ಯಾ ಯಃ ೮೯ 


ಪರಮಾಸನ ಆಸೀನಂ ಕೃಷ್ಣಾಕೃಷ್ಟಮನಿಂದಿತಾ | 
ನವೋಡಾ ವ್ರೀಡಿತಾ ಕಿಂಚಿಚ್ಛ ಸ ರೇತ್ಕಾ ಭ್ಯವಂದತ॥ ೫ 


ತಥ್ಳೆವ ಸಾ ಸಾತೃಕಿಃ ಪಾಥ್ಳೆ ೯ಃ ಪೂಜಿತಶ್ದಾಭಿವಂದಿತಃ 
ನಿಷಸಾದಾಸನೇಕನ್ಕೆ ಚ ಪೂಜಿತಾಃ ಪರ್ಯುಪಾಸತ ॥ ೬ 


ಪೃಥಾಂ ಸಮಾಗತೃ ಕ್ಛತಾಭಿವಾದನ- 
ಸಯಾತಿಹಾರ್ದಾರ್ದ್ರದೃಶಾಭಿರಂಭಿತಃ 
ಆಪ್ಪಷ್ಟವಾಂಸಾಂ ಕುಶಲಂ ಸಹಸ್ನುಷಾಂ 
ಪಿತ್ಸಷ್ಪಸಾರಂ ಪರಿಪೃಷ್ಟಬಾಂಧವಃ || ೭ 
ತಮಾಹ ಪ್ರೇಮವೈಕ್ಸವ್ಯರುದ್ಧಕಂಠಾಶ್ರುಲೋಚನಾ। 
ಸ್ನರಂತೀ ತಾನ್‌ ಬಹೂನ್‌ ಕ್ಷೇಶಾನ್‌ ಕ್ಲೇಶಾಪಾಯಾತ್ಮದರ್ಶನಮ್‌ 11೮ 
ತದ್ಭವ ಕುಶಲಂ ನೋಠ5 ಭೂತ್‌ ಸನಾಥಾಸೇ ಕೃತಾ ವಯಮ್‌ । 
ಜ್ಞಾತೀನ್‌ ನಃ ಸ್ಕರತಾ ಕೃಷ್ಣಭ್ರಾತಾ ಮೇ ಪ್ರೇಷಿತಸ್ತ್ಯಂಯಾ ॥ ೯ 


ಅಪ್ಪಿಕೊಂಡನು. ನಕುಲಸಹದೇವರು ಅವನಿಗೆ ನಮಸ್ಕರಿಸಿದರು (೪). ಅನಂತರ 
ಉತಮ ಪೀಠದಲ್ಲಿಮಂಡಿಸಿದ ಶ್ರೀಕೃಷ್ಣನ ಬಳಿಗೆ ಪರಿಶುದ್ಧಳೂ ನವೋಢೆಯು 
ಆದ ದ್ರೌಪದಿಯು ನಾಚುತ್ತಮೆಲ್ಲಗೆ ಬಂದು ವಂದಿಸಿದಳು (೫). ಹಾಗೆಯೇ 
ಸಾತ್ಯಕಿಯೂ ಪಾಂಡವರಿಂದ ಸತ್ಯತನಾಗಿ ವಂದಿಸಲ್ಪಟ್ಟು ಪೀಠದಲ್ಲಿ ಕುಳಿತನು. 
ಇತರ ಯಾದವರು ಯಥೋಚಿತವಾಗಿ ಗೌರವಿಸಲ್ಲಟ್ಟು ಕುಳಿತುಕೊಂಡರು 
(೬). ಆಮೇಲೆ ಅಚ್ಯುತನು ಸೋದರತ್ತೆಯಾದ ಪೃಥೆಯ ಬಳಿಗೆ ಹೋಗಿ ಅವಳಿಗೆ 
ಅಂಪಾರು ಅವಳ್ಳು 'ಸ್ನೇಹಾತಿರೇಕದಿಂದ ಕಂಬನಿ- ದುಂಬಿ 
ಆಲಂಗಿಸಿಕೊಂಡು ದ್ವಾರಕೆಯಲ್ಲಿದ್ದೆ ಬಾಂಧವರ ಯೋಗಕ್ಷೇಮಗಳನ್ನು 
ಕೇಳಿದಳು. ಅಚ್ಯು ತನು” ಕುಂತಿಯ "ಮತ್ತು ಅವಳ ಸೊಸೆಯ ಕುಶಲವನ್ನು 
ವಿಚಾರಿಸಿದನು (೭). ಆಗ ಪೃಥೆಯು ಪ್ರೇಮಾತಿಶಯದಿಂದ ಗದ್ದದಿಸುತ್ತ 
ಕಳೆದುಹೋದ ನಾನಾ ಕಷ್ಟಗಳನ್ನು ಸ್ಥರಿಸಿಕೊಂಡು ಕಂಬನಿದುಂಬಿ, ಕಷ್ಟಗಳು 
ನೀಗಿದ ಮೇಲೆ ಕಾಣಿಸಿಕೊಂಡ ಶ್ರೀಕೃಷ್ಣನನ್ನು ಕುರಿತು ಹೀಗೆಂದಳು (೮). 
"ಕೃಷ್ಣ ಬಂಧುಗಳಾದ ನಮ್ಮನ್ನು ಸ್ಮರಿಸಿಕೊಂಡು (ನಮ್ಮ ಕುಶಲವನ್ನು 


೯೦ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ನ ತೇರಸ್ತಿಸ್ತಪರಬ್ರಾಂತಿರ್ವಿಶ್ಚಸ್ಯ ಸುಹೃದಾತ್ಮನಃ । 

ತಥಾಪಿ ಸ್ಥರತಾಂ ಶಶತ್‌ ಕ್ಲೇಶಾನ್‌ ಹಂಸಿ ಹೃದಿ ಸ್ಥಿತಃ || ೧೦ 
ಯುಧಿಷ್ಠಿರ ಉವಾಚ- 

ಕಿಂನ ಆಚರಿತಂ ಶ್ರೇಯೋ ನ ವೇದಾಹಮಧೀಶರ। 


ವ 


ಯೋಗೇಶಧಾಣಾಂ ದುರ್ದರ್ಶೋ ಯನ್ನೋ ದೃಷ್ಠ ಪಃ ಕುಮೇಧ 
ಸಾಮ್‌ ॥೧೧ 


ಇತಿ ಪ್ದ ವಾರ್ಷಿಕಾನ್‌ ಮಾಸಾನ್‌ ರಾಜ್ಞಾ ಸೋನ ಭೃರ್ಥಿತಃ 
ಸುಖಮ್‌ । 


ಜನಯನ್‌ ನಯನಾನಂದಮಿಂದ್ರಪ್ರಸ್‌ೌಕಸಾಂ ವಿಭುಃ॥ ೧೨ 


ಏಕದಾ ರಥಮಾರುಹ್ಕ ವಿಜಯೋ ವಾನರದ್ದಜಮ್‌ 
ಗಾಂಡೀವಂ ಧನುರಾದಾಯ ತೂಣ್‌ೌ ಚಾಕ್ಷಯಸಾಯಕ್‌ ॥ ೧೩ 


ವಿಚಾರಿಸುವುದಕ್ಕಾಗಿ) ನನ್ನ ಸೋದರನಾದ ಅಕ್ರೂರನನ್ನುನೀನು ಕಳಿಸಿದೆಯಲ್ಪ 
ಆಗಲೇ ನಾವು ಕುಶಲಿಗಳಾದೆವು; ಸನಾಥರಾದೆವು (೯). ಸಕಲವಿಶ್ವಕ್ಕೆ ಮಿತ್ರನೂ 
ಆತ್ಮನೂ ಆಗಿರುವ ನಿನಗೆ ಸ್ವಕೀಯರು-ಪರಕೀಯರೆಂಬ ಭೇದಭ್ರಾಂತಿ ಇಲ್ಲ 
ಆದರೂ ಯಾರು ನಿನ್ನನ್ನುಸದಾ ಸ್ಫರಿಸುತ್ತಿರುವರೋ ಅವರ ಹೃದಯದಲ್ಲಿನೆಲೆಸಿ 
ಅವರ ಕಷ್ಟಗಳನ್ನು ನೀಗಿಸುತ್ತೀಯೆ'' ಎಂದಳು (೧೦). ಯುಧಿಷ್ಠಿರನು "ಹೇ 
ಸ್ವಾಮಿ, ನಾವು ಯಾವ ಪುಣ್ಯವನ್ನಾಚರಿಸಿದ್ದೇವೆಯೋ ನಾನರಿಯೆನು. 
ಯೋಗೇಶ್ವ ರರಿಗೂ ಅದೃಶ್ಯನಾದ ನೀನು ಅಲ್ಪಬುದ್ದಿಯವರಾದ ನಮಗೆ 
ಕಾಣಿಸಿಕೊಂಡಿದ್ದೇಯೆ'' ಎಂದನು (೧೧4. ಮಳೆಗಾಲದ ನಾಲ್ಕು ತಿಂಗಳೂ 
ಅಲ್ಲಿಯೇ ಇರಬೇಕೆಂದು ಧರ್ಮರಾಜನು ಪ್ರಾರ್ಥಿಸಲಾಗಿ, ಹಾಗೆಯೇ 
ಸ್ವಾ ಮಿಯು ಇಂದ್ರಪ ಶ್ರಸ್ಥವಾಸಿಗಳಿಗೆ ನಯನಾನಂದವನ್ನುಂಟುಮಾಡುತ್ತ 
ಅಲ್ಲಿದ್ದನು (೧೨). ಒಂದು ಸಲ ಶತ್ರುಘಾತಿಯಾದ ಅರ್ಜುನನು ಕವಚವನ್ನು 
ತೊಟ್ಟು ಅಕ್ಷಯ ಬಾಣಗಳಿರುವ ಎರಡು ಬತಳಿಕೆಗಳನ್ನು ಬಿಗಿದುಕಟ್ಟಿ ಗಾಂಡೀವ 
ಧನುಸ್ಸನ್ನು ಹಿಡಿದು ಕಪಿಧ್ವಜಾಂಕಿತವಾದ ರಥವನ್ನೇರಿ ಕ್ರೂರಮೃಗಗಳಿಂದ 
ತುಂಬಿದ ದಟ್ಟವಾದ ಅರಣ್ಯಕ್ಕೆ ಮೃಗಯಾ ವಿನೋದಕ್ಕಾಗಿ ಶ್ರೀಕೃಷ್ಣನೊಡನೆ ಹೋದನು 


ಅಷ್ಟಪಂಚಾಶತ್ತ ಮಾಧ್ಯಾಯಃ ೯೧ 
ಸಾಕಂ ಕೃಷ್ಣೇನ ಸಂನದ್ದೋ ವಿಹರ್ತುಂ ವಿಪಿನಂ ವನಮ್‌ । 
ಬಹುವ್ಯಾಲಮೃಗಾಕೀರ್ಣಂ ಪ್ರಾವಿಶತ್‌ ಪರವೀರಹಾ ॥ ೧೪ 


ತತ್ರಾವಿಧ್ಯಚ್ಛರೈರ್ವ್ಯಾಘ್ರಾನ್‌ ಸೂಕರಾನ್‌ ಮಹಿಷಾನ್‌ ರುರೂನ್‌ | 
ಶರಭಾನ್‌ ಗವಯಾನ್‌ ಖಡಾನ್‌ ಹರಿಣಾನ್‌ ಶಶಶಲ್ಲಕಾನ್‌ ॥ ೧೫ 


ತಾನ್‌ ನಿನ್ಯುಃ ಕಿಂಕರಾ ರಾಜ್ಞೇ ಮೇಧ್ಯಾನ್‌ ಪರ್ವಣ್ಯುಪಾಗತೇ I 


ತ್ಫಟರೀತಃ ಪರಿಶ್ರಾಂತೋ ಬೀಭತುರ್ಯಮುನಾಮಗಾತ್‌ Il ೧೬ 
ತತ್ರೋಪಸ್ಟೃಶ್ಯ ವಿಶದಂ ಪೀತ್ವಾ ವಾರಿ ಮಹಾರಥ್‌ । 
ಕೃಹೌದದ್ದಶತುಃ ಕನ್ಯಾಂ ಚರಂತೀಂ ಚಾರುದರ್ಶನಾಮ್‌ ॥ ೧೭ 


ತಾಮಾಸಾದ್ಯ ವರಾರೋಹಾಂ ಸುದ್ದಿಜಾಂ ರುಚಿರಾನನಾಮ್‌ । 
ಪಪ್ರಚ್ಛ ಪ್ರೇಷಿತಃ ಸಖ್ಯಾ ಫಾಲ್ಗುನಃ ಪ್ರಮದೋತಮಾಮ್‌॥ ೧೮ 
ಕಾ ತ್ತಂ ಕಸ್ಕಾಸಿ ಸುಶ್ರೋಣಿ ಕುತೋಪಸಿ ಕಿಂ ಚಿಕೀರ್ಷಸಿ। 

ಮನ್ಯೇ ತ್ವಾಂ ಪತಿಮಿಚ್ಛಂತೀಂ ಸರ್ವಂಕಥಯ ಶೋಭನೇ॥ ೧೯ 


(೧೩-೧೪). ಅಲ್ಲಿ ಹುಲಿ, ಹಂದಿ, ಕಾಡುಕೋಣ, ಜಿಂಕೆ, ಶರಭ, ಗವಯ, 
ಖಡ್ಗಮೃಗ, ಚಿಗರೆ, ಮೊಲ, ಮುಳ್ಳುಹಂದಿಗಳನ್ನು ಬಾಣಗಳಿಂದ 
ಹೊಡೆದುಕೊಂದನು. ಪರ್ವದಿನವು ಪ್ರಾಪವಾದ್ದರಿಂದ ಆಹಾರಕ್ಕೆ ಶುದ್ಧವಾದ 
ಅವುಗಳನ್ನು ಸೇವಕರು ಧರ್ಮರಾಜನ ಬಳಿಗೆ ತೆಗೆದುಕೊಂಡು ಹೋದರು. 
ಬಳಲಿ ಬಾಯಾರಿದ ಅರ್ಜುನನು ಯಮುನಾ ನದಿಯ ಬಳಿಗೆ ಹೋದನು 
(೧೫-೧೬). ಅಲ್ಲಿ ಶ್ರೀಕೃಷ್ಣಾರ್ಜುನರು ಕೈಕಾಲು ತೊಳೆದು ಆಚಮನಮಾಡಿ 
ಸ್ವಚ್ಛವಾದ ನೀರನ್ನು ಕುಡಿದರು. ಆಗ ಅಲ್ಲಿ ತಿರುಗಾಡುತ್ತಿರುವ ಸುಂದರಿಯಾದ 
ಒಬ್ಬ ಕನ್ಯೆ ಯನ್ನು. ಅವರು ಕಂಡರು (೧ ೭). ಅರ್ಜುನನು ಮಿತ್ರನಾದ 
ಕೃಷ್ಣನಿಂದ ಪ್ರ "ಷಿತನಾಗಿ, ಉತ್ತಮ ನಿತಂಬಗಳಿಂದಲೂ ಸುಂದರ 
ತ ಮನೋಹರಮುಖದಿಂದಲೂ ಶೋಭಿಸುತ್ತಿದ್ದ ಆ 
ನಾರೀಮಣಿಯ ಬಳಿಗೆಹೋಗಿ ""ಎಲ್‌ೌ ಸುಂದರಿ, ನೀನು ಯಾರು ) ಯಾರ 
ಮಗಳು ? ಎಲ್ಲಿಂದ ಬಂದಿರುವೆ ? ಏನು ಮಾಡಲು ಉದ್ದೇಶಿಸಿದ್ದೀಯೆ ? 
ಶೋಭನೆ, ನೀನು ಯೋಗ್ಯನಾದ ಪತಿಯನ್ನು ಬಯಸುತಿರುವಂತೆ ನನಗೆ 
ತೋರುತದೆ! ಎಲ್ಲವನ್ನೂ ಹೇಳು'' ಎಂದು ಕೇಳಿದನು (೧೮-೧೯). 


೯೨ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಕಾಲಿಂದ್ಯುವಾಚ- 


ಅಹಂ ದೇವಸ್ಯ ಸವಿತುರ್ದುಹಿತಾ ಪತಿಮಿಚ್ಛತೀ 
ವಿಷ್ಣುಂ ವರೇಣ್ಯಂ ವರದಂ ತಪಃ ಪರಮಮಾಸ್ಥಿತಾ | ಸಲು 


ನಾನ್ಯಂ ಪತಿಂ ವೃಣೇ ವೀರ ತಮೃತೇ ಶ್ರೀನಿಕೇತನಮ್‌ । 
ತುಷ್ಕತಾಂ ಮೇಸ ಭಗವಾನ್‌ ಮುಕುಂದೋತನಾಥಸಂಶ್ರಯಃ ॥ ೨೧ 


ಕಾಲಿಂದೀತಿ ಸಮಾಖ್ಯಾತಾ ವಸಾಮಿ ಯಮುನಾಜಲೇ । 
ನಿರ್ಮಿತೇ ಭವನೇ ಪಿತ್ರಾ ಯಾವದಚ್ಯುತದರ್ಶನಮ್‌ ॥ ೨3 


ತಥಾವದದುಡಾಕೇಶೋ ವಾಸುದೇವಾಯ ಸೋಪಿ ತಾಮ್‌ । 
ರಥಮಾರೋಪ್ಯ ತದ್‌ ವಿದ್ದಾನ್‌ ಧರ್ಮರಾಜಮುಪಾಗಮತ್‌ ॥ ೨೩ 


ಯದ್ಭೆವ ಕೃಷ್ಣಃ ಸಂದಿಷ್ಠಃ ಹಾರ್ಥಾನಾಂ ಪರಮಾದ್ಬುತಮ್‌ | 
ಕಾರಯಾಮಾಸ ನಗರಂ ವಿಚಿತ್ರಂ ವಿಶಕರ್ಮಣಾ ॥ ೨೪ 


ಕನ್ಯೆಯು ಹೇಳಿದಳು : ""ನಾನು ಸೂರ್ಯದೇವನ ಪುತ್ರಿ. ವರೇಣ್ಯನೂ 
ವರದನೂ ಆದ ವಿಷ್ಣುವು ಪತಿಯಾಗಬೇಕೆಂದು ಬಯಸಿ ಉಗ್ರ ತಪಸಿನಲ್ಲಿ 
ನಿರತಳಾಗಿದ್ದೇನೆ (೨೦). ಎಲೈ ವೀರನೆ, ಲಕ್ಷ್ಮೀನಿಲಯನಾದ ವಿಷ್ಣುವನ್ನು ಬಿಟ್ಟು 
ಇನ್ನೊಬ್ಬನನ್ನು ನಾನು ವರಿಸತಕ್ಕವಳಲ್ಲ ಅನಾಥ ರಕ್ಷಕನಾದ ಭಗವಾನ್‌ 
ಮುಕುಂದನು ನನ್ನ ವಿಷಯದಲ್ಲಿಸ ರಪ್ರೀತನಾಗಲಿ (೨೧). ನಾನು ಕಾಳಿಂದಿ ಎಂಬ 
ಹೆಸರಿನಿಂದ ಖ್ಯಾತಳಾಗಿದ್ದೇನೆ. ಯಮುನಾ ಜಲದಲ್ಲಿ ನನ್ನ ತಂದೆಯು 
ನಿರ್ಮಿಸಿರುವ ಭವನದಲ್ಲಿ ವಾಸವಾಗಿದ್ದೇನೆ. ಅಚ್ಯುತನ ದರ್ಶನವಾಗುವವರೆಗೆ 
ಇಲ್ಲಿರುವೆನು'' ಎಂದಳು (೨೨). ಆ ವೃತಾಂತವೆಲ್ಲವನ್ನೂ ಅರ್ಜುನನು 
ವಾಸುದೇವನಿಗೆ ತಿಳಿಸಲಾಗಿ ಅದೆಲ್ಲವನ್ನೂ ತಿಳಿದಿದ್ದ ಆತನು ಕಾಳಿಂದಿಯನ್ನು 
ರಥದಲ್ಲಿ ಕುಳ್ಳಿರಿಸಿಕೊಂಡು ಧರ್ಮರಾಜನ ಬಳಿಗೆ ಹಿಂದಿರುಗಿದನು (೨೩). 
ಹಿಂದೆ ಪಾಂಡವರಿಂದ ವಿಜ್ಞಾಪಿತನಾದ ಭಗವಂತನು (ದೇವಶಿಲಿಯಾದ) 
ಎಶ್ವಕರ್ಮನಿಂದ ಅವರಿಗೆ ಪರಮಾಶ್ಚರ್ಯಕರವೂ ವಿಚಿತ್ರವೂ ಆದ ನಗರವನ್ನು 
ನಿರ್ಮಿಸಿಕೊಟ್ಟಿದ್ದನು. ತನ್ನವರಿಗೆ ಪ್ರಿಯವಾಗಲಿಂದು ಅಲ್ಲಿ ವಾಸ ಮಾಡುತ್ತಿರುವಾಗ 


ಅಷ್ಟಪಂಚಾಶತ್ತ ಮಾಧ್ಯಾಯಃ ೯೩ 
ಭಗವಾಂಸತ್ರ ನಿವಸನ್‌ ಸ್ಥಾನಾಂ ಪ್ರಿಯಚಿಕೀರ್ಷಯಾ । 
ಅಗ್ನಯೇ ಖಾಂಡವಂ ದಾತುಮರ್ಜುನಸ್ಯಾಸ ಸಾರಧಿಃ ॥ ೨೫ 


ಸೋಂ ಗಿಸುಷ್ಟೋ ಧನುರದಾದ್ದಯಾನ್‌ ಶ್ಲೇತಾನ್‌ ರಥಂ ನಪ 
ಅರ್ಜುನಾಯಾಕ್ಷಯಾೌ ತೂಣ್‌ ವರ್ಮ ಚಾಭೇದ್ಯಮಸ್ತಿಭಿಃ HW ೨೬ 


ಮಯಶ್ವಮೋಚಿತೋ ವಹ್ನೇಃ ಸಭಾಂ ಸಖ್ಯ ಉಪಾಹರತ್‌ | 


ಯಸ್ಮಿನ್‌ ದರ್ಯೋಧನಸ್ಯಾಸೀಜ್ಜಲಸ್ಥಲದೃಶಿಭ್ರಮಃ॥ ೨೭ 
ಸತೇನ ಸಮನುಜ್ಞಾತಃ ಸುಹೃದ್ದಿಪ್ಲಾನುಮೋದಿತಃ 

ಆಯಯಾ ದ್ವಾರಕಾಂ ಭೂಯಃ ಸಾತೃಕಿಪ್ರಮುಖೈರ್ವೃ್ವತಃ ॥ ೨೮ 
ಅಥೋಪಯೇಮೇ ಕಾಲಿಂದೀಂ ಸುಪುಣ್ಯತ ಕ್ಷ ಊರ್ಜಿತೇ। 
ಎತನ್ನನ್‌ ಪರಮಾನಂದಂ ಸ್ವಾನಾಂ ಪರಮಮಂಗಲಮ್‌ ॥ ರ್ಪಿ 
ವಿಂದಾನುವಿಂದಾವಾವಂತ್ಶ್‌ ದುರ್ಯೋಧನವಶಾನುಗ್‌। 
ಸ್ವಯಂವರೇ ಸ್ವಭಗಿನೀಂ ಕಷ್ಣೇ ಸಕಾಂ ನೃಷೇಧತಾಮ್‌ ॥ ೩೦ 


ಶ್ರೀಕೃಷ್ಣನು ಅಗ್ನಿಗೆ ಖಾಂಡವವನವನ್ನು ಅರ್ಪಿಸುವುದಕ್ಕಾಗಿ ಅರ್ಜುನನಿಗೆ 
ಸಾರಥಿಯಾಗಿದ್ದನು (೨೪-೨೫). ಪರೀಕ್ಷಿತರಾಜ, ಆಗ ಸಂತುಷ್ಠನಾದ ಅಗ್ನಿಯು 
ಅರ್ಜುನನಿಗೆ ಗಾಂಡಿವಧನಸನ್ನೂ ರಥವನ್ನೂ (ನಾಲ್ಕು) ಶ್ವೇತಾಶ್ವಗಳನ್ನೂ 
ಎರಡು ಅಕ್ಷಯ ಬತಳಿಕೆಗಳನ್ನೂ ಬಿಲ್ಲಾಳುಗಳಿಂದ ಅಭೇದ್ಯವಾದ ಕವಚವನ್ನು 
ಕೊಟ್ಟನು (೨೬). ಅಲ್ಲದೆ ಖಾಂಡವಾಗ್ನಿಯಿಂದ ಉಳಿಸಲ್ಪಟ್ಟ ಮಯನು ಮಿತ್ರನಾದ 
ಅರ್ಜುನನಿಗೆ ಒಂದು ರಾಜಸಭೆಯನ್ನು ನಿರ್ಮಿಸಿಕೊಟ್ಟಿದ್ದನು. 
ದುರ್ಯೋಧನನು ಜಲವನ್ನು ನಲವೆಂದೂ ನೆಲವನ್ನು ಜಲವೆಂದೂ 
ಭ್ರಾಂತಿಗೊಂಡದ್ದುಆ ಸಭೆಯಲ್ಲಿಯೇ (೨೭). ಆಮೇಲೆ ಧರ್ಮರಾಜನಿಂದಲೂ 
ಅರ್ಜುನಾದಿ ಮಿತ್ರ ರಿಂದಲೂ ಸಂಮತಿಯನ್ನು ಪಡೆದು ಶ್ರೀಕೃ ಷ್ಠನು ಸಾತ್ಯಕಿ 
ಮೊದಲಾದವರಿಂದ ಪರಿವೃತನಾಗಿ ದ್ವಾರಕೆಗೆ ಮತ್ತೆ ಬಂದನು (೨೮). ಬಳಿಕ 
ಮಂಗಳಕರವಾದ ಪುಣ್ಯ ಯತು ನಕ್ಷತ್ರ ದಲ್ಲಿ ತನ್ನವರಿಗೆ ಪರಮಾನಂದವನ್ನೂ 
ಶುಭವನ್ನೂ ಉಂಟುಮಾಡುತ್ತ ಕಾಳಿಂದಿಯನ್ನು "ಮದುವೆಯಾದನು (೨೯). 
ಅವಂತೀದೇಶದ ಅರಸರಾದ ವಿಂದ ಅನುವಿಂದ ಎಂಬ ಸೋದರರು ದುರ್ಯೋಧನ 


೯೪ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 
ರಾಜಾಧಿದೇವ್ಯಾಸನಯಾಂ ಮಿತ್ರವಿಂದಾಂ ಪಿತ್ಸಪಸುಃ | 

ಪ್ರಸಹ್ಯ ಹೃತವಾನ್‌ ಕೃಷ್ಣೋ ರಾಜನ್‌ ರಾಜ್ಞಾಂ ಪ್ರವಶ್ಯತಾಮ್‌ ॥ 
ನಗ್ಗಜಿನ್ನಾಮ ಕೌಸಲ್ಯ ಆಸೀದ್‌ ರಾಜಾತಿಧಾರ್ಮಿಕಃ। 

ತಸ್ಯ ಸತ್ಯಾಭವತ್‌ ಕನ್ಯಾ ದೇವೀ ನಾಗ್ದಜಿತೀ ನಪ || ೩೨ 


ನ ತಾಂ ಶೇಕುರ್ನ್ವಪಾ ವೋಢುಮಜಿತ್ವಾಸಪ್ತಗೋವ್ಳಷಾನ್‌ | 
ತೀಕ್ಷ್ಣಶಂಗಾನ್‌ ಸುದುರ್ಧರ್ಷಾನ್‌ ವೀರಗಂಧಾಸಹಾನ್‌ 


ಖಲಾನ್‌ ॥೩೩ 
ತಾಂ ಶ್ರುತ್ವಾ ವೃಷ ಷಜಿಲ್ಲಭ್ಯಾಂ ಭಗವಾನ್‌ ಸಾತತಾಂ ಪತಿಃ । 
ಜಗಾಮ ಹೆಸಲ ಪುರಂ ಸೆನ್ಸ (ನ ಮಹಾತಾ ವೃತಃ Il ೩೪ 
ಸ ಕೋಸಲಪತಿಃ ಪ್ರೀತಃ ಪ್ರ ಪ್ರತ್ಯುತ್ಥಾನಾ ಸನಾದಿಭಿಃ 
ಅರ್ಹಣೇನಾಪಿ ಗುರುಣಾ ಪೂಜಯನ್‌ ಪ್ರತಿನಂದಿತಃ ॥ ೩೫ 


ಪಕ್ಷಪಾತಿಗಳಾಗಿದ್ದರು. ಅವರ ತಂಗಿಯಾದ ಮಿತ್ರವಿಂದೆಯು ಶ್ರೀಕೃಷ್ಣನಲ್ಲಿ 
ಅನುರಕಳಾಗಿದ್ದಳು. ಸ್ವಯಂವರದಲ್ಲಿ ಶ್ರಿ ಶ್ರೀಕೃಷ್ಣನನ್ನು ಮದುವೆಯಾಗದಂತೆ 
ಅವಳನ್ನು ಅವರು ತಡೆದರು. ಆಗ, ಪರೀಕ್ಷಿತ ಶ್ರೀಕೃಷ್ಣನು ಸೋದರತೆಯಾದ 
ರಾಜಾಧಿದೇವಿಯ ಮಗಳಾದ ಆಕೆಯನ್ನು ನಕಲರಾಜರೂ ನೋಡುತ್ತಿರುವಾಗಲೇ 
ಬಲಾತ್ಕಾ ರದಿಂದ ಅಪಹರಿಸಿದನು "(a ೦). ಅತ್ಯಂತ ಧಾರ್ಮಿಕನೂ 
ಕೋಸಲಾಧಿಪತಿಯೂ ಆದ ನಗ್ನಜಿತ್‌ ಎಂಬ ರಾಜನಿದ್ದನು. ಆತನಿಗೆ 
ಸತ್ಯಾ ಎಂದೂ ನಾಗ್ಗಜತೀ ಎಂದೂ ಹೆಸರುಳ್ಳ ಸುಂದರಿಯಾದ ಕುಮಾರಿ 
ಇದ್ದಳು (೩೧). ಆ ರಾಜನ ಬಳಿ ಹರಿತವಾದ ಕೊಂಬುಗಳುಳ್ಳವೂ 
ದುರ್ಧರ್ಷಗಳೂ ವೀರವಾಸನೆಯನ್ನು ಸಹಿಸದವೂ ಆದ ಎಳು 
ಪುಂಡಹೋರಿಗಳಿದ್ದುವು. ಅವುಗಳನ್ನು ಜಯಿಸಲಾಗದೆ ಯಾವ ರಾಜರೂ 
ಸತ್ಯೆಯನ್ನುವಿವಾಹವಾಗಲು ಸಮರ್ಥರಾಗಲಿಲ್ಲ(೩೨-೩೩). ಆಹೋರಿಗಳನ್ನು 
ಗೆದ್ದವನಿಗೆ ಮಾತ್ರ ಸತ್ಯಾದೇವಿಯು ದೊರಕುವಳೆಂಬ ವಾರ್ತೆಯನ್ನು 
ಕೇಳಿ, ಯದುಪತಿಯಾದ ಶ್ರೀಕೃಷ್ಣನು ದೊಡ್ಡ ಸೇನೆಯೊಡನೆ ಕೋಸಲನಗರಕ್ಕೆ 
ಹೋದನು (೩೪). ಕೋಸಲೇಶ್ವ ರನು ಸಂತುಷ್ಠನಾಗಿ ಎದ್ದುಬಂದು 
ಸ್ವಾಗತಿಸಿ ವಿಶಿಷ್ಠವಾದ ಅಸನಾದ್ಕು ಪಚಾರಗಳಿಂದ ಶ್ರೀಕೃಷ್ಣನ ನನ್ನು ಸತ್ಕರಿಸಿದನು. 
ಆತನೂ ಕೋಸಲೇಶ್ವರನ ಕುಶಲ ವಾರ್ತೆಯನ್ನು ಕೇಳಿ ಗೌರವಿಸಿದನು (೩೫). 


ಅಷ್ಟಪಂಚಾಶತ್ತ ಮಾಧ್ಯಾಯಃ ೯೫ 


ವರಂ ವಿಲೋಕ್ಯಾಭಿಮತಂ ಸಮಾಗತಂ 
ನರೇಂದ್ರಕನ್ಯಾ ಚಕಮೇ ರಮಾಪತಿಮ್‌ । 
ಭೂಯಾದಯಂ ಮೇ ಪತಿರಾಶಿಷೋ5ಮಲಾಃ 
ಕರೋತು ಸತ್ಯಾ ಯದಿ ಮೇ ಧ್ವತೋ ವ್ರತಃ॥ ೩೬ 


ಯತ್ನಾದಪಂಕಜರಜಃ ಶಿರಸಾ ಬಿಭರ್ತಿ 
ಶ್ರೀರಬ್ದಜಃ ಸಗಿರಿಶಃ ಸಹಲೋಕಪಾಲ್ಕಃ 
ಲೀಲಾತನೂಃ ಸಕ್ಸತಸೇತುಪರೀಪಯೇಶಃ 
ಕಾಲೇ ದಧತ್‌ ಸ ಭಗವಾನ್‌ ಮಮ ಕೇನ ತುಷ್ಕೇತ್‌ ॥ ೩೭ 


ಅರ್ಚಿತಂ ಪುನರಿತ್ಕಾ ಹ ನಾರಾಯಣ ಜಗತ್ಪತೇ 


ಆತ್ಮಾನಂದೇನ ಪೂರ್ಣಸ್ಯ ಕರವಾಣಿ ಕಿಮಲಕ:ಃ || ೩೮ 
ಶ್ರೀಶುಕ ಉವಾಚ- 

ತಮಾಹ ಭಗವಾನ್‌ ಹೃಷ್ಟಃ ಕೃತಾಸನಪರಿಗ್ರಹಃ | 

ಮೇಘಗಂಭೀರಯಾ ವಾಚಾ ಸ್ಥಿತಂ ಕುರುನಂದನ ॥ ೩೯ 


ರಮಾವಲ್ಲಭನು ಕನ್ಯಾರ್ಥಿಯಾಗಿ ಬಂದಿರುವುದನ್ನು ಕಂಡು ರಾಜಕುಮಾರಿಯು 
ಈತನೇ ನನಗೆ ಇಷ್ಟನಾದ ವರನೆಂದು ಕಾಮಿಸಿದಳು. "ನಾನು ವ್ರತವನ್ನು 
ಪಾಲಿಸಿರುವುದು ದಿಟವಾದರೆ ಈತನೇ ನನ್ನ ಪತಿಯಾಗಲಿ. ಪರಿಶುದ್ಧವಾದ ನನ್ನ 
ಕೋರಿಕೆಗಳು ಸತ್ಯವಾಗಿ ಈಡೇರಲಿ' ಎಂದು ಹರಸಿಕೊಂಡಳು (೩೬). 
ಕೋಸಲರಾಜನು ಉಪಚಾರಗಳಿಂದ ಸ ಸತೃತನಾದ ಭಗವಂತನನ್ನು ಕುರಿತು 
""ಯಾವಾತನ ಪಾದಕಮಲಪರಾಗವನ್ನು ಲಕ್ಷ್ಮಿಯೂ ಬ್ರಹ್ಮನೂ ರುದ್ರನೂ 
ಲೋಕಪಾಲರೂ ತಮೃಶಿರಸಿನಲ್ಲಿ ಧರಿಸುವರೋ, ಯಾವ ಲೋಕೇಶ್ವ ರನು ತ 
ಮಾಡಿದ ಧರ್ಮಸ ತುವನ್ನು ರಕ್ಷಿಸುವುದಕ್ಕಾಗಿ ಉಚಿತ” ಕಾಲದಲ್ಲಿ 
ಲೀಲಾಶರೀರಗಳನ್ನು ಧರಿಸುವನೋ ಆ ಭಗವಂತನು ಏನುಮಾಡಿದರೆ ನನ್ನಲ್ಲಿ 
ಸಂಪ್ರೀತನಾದನು 9" (೩೭). ಹೇ ನಾರಾಯಣ, ಜಗದೊಡೆಯ, ಆತ್ಮಾನಂದ. 
ಪರಿಪೂರ್ಣನಾದ ನಿನಗೆ ಅಲ್ಲನಾದ ನಾನು ಏನು ಮಾಡಿಯೇನು ?”' ಎಂದನು 
(೩೮). ಪರೀಕ್ಷಿತರಾಜ, ಸಂಪ್ರೀತನಾದ ಭಗವಂತನು ಪೀಠದಲ್ಲಿ ಕುಳಿತು 


೯೬ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಶ್ರೀ ಭಗವಾನುವಾಚ- 
ನರೇಂದ್ರ ಯಾಚ್ಲಾ ಕವಿಭಿರ್ವಿಗರ್ಹಿತಾ 
ರಾಜನ್ಯಬಂಧೋರ್ನಿಜಧರ್ಮವರ್ತಿನಃ 
ತಥಾಪಿ ಯಾಚೇ ತವ ಸೌಹೃದೇಚ್ಛಯಾ 
ಕನ್ಯಾಂ ತ್ವದೀಯಾಂ ನಹಿ ಶುಲ್ಕದಾ ವಯಮ್‌ ॥ ೪೦ 


ರಾಜೋವಾಚ- 
ಕೋ ನೃಸ್ತೇ5 ಭ್ಯಧಿಕೋ ನಾಥ ಕನ್ಯಾವರ ಇಹೇಪಿತಃ। 
ಗುಣ ಕಧಾಮ್ಲೋ ಯಸ್ಕಾ ೦ಗೇ ಶ್ರೀರ್ವಸತ್ಯ ನಪಾಯಿನೀ॥ ೪೧ 


ಕಿಂ ತಸ್ಮಾಭಿಃ ಕ್ಸ; ಕತಃ ಗಿ ಸಮಯಃ ಸಾತ್ವತರ್ಷಭ I 
ಪುಂಸಾಂ ವೀರ್ಯಪರೀಕ್ಷಾರ್ಥಂ ಕನ್ಯಾ ವರಪರೀಪಯಾ Il ೪೨ 


ಸಪ್ರೈತೇ ಗೋವೃಷಾ ವೀರ ದುರ್ದಾಂತಾ ದುರವಗ್ರಹಾಃ । 
ಏತೈರ್ಭಗ್ಗಾಃ ಸುಬಹವೋ ಭಿನ್ನಗಾತ್ರಾ ನೃಪಾತ್ಮಜಾಃ ॥ ೪೩ 


ಮುಗುಳ್ನಗೆ ಬೀರುತ್ತ ಮೇಘಗಂಭೀರ ಧ್ವನಿಯಿಂದ ""ನರೆಂದ್ರ, ತನ್ನ 
ಧರ್ಮದಲ್ಲಿರುವ ಕ್ಷತ್ರಿಯನಿಗೆ ಯಾಚನೆಯು ತರವಲ್ಲವೆಂದು ವಿದ್ವಾಂಸರು 
ನಿಂದಿಸಿದ್ದಾರೆ. ಆದರೂ ನಿನ್ನೊಡನೆ ಸ್ನೇಹವನ್ನು ಬೆಳಸಬೇಕೆಂಬ ಬಯಕೆಯಿಂದ 
ನಿನ್ನ ಮಗಳನ್ನು ಯಾಚಿಸುತ್ತೇನೆ. ನಾವು ಕನ್ಯಾಶುಲ್ಕವನ್ನು ಕೊಡತಕ್ಕವರಲ್ಲ!”' 
ಎಂದನು (೩೯-೪೦). ಅದಕ್ಕೆ ನಗ್ಗಜಿತನು'" ಜಗನ್ನಾಥ, ಯಾರ ವಕ್ತಸ್ಥಳದಲ್ಲಿ 
ಲಕ್ಷ್ಮೀದೇವಿಯು ನಿರಂತರವಾಗಿ ನೆಲೆಸಿರುವಳೋ ಅಂತಹ ಗುಣನಿಧಿಯಾದ 
ನಿನಗಿಂತಲೂ ಅಧಿಕನಾದ ಯಾವ ವರನು ನನ್ನ ಮಗಳಿಗೆ ದೊರಕಿಯಾನು 9 
(೪೧). ಆದರೆ, ಯದುಕುಲೋತಮ, ಹಿಂದೆಯೇ ನಾವು ಒಂದು ಪ್ರತಿಜ್ಞೆಯನ್ನು 
ಮಾಡಿಕೊಂಡಿದ್ದೇವೆ. ಪುರುಷರ ಪರಾಕ್ರಮವನ್ನುಪರೀಕ್ಷಿಸಿ ಕನ್ಯೆಗೆ ತಕ್ಕ ವರನನ್ನು 
ಗೊತ್ತುಮಾಡುವುದಕ್ಕಾಗಿ ಹೀಗೆ ಮಾಡಿದ್ದೇವೆ ಏನೆಂದರೆ, 'ನನ್ನ ಬಳಿ 
ದುರ್ಧಷಗಳೂ ಬಗ್ಗಿಸಲೂ ಅಸಾಧ್ಯಗಳೂ ಆದ ಏಳು ಹೋರಿಗಳಿವೆ. (ಇವನ್ನು 
ಪಳಗಿಸಲಾರದೆ) ಬಹುಮಂದಿ ರಾಜಪುತ್ರರು ಇವುಗಳಿಂದ ಕೈಕಾಲುಗಳನ್ನು 
ಮುರಿಸುಕೊಂಡು ಭಗ್ಗ್ನಾಶರಾಗಿದ್ದಾರೆ (೪೨-೪೩). ಯದುನಂದನ, ಲಕ್ಷ್ಮೀ ಪತಿ. 

ಒಂದು ವೇಳೆ ನೀನೇ ಈ ಹೋರಿಗಳನ್ನು ನಿಗ್ರಹಿಸಿದರೆ ನೀನೇ ನನ್ನ ಮಗಳಿಗೆ 
ಅನುರೂಪನಾದ ವರನಾಗುವೆ'' ಎಂದನು (೪೪). ಈ ಈ ಪ್ರತಿಜ್ಞೆಯನ್ನು ಕೇಳಿ 


ಅಷ್ಟಪಂಚಾಶತ್ತ ಮಾಧ್ಯಾಯಃ ೯೭ 


ಯದಿಮೇ ನಿಗೃಹೀತಾಃ ಸ್ಕುಸ್ತಯೈವ ಯದುನಂದನ। 


ವರೋ ಭವಾನಭಿಮತೋ ದುಹಿತುರ್ಮೇ ಶ್ರಿಯಃ ಪತೇ ॥ ೪೪ 
ಏವಂ ಸಮಯಮಾಕರ್ಣ ಬದ್ದ್ವಾ ಪರಿಕರಂ ಪ್ರಭುಃ । 
ಆತ್ಮಾನಂ ಸಪಧಾ ಕ್ಷತ್ತಾ ನ್ಯಗ್ಗಹ್ನಾಲ್ಲೀಲಯ್ಯೆವ ತಾನ್‌ ॥ ೪೫ 


ಬದ್ದ್ವಾ ತಾನ್‌ ದಾಮಬಿಃ ಶೌರಿರ್ಭಗ್ಗದರ್ಪಾನ್‌ ಹತೌಜಸಃ । 
ವೃಕರ್ಷಲ್ಲೀಲಯಾ ಬದ್ದಾನ್‌ ಬಾಲೋ ದಾರುಮಯಾನ್‌ ಯಥಾ ॥ ೪೬ 


ತತಃ ಪ್ರೀತಃ ಸುತಾಂ ರಾಜಾ ದದೌ ಕೃಷ್ಣಾಯ ವಿಸ್ಥಿತಃ । 


ತಾಂ ಪ್ರತೃಗೃಹ್ನಾದ್‌ ಭಗವಾನ್‌ ವಿಧಿವತ್‌ ಸದೃಶೀಂ ಪ್ರಭುಃ ॥ ೪೭ 
ರಾಜಪತ್ತಶ ದುಹಿತುಃ ಕಷಂ ಲಬ್ಲಾ, ಪ್ರಿಯಂ ಪತಿಮ್‌ । 

ಇಶೆಚ ಲಣ ಎವೆ 
ಲೇಭಿರೇ ಪರಮಾನಂದಂ ಜಾತಶ್ಚ ಪರಮೋತವಃ || ೪೮ 
ಶಂಖಭೇರ್ಯಾನಕಾ ನೇದುರ್ಗೀತವಾದ್ಯದ್ದಿಜಾತಿಷಃ। 
ನರಾ ನಾರ್ಯಃ ಪ್ರಮುದಿತಾಃಸುವಾಸಃ ಸ್ರಗಲಂಕ್ಸತಾಃ ॥ ೪೯ 


ಸ್ವಾಮಿಯು ನಡುಕಟ್ಟನ್ನು ಬಿಗಿದು ತನ್ನನ್ನು ಏಳುಮಂದಿ ಶ್ರೀಕೃಷ್ಣರನ್ನಾಗಿ 
ಕಲ್ಪಿಸಿಕೊಂಡು ಲೀಲೆಯಿಂದಲೇ ಆ ಹೋರಿಗಳನ್ನು ನಿಗ್ರಹಿಸಿದನು (೪೫). 
ಅವುಗಳ ದರ್ಪವನ್ನಡಗಿಸಿ ಶೌರ್ಯವನ್ನುಡಗಿಸಿ ಹಗ್ಗಗಳಿಂದ ಬಿಗಿದುಕಟ್ಟಿ 
ಬಾಲಕನು ಮರದಿಂದ ಮಾಡಿದ ಆಟದ ಎತ್ತುಗಳನ್ನು ಎಳತರುವಂತೆ ಲೀಲೆಯಿಂದ 
ಎಳೆದುತಂದನು (೪೬). ಅಚ್ಚರಿಗೊಂಡ ನಗ್ಗಜಿದ್ರಾಜನು ಸಂತುಷ್ಠನಾಗಿ ತನ್ನ 
ಮಗಳಾದ ಸತ್ಯೆಯನ್ನು ಶ್ರೀಕೃಷ್ಣನಿಗಿತನು. ಭಗವಂತನು ಅನುರೂಪಳಾದ ಆ 
ಕನ್ಯೆಯನ್ನು ವಿಧಿವತಾಗಿ ಪಾಣಿಗ್ರಹಣ ಮಾಡಿದನು (೪೭). ಶ್ರೀಕೃಷ್ಣನು 
ಅನುರೂಪನಾದ ಪ್ರಿಯಪತಿಯಾಗಿ ಮಗಳಿಗೆ ದೊರಕಿದುದರಿಂದ 
ರಾಜಪತ್ನಿಯರು ಪರಮಾನಂದಭರಿತರಾದರು. ದೊಡ್ಡ ಉತ್ಸವ ನಡೆಯಿತು 
(೪೮). ಶಂಖ ಭೇರೀ ಮೃದಂಗಗಳು ಮೊಳಗಿದವು. ಸಂಗೀತ 
ವಾದ್ಯಗೋಷ್ಠಿಗಳು ನಡೆದವು. ಬ್ರಾಹ್ಮಣರು ಆಶೀರ್ವದಿಸಿದರು. ಗಂಡಸರು 
ಹೆಂಗಸರೆಲ್ಲರೂ ಉತಮ ವಸ್ತಮಾಲ್ಯಗಳಿಂದ ಭೂಷಿತರಾಗಿ ಆನಂದಿಸಿದರು 
(೪೯). ಕೋಸಲರಾಜನು ಹತ್ತು ಸಾವಿರ ಹಸುಗಳನ್ನೂ ಚಿನ್ನದ 


೯೮ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ದಶಧೇನುಸಹಸ್ರಾಣಿ ಪಾರಿಬರ್ಹಮದಾದ್‌ ವಿಭುಃ । 


ಯುವತೀನಾಂ ತ್ರಿಸಾಹಸ್ರಂ ನಿಷ್ಕಗ್ರೀವಸುವಾಸಸಾಮ್‌ ॥ ೫೦ 
ನವನಾಗಸಹಸ್ರಾಣಿ ನಾಗಾಚ್ಛತಗುಣಾನ್‌ ರಥಾನ್‌ । 
ರಥಾಚ್ಛತಗುಣಾನಶ್ಚಾನಶ್ಚಾಚ್ಚತಗುಣಾನ್‌ ನರಾನ್‌ ॥ ೫೧ 
ದಂಪತೀ ರಥಮಾರೋಪ್ಯ ಮಹತ್ಯಾ ಸೇನಯಾ ವೃತೌ। 
ಸ್ನೇಹಪ್ರಕ್ಲಿನಹೃದಯೋ ಯಾಪಯಾಮಾಸ ಕೋಸಲ: ll ೫೨ 


ಶ್ರುತ್ತೈ ತದ್‌ ರುರುಧುರ್ಭೂಪಾ ನಯಂತಂ ಪಧಿ ಕನ್ಯ ಕಾಮ್‌ । 
ಭಗ್ಗನೀರ್ಯಾಃ ಸುದುರ್ಮರ್ಷಾ ಯದುಭಿರ್ಗೋವ್ಳಷ್ಟೆ: ಪುರಾ॥॥೫೩ 


ತಾನಸ್ಯತಃ ಶರವ್ರಾತಾನ್‌ ಬಂಧುಪ್ರಿಯಕ್ಸದರ್ಜುನಃ। 


ಗಾಂಡೀವೀ ಕಾಲಯಾಮಾಸ ಸಿಂಹಃ ಕ್ಷುದ್ರಮೃಗಾನಿವ ॥ ೫೪ 
ಪಾರಿಬರ್ಹಮುಪಾಗ್ಯಹ್ಯ ದ್ವಾರಕಾಮೇತ್ಯ ಸತ್ಯಯಾ 
ರೇಮೇ ಯದೂನಾಮೃಷಭೋ ಭಗವಾನ್‌ ದೇವಕೀಸುತಃ॥ ೫೫ 


ಕಂಠಾಭರಣಗಳಿಂದಲೂ ದಿವ್ಯ ವಸ್ತಗಳಿಂದಲೂ ಭೂಷಿತರಾದ ಮೂರುಸಾವಿರ 
ದಾಸಿಯರನ್ನೂ ಬಳುವಳಿಯಾಗಿ ಕೊಟ್ಟನು. ಅಲ್ಲದೆ ಒಂಬತ್ತುಸಾವಿರ ಆನೆಗಳನ್ನೂ 
ಅವುಗಳಿಗೆ ನೂರರಷು (ಒಂಬತ್ತು ಲಕ್ಷ) ರಥಗಳನ್ನೂ ರಥಗಳಿಗೆ ನೂರರಷ್ಟು 
( ಒಂಬತ್ತುಕೋಟಿ) ಕುದುರೆಗಳನ್ನೂ ಅವುಗಳಿಗೆ ನೂರರಷು ಷ್ಟು( ಒಂಬತ್ತು ಪದ). 
ಯೋಧರನ್ನೂ ಶ್ರೀಕ್ಷ ೈಷ್ಠನಿಗೆ ಅರ್ಪಿಸಿದನು (೫೦-೫೧). ಆಮೇಲೆ 
PYRE ಟೂ ೬: ದಂಪತಿಗಳನ್ನು ರಥದಲ್ಲಿ ಕುಳ್ಳಿರಿಸಿ ದೊಡ್ಡ ಸೇನೆಯ 
ಕಾವಲಿನೊಡನೆ ಸ್ನೇಹಾರ್ದ್ರ ಹೃದಯನಾಗಿ ಕಳಿಸಿಕೊಟ್ಟನು (೫೨). ಹಿಂದೆ 
ಯಾದವರಿಂದಲೂ ನಗ್ಗಜಿತನ ಗೂಳಿಗಳಿಂದಲೂ ಭಗ್ಗರಾಗಿದ್ದ ಕೆಲವು ರಾಜರು 
ಈ ವೃತ್ತಾಂತವನ್ನು ಕೇಳಿ ಅಸೂಯಾಪರರಾಗಿ, ಕನ್ಯೆಯನ್ನು ಕರೆದೊಯ್ಯುತ್ತಿದ್ದ 
ಶ್ರೀಕೃಷ್ಣನನ್ನು ದಾರಿಯಲ್ಲಿ ತಡೆದರು (೫೩). ಶರವೃಷ್ಟಿಯನ್ನು ಸುರಿಸುತ್ತ ಬಂದ 
ಅವರನ್ನು ನೋಡಿ ಬಂಧುವಿಗೆ ಪ್ರಿಯಂಕರನಾದ ಅರ್ಜುನನು ಗಾಂಡೀವ 
ಧನಸನ್ನೆತ್ತಿಹಿಡಿದು, ಸಿಂಹವು ಕ್ಷುಲ್ಲಕ ಮೃಗಗಳನ್ನು ಚದುರಿಸುವಂತೆ, ಆ ರಾಜರನ್ನು 


ಅಷ್ಟಪಂಚಾಶತ್ತ ಮಾಧ್ಯಾಯಃ ೯೯ 
ಶ್ರುತಕೀರ್ತೇಃ ಸುತಾಂ ಭದ್ರಾ ಮುಪಯೇಮೇ ಪಿತ್ಸಷ್ನಸುಃ । 
ಕೈಕೇಯಾಂ ಭ್ರಾತೃಭಿರ್ದತ್ತಾಂ ಕೃಷ್ಣಃ ಸಂತರ್ದನಾದಿಭಿಃ॥ ೫೬ 
ಸುತಾಂ ಚ ಮದ್ರಾಧಿಪತೇರ್ಲಕ್ಷ್ಮಣಾಂ ಲಕ್ಷಣೈರ್ಯುತಾಮ್‌ । 
ಸ್ವಯಂವರೇ ಜಹಾರೈಕ:ಃ ಸ ಸುಪರ್ಣ ಸುಧಾಮಿವ ॥ ೫೭ 
ಅನ್ಯಾಶೈವಂವಿಧಾ ಭಾರ್ಯಾ: ಕೃಷ್ಟಸ್ಕಾಸನ್‌ ಸಹಸ್ರಶಃ । 
ಭೌಮಂ ಹತ್ವಾ ತನ್ನಿರೋಧಾದಾಹೃತಾಶ್ಚಾರುದರ್ಶನಾಃ Il ೫೮ 
ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ 
ಅಷ್ಟಪಂಚಾಶತಮಾಧ್ಯಾಯಃ 





ಸೋಲಿಸಿ ಓಡಿಸಿದನು (೫೪). ಯದುಶ್ರೇಷ್ಠನೂ ದೇವಕೀಸುತನೂ ಆದ 
ಭಗವಂತನು ಕೋಸಲರಾಜನಿತ್ತ ಬಳುವಳಿಯನ್ನು ತೆಗೆದುಕೊಂಡು ದ್ವಾರಕೆಯನ್ನು 
ಸೇರಿ ಪತ್ನಿಯಾದ ಸತ್ಯೆಯೊಡನೆ ಎಹರಿಸಿದನು (೫೫). ಅಲ್ಲದೆ 
ಸೋದರತ್ತೆಯಾದ ಶ್ರುತಕೀರ್ತಿಯ ಮಗಳೂ ಕೇಕಯ ರಾಜ ಪುತ್ರಿಯೂ ಆದ 
ಭದ್ರೆಯನ್ನು ಅವಳ ಸೋದರರಾದ ಪ್ರತರ್ದನಾದಿಗಳು ಮದುವೆಮಾಡಿ 
ಕೊಡಲಾಗಿ, ಶ್ರೀಕೃಷ್ಣನು ಪರಿಗ್ರಹಿಸಿದನು (೫೬). ಮತ್ತು ಮದ್ರರಾಜನ 
ಪುತ್ರಿಯೂ ಲಕ್ಷಣಾನ್ವಿತಳೂ ಆದ ಲಕ್ಷ್ಮಣಾ ಎಂಬ ಕನ್ಯೆಯನ್ನು 
ಸ್ವಯಂವರಸಮಯದಲ್ಲಿ ಗರುಡನು ಅಮೃತವನ್ನು ತಂದಂತೆ, ಏಕಾಕಿಯಾಗಿ 
ಹೋಗಿ ತಂದುಕೊಂಡನು* (೫೭). ಅಲ್ಲದೆ ಭೂಮಿಪುತ್ರನಾದ 
ನರಕಾಸುರನನ್ನು ಸಂಹರಿಸಿ ಅವನ ಸೆರೆಯಿಂದ ಬಿಡಿಸಿ ತಂದ ಸುಂದರಿಯರಾದ 
ಈ ಬಗೆಯ ಸಾವಿರಾರು ಪತ್ನಿಯರು ಶ್ರೀಕೃಷ್ಣನಿಗಿದ್ದರು (೫೮). 
ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಐವತ್ತೆಂಟನೆಯ ಅಧ್ಯಾಯ 





* ರುಕ್ಮಿಣಿ, ಜಾಂಬವತಿ, ಸತ್ಯಭಾಮೆ, ಕಾಳಿಂದಿ, ಮಿತ್ರವಿಂದೆ, ಸತ್ಯೆ, ಭದ್ರೆ, ಲಕ್ಷ್ಮಣೆ 
(ಲಕ್ಷಣೆ)- ಇವರು ಶ್ರೀಕೃಷ್ಣನ ಅಷ್ಟಮಹಿಷಿಯರು. 


೧೦೦ 


ಏಕೋನಷಷ್ನಿತಮಾಧ್ಯಾಯಃ 
ರಾಜೋವಾಚ- 
ಯಥಾ ಹತೋ ಭಗವತಾ ಭೌಮೋ ಯೇನ ಚ ತಾಃ ಸಿಯಃ। 
ನಿರುದ್ಧಾ ಏತದಾಚಕ್ಷ ವಿಕ್ರಮಂ ಶಾರ್ಜಧನ್ಹನಃ ॥ ೧ 


ಶ್ರೀಶುಕಾ ಉವಾಚ- 

'ಇಂದ್ರೇಣ ಹೃತಚ್ಛತ್ರೇಣ ಹೃತಕುಂಡಲಬಂಧುನಾ। 
ಹೃತಾಮರಾದ್ರಿಸ್ಥಾನೇನ ಜ್ಞಾಪಿತೋ ಭೌಮಚೇಷ್ಠಿತಮ್‌ | 
ಸಭಾರ್ಯೋ ಗರುಡಾರೂಢಃ ಪ್ರಾಗ್ಜೊ ತಿಷಪುರಂ ಯಯಾ್‌ ॥ ೨ 


ಗಿರಿದುರ್ಗೈಃ ಶಸ್ತ್ರಬದರ್ಗೈರ್ಜಲಾಗ್ನ್ಯನಿಲದುರ್ಗಮಮ್‌ । 
ಮುರಪಾಶಾಯುತೈರ್ಫ್ಫೋರೈರ್ದ್ವಡ್ಛೆ: ಸರ್ವತ ಆವೃತಮ್‌ || ೩ 


ಅಧ್ಯಾಯ ರ್ಜ 
ನರಕಾಸುರನ ಸಂಹಾರ; ಪಾರಿಜಾತಾಪಹರಣ 


ಆಗ ಪರೀಕ್ಷಿತರಾಜನು ""ಮಹರ್ಷಿಗಳೆ, ಶ್ರೀಕೃಷ್ಣನು ನರಕಾಸುರನನ್ನು 
ಸಂಹರಿಸಿದ ಬಗೆ ಏನು? ನರಕಾಸುರನು ಆ ಸ್ತ್ರೀಯರನ್ನುಸೆರೆಯಲ್ಲಿಟ್ಟದ್ದನಷ್ಟೆ . 
ಇದಕ್ಕೆ ಸಂಬಂಧಿಸಿದಂತೆ ಭಗವಂತನ ಪರಾಕ್ರಮ ವೃತ್ತಾಂತವನ್ನುಹೇಳಿರಿ'' ಎಂದು 
ಕೇಳಿದನು (೧). ಶುಕಮಹರ್ಷಿಗಳು ಹೇಳಿದರು: ಒಂದು ಸಲ ದೇವೇಂದ್ರನು 
ಶ್ರೀಕೃಷ್ಣನ ಬಳಿಗೆ ಹೋಗಿ (ವರುಣನ) ಛತ್ರವನ್ನೂತನ್ನ ತಾಯಿಯಾದ ಅದಿತಿಯ 
ಓಲೆಗಳನ್ನೂ ಅಮರಾದ್ರಿಯಲ್ಲಿದ್ದ ಮಣಿಪರ್ವತವನ್ನೂ ನರಕಾಸುರನು 
ಅಪಹರಿಸಿಕೊಂಡು ಹೋದನೆಂದು ಅವನ ಕ್ರೂರಚೇಷ್ಟೆಗಳನ್ನುತಿಳಿಸಿದನು. ಆಗ 
ಭಗವಂತನು ಪತ್ನಿಯಾದ ಸತ್ಯಭಾಮೆಯೊಡನೆ ಗರುಡಾರೂಢನಾಗಿ 
(ನರಕಾಸುರನ ರಾಜಧಾನಿಯಾದ) ಪ್ರಾಗ್‌ ಜ್ಯೋತಿಪುರಕ್ಕೆ ಪ್ರಯಾಣಮಾಡಿದನು 
(೨).ಆ ನಗರವು ಗಿರಿದುರ್ಗಶಸ್ತದುರ್ಗಗಳಿಂದಲೂ ಜಲಾಗ್ನಿವಾಯು 
ದುರ್ಗಗಳಿಂದಲೂ ಪ್ರವೇಶಿಸಲು ಅಶಕ್ಯ್ಕವಾಗಿತ್ತ್ಯು ಮುರಾಸುರನಿಂದ 
ನಿರ್ಮಿತವಾದ ದೃಢವೂ ಘೋರವೂ ಆದ ಹತುಸಾವಿರ ಸರಪಳಿಗಳಿಂದ ಸುತ್ತಲೂ 
ಆವೃತವಾಗಿತ್ತು (೩). ಭಗವಂತನು ತನ್ನ ಗದೆಯಿಂದ ಗಿರಿದುರ್ಗಗಳನ್ನೂ 


ಏಕೋನಷಷ್ಟಿತಮಾಧ್ಯಾಯಃ ೧೦೧ 


ಗದಯಾ ನಿರ್ಬಿಭೇದಾದ್ರೀನ್‌ ಶಸ್ತ್ರದುರ್ಗಾಣಿ ಸಾಯಕ್ಕೆಃ | 
ಚಕ್ರೇಣಾಗ್ನಿಂ ಜಲಂ ವಾಯುಂ ಮುರಪಾಶಾಂಸಥಾಸಿನಾ ॥ ೪ 
ಶಂಖನಾದೇನ ಯಂತ್ರಾಣಿ ಹೃದಯಾನಿ ಮನಸ್ಸಿನಾಮ್‌ । 
ಪ್ರಾಕಾರಂ ಗದಾಯಾ ಗುರ್ವ್ಯಾ ನಿರ್ಬಿಭೇದ ಗದಾಧರಃ॥ ೫ 
ಪಾಂಚಜನೃದ್ಧನಿಂ ಶ್ರುತ್ನಾಯುಗಾಂತಾಶನಿಭೀಷಣಮ್‌ । 
ಮುರಃ ಶಯಾನ ಉತಸ್ಥ್‌ ದೈತ್ಯಃ ಪಂಚಶಿರಾ ಜಲಾತ್‌ ॥ ೬ 
ತ್ರಿಶೂಲಮುದ್ಯಮ್ಯ ಸುದುರ್ನಿರೀಕ್ಷಣೋ 
ಯುಗಾಂತಸೂರ್ಯಾನಲರೋಚಿರುಲಣಃ। 
ಗಸಂಸ್ತಿಲೋಕೀಮಿವ ಪಂಚಭಿರ್ಮುಖ್ಯೆ- 
ರಭ್ಯದ್ರವತಾರ್ಕೃಸುತಂ ಯಥೋರಗಃ॥ ೭ 
ಆವಿಧ್ಯ ಶೂಲಂ ತರಸಾ ಗುರುತ್ನತೇ 
ನಿರಸ್ಕ ವಕ್ಷ್ಮಿರ್ವ್ಯನದತ್‌ ಸೆ ಪಂಚಭಿಃ 
ಸ ರೋದಸೀ ಸರ್ಪದಿಶೋತಂತರಂ ಮಹಾ- 
ನಾಪೂರಯನ್ನಂಡಕಟೌಹಮ್ಯಾವೃಣೋತ್‌ ॥ ೮ 


ಶರಗಳಿಂದ ಶಸ್ತ್ರದುರ್ಗಗಳನ್ನೂ ಚಕ್ರದಿಂದ ಅಗ್ನಿಜಲವಾಯುದುರ್ಗಗಳನ್ನೂಭೇದಿಸಿ 
ಖಡ್ಗದಿಂದ ಮುರಾಸುರನ ಸರಪಳಿಗಳನ್ನುಕತ್ತರಿಸಿದನು(೪). ಶಂಖನಾದದಿಂದ 
ರಕ್ಷಣಾಯಂತ್ರಗಳನ್ನೂ ವೀರರ ಹೃದಯಗಳನ್ನೂ ಭೇದಿಸಿದನು. ಬಲವಾದ 
ಗದೆಯಿಂದ ಬಡಿದು ಕೋಟೆಯನ್ನು ಒಡೆದನು (೫). ಪ್ರಳಯಕಾಲದ 
ಸಿಡಿಲಿನಂತೆ ಭೀಷಣವಾದ ಪಾಂಚಜನ್ಯ ಧ್ವನಿಯನ್ನು ಕೇಳಿ (ಪರಿಖೆಯ ನೀರಲ್ಲಿ) 

ಮಲಗಿದ್ದಪಂಚಶಿರನಾದ ಮುರಾಸುರನು ನೀರಿಂದ ಎದ್ದನು. ಯುಗಾಂತಕಾಲದ 
ಸೂರ್ಯನೋ ಅಗ್ನಿಯೋ ಎಂಬಂತೆ ಪ್ರಜ್ವಲಿಸುತ್ತ ಘೋರಾಕಾರನೂ ಕಣ್ಣೆತ್ತಿ 
ನೋಡಲು ಅಶಕ್ಕನೂ ಆದ ಆ ದೈತ್ಯನೂ ಒಡನೆಯೇ ತ್ರಿಶೂಲವನ್ನೆತ್ತಿ ಹಿಡಿದನು. 

ತನ್ನ ಐದು ಬಾಯಿಗಳಿಂದ ಮೂರುಲೋಕಗಳನ್ನು ನುಂಗುವನೋ ಎಂಬಂತೆ, 

ಗರುಡನ ಬಳಿಗೆ ಕಾಳೋರಗವು ಧಾವಿಸುವಂತೆ, ಶ್ರೀಕೃಷ್ಣನನ್ನೆದುರಿಸಿ ಬಂದನು 
(೬-೭). ರಭಸದಿಂದ ಶೂಲವನ್ನು ತೂಗಿ ಗರುಡನ ಮೇಲೆ ಬೀಸಿ ಐದು 
ಮುಖಗಳಿಂದಲೂ ಗರ್ಜಿಸಿದನು. ಆ ಮಹಾಗರ್ಜನೆಯು ಭೂಮ್ಯಾಕಾಶಗಳನ್ನೂ 
ದಿಗಂತರಾಳವನ್ನೂತುಂಬಿ ಬ್ರಹ್ಮಾಂಡ ಕಟಾಹವನ್ನು ವ್ಯಾಪಿಸಿತು (೮): 


೧೦೨ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ತದಾಪತದ್‌ ವ್ಸ ತ್ರಿಶಿಖಂ ಗುರತ್ನತೇ 
ಹರಿಃ ಶರಾಭ್ಯಾಮಭಿನಶ್ಚಿಧೌಜಸಾ 
ಮುಖೇಷು ತಂ ಚಾಪಿ ಶರೈರತಾಡಯತ್‌ 
ತಸ್ಮೈಗದಾಂ ಸೋಪಿ ರುಷಾ ವ್ಯಮುಂಚತ | ೯ 


ತಾಮಾಪತಂತೀಂ ಗದಯಾ ಗದಾಂ ಮೃಧೇ 
ಗದಾಗ್ರಜೋ ನಿರ್ಬಿಭಿದೇ ಸಹಸ್ರಧಾ 
ಉದ್ಯಮ್ಯ ಬಾಹೂನಭಿಧಾವತೋ ಜಿತಃ 
ಶಿರಾಂಸಿ ಚಕ್ರೇಣ ಜಹಾರ ಲೀಲಯಾ ॥ ೧೦ 
ವ್ಯಸುಃ ಪಪಾತಾಂಭಸಿ ಕತಶೀರ್ಷೋ 
ನಿಕ್ಸತಶ್ರಂಗೋದ್ರಿರಿವೇಂದ್ರ ತೇಜಸಾ। 
ತಸ್ಯಾತ್ಮಜಾಃ ಸಪ್ಶಪಿತುರ್ವಧಾತುರಾಃ 
ಪ್ರತಿಕ್ರಿಯಾಮರ್ಷಜುಷಃ ಸಮುದ್ಯತಾಃ ॥ ೧೧ 
ತಾಮ್ರೋsಂತರಿಕ್ಷಃ ಶ್ರವಣೋ ವಿಭಾವಸು 
ರ್ವಸುರ್ನಭಸ್ವಾನರುಣಶ್ಚ ಸಪಮಃ। 
ಪೀಠಂ ಪುರಸ್ಕೃತ್ಯ ಚಮೂಪತಿಂ ಮೃಧೇ 
ಭೌಮಪ್ರಯುಕ್ತಾ ನಿರಗನ್‌ ಧ್ವತಾಯುಧಾಃ। ೧೨ 


ಗರುಡನ ಮೇಲೆ ಎರಗಿದ ಆ ತ್ರಿಶೂಲವನ್ನು ಶ್ರೀಹರಿಯು ಎರಡು 
ಬಾಣಗಳನ್ನು ಬಲವಾಗಿ ಪ್ರಯೋಗಿಸಿ ಮೂರು ಚೂರುಗಳಾಗಿ ತುಂಡರಿಸಿದನು. 
ಅಲ್ಲದೆ ಮುರಾಸುರನ ಐದು ಮುಖಗಳಿಗೂ ಶರಗಳಿಂದ ಬಿಗಿದನು. ಅಸುರನು 
ಗದೆಯನ್ನು ಶ್ರೀಕೃಷ್ಣನ ಮೇಲೆ ಬೀಸಿದನು (೯). ಯುದ್ಧರಂಗದಲ್ಲಿ ) ರಭಸದಿಂದ 
ಬರುತಿದ್ದ ಆ ಗದೆಯನ್ನು ಗದಾಗ್ರಜನಾದ ಹರಿಯು ತನ್ನ ಗದೆಯಿಂದ ಬಡಿದು 
ಸಾವಿರ ಚೂರುಗಳಾಗಿ ಒಡೆದು ಹಾಕಿದನು. ಆಗ ದೈತ್ಯನು ಕೈಗಳನ್ನೆತಿಕೊಂಡು 
ನುಗ್ಗಿ ಬರಲಾಗಿ, ಶ್ರೀಕೃ ಷ್ಠನು ಚಕ್ರಾಯುಧದಿಂದ “ಮುರನ ಶಿರಸ್ತುಗಳನ್ನು 
ಲೀಲೆಯಿಂದಲೇ ಕತರಿಸಿದನು (೧೦). "ತಲೆಗಳು ಕತ್ತರಿಸಿಹೋಗಲಾಗಿ ಆ ದೈತ್ಯನು, 
ಇಂದ್ರನ ಪರಾಕ್ರಮದಿಂದ ಕತ್ತರಿಸಲ್ಪಟ್ಟ ಶಿಖರವುಳ್ಳ ಪರ್ವತದಂತೆ, ನೀರಿನಲ್ಲಿ 
ಸತ್ತುಬಿದ್ದನು (೧೧). ತಂದೆಯ ಮರಣದಿಂದ ಖಿನ್ನರಾದ ಅವನ ಏಳು 


ಏಕೋನಷಷ್ಟಿತಮಾಧ್ಯಾ ಯಃ ೧೦೩ 


ಪ್ರಾಯುಂಜತಾಸಾದ್ಯ ಶರಾನಸೀನ್‌ ಗದಾಃ 
ಶಕ್ತೃಷ್ಠಿಶೂಲಾನ್ಯಜಿತೇ ರುಷೋಲಣಾಃ। 

ತಚ್ಛಸ್ಪಕೂಟಂ ಭಗವಾನ್‌ ಸ್ವಮಾರ್ಗಣೆ- 
ರಮೋಘವೀರ್ಯಸಿಲಶಶ್ಛಕರ್ತ ಹ॥ ೧೩ 


ತಾನ್‌ ಪೀಠಮುಖ್ಯಾನನಯದ್‌ ಯಮಕ್ಷಯಂ 
ನಿಕೃಶೀರ್ಷೋರುಭುಜಾಂಫ್ರಿವರ್ಮಣಃ। 
ಸ್ವಾನೀಕಪಾನಚ್ಛುತಚಕ್ರಸಾಯಕ್ಕೆ- 
ಸಥಾ ನಿರಸಾನ್‌ ನರಕೋ ಧರಾಸುತಃ॥ ೧೪ 


ಜನ ಮಕ್ಕಳು ಸೇಡುತೀರಿಸಿಕೊಳ್ಳಬೇಕೆಂದು ಕ್ರೋಧೋದ್ರಿಕರಾಗಿ ಯುದ್ಧಕ್ಕೆ 
ಸಂನದ್ದರಾದರು. ತಾಮ್ರ, ಅಂತರಿಕ್ಷ ಶ್ರವಣ, ವಿಭಾವಸು, ವಸು, ನಭಸ್ವಾನ್‌, 
ಅರುಣ- ಎಂಬ ಆ ಏಳು ಜನರು ನರಕಾಸುರನಿಂದ ಪ್ರೇರಿತರಾಗಿ ಪೀಠ 
ಎಂಬುವನನ್ನು ಸೇನಾಧಿಪತಿಯಾಗಿ ಮಾಡಿಕೊಂಡು, ಆಯುಧಗಳನ್ನು ಧರಿಸಿ 
ರಣಭೂಮಿಗೆ ಬಂದರು (೧೨). ಅವರು ಶ್ರೀಕೃಷ್ಣನನ್ನೆದುರಿಸಿ ಬಾಣ, ಕತಿ ಗದೆ, 
ಶಕ್ತಿ ಭರ್ಜಿ, ಶೂಲ- ಮುಂತಾದ ಆಯುಧಗಳನ್ನು ಕ್ರೋಧಾವಿಷ್ಟರಾಗಿ 
ಪ್ರಯೋಗಿಸಿದರು. ಅಮೋಘ ಪರಾಕ್ರಮಿಯಾದ ಭಗವಂತನು ಆ 
ಶಸ್ತಸಮುದಾಯಗಳನ್ನುತನ್ನ ಶರಗಳಿಂದ ಚೂರುಚೂರಾಗಿ ಕತ್ತರಿಸಿದನು (೧೩). 
ಅಲ್ಲದೆ ಪೀಠನೇ ಮೊದಲಾದ ಎಲ್ಲರ ತಲೆ, ತೊಡೆ, ತೋಳು, ಕಾಲು, ಕವಚಗಳನ್ನು 
ತುಂಡರಿಸಿ ಅವರನ್ನು ಯಮಲೋಕಕ್ಕೆ ಅಟ್ಟಿದನು. ಹೀಗೆ ಅಚ್ಯುತನ 
ಚಕ್ರದಿಂದಲೂ ಶರಗಳಿಂದಲೂ ತನ್ನ ಸೇನಾಪತಿಗಳು ಹತರಾದುದನ್ನು ಕಂಡು 
ಭೂಮಿಪುತ್ರನಾದ ನರಕಾಸುರನು ಸಹಿಸಲಾರದೆ ಮದೋದಕವನ್ನು ಸುರಿಸುವ 
ಸಮುದ್ರಜಾತಗಳಾದ ಆನೆಗಳೊಡನೆ ಯುದ್ಧಕ್ಕೆ ಹೊರಟನು. ಸೂರ್ಯನ 
ಮೇಲ್ಬಾಗದಲ್ಲಿ ಮಿಂಚಿನೊಡನಿರುವ ಮೇಘದಂತೆ, ಗರುಡನ ಮೇಲೆ 
ಸತ್ಯಭಾಮಾಸಹಿತನಾಗಿ ಕುಳಿತಿದ್ದ ಶ್ರೀಕೃಷ್ಣನನ್ನು ನೋಡಿ ನರಕಾಸುರನು ಆತನ 
ಮೇಲೆ ಶತಫ್ಲಿಯೆಂಬ ಆಯುಧವನ್ನು ಪ್ರಯೋಗಿಸಿದನು. ಅವನ ಭಟರೂ 


೧೦೪ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ನಿರೀಕ್ಷ್ಯ ದುರ್ಮರ್ಷಣ ಆಸ್ರವನ್ಮದೈ- 
ರ್ಗಜೈಃ ಪಯೋಧಿಪ್ರಭವೈರ್ನಿರಾಕ್ರಮತ್‌ । 
ದೃಷ್ಠಾ ು_ಸಭಾರ್ಯಂ ಗರುಡೋಪರಿ ಸ್ಥಿತಂ 
ಸೂರ್ಯೋಪರಿಷ್ಟಾತ್‌ ಸತಡಿದ್ರನಂ ಯಥಾ। 
ಸ ತಸ್ಮೈವ್ಯಸ್ಥ] ಸೃಜಚ್ಛ ತಫ್ಲೀಂ 
“* ಹೋಧಾಶ್ನ” ಸರ್ವೇ 'ಯುಗಪತ್‌ ಸ್ಮವಿವ್ಯಧುಃ || ೧೫ 


ತದ್‌ ಭೌಮಸೈನ್ಯಂ ಭಗವಾನ್‌ ಗದಾಗ್ರಜೋ 
ವಿಚಿತ್ರವಾಜೈರ್ನಿಶಿತೈಃ ಶಿಲೀಮುಖೈಃ | 
ನಿಕೃತಬಾಹೂರುಶಿರೋದಧ್ರವಿಗ್ರಹಂ 
ಚಕಾರ ತರ್ಹೇವ ಹತಾಶಕುಂಜರಮ್‌ Il ೧೬ 
ಯಾನಿ ಯೋದ್ಧಃ ಪ್ರಯುಕಾನಿ ಶಸ್ಟಾಸ್ಟಾಣಿ ಕುರೂದಹ 
ಹರಿಸಾನ್ಯಚ್ಛಿನತೀಕ್ಷ ಲ ಶರೈರೇಕೈಕಶಸ್ತಿಭಿಃ || ೧೭ 
ಉಹ್ಯಮಾನಃ ಸುಪರ್ಣೇನ ಪಕ್ಷಾಭ್ಯಾಂ ನಿಘ್ನತಾ ಗಜಾನ್‌ । 
ಗರುತ್ನತಾ ಹನ್ಯಮಾನಾಸುಂಡಪಕ್ಷನಖೈರ್ಗಜಾಃ Il ೧೮ 


ಪುರಮೇವಾವಿನ್ನಾರ್ತಾ ನರಕೋ ಯುಧ್ಯಯುಧೃತ। 

ದೃಷ್ಟ್ವಾವಿದ್ರಾವಿತಂ ಸೈನ್ಯಂ ಗರುಡೇನಾರ್ದಿತಂ ಸ್ವಳಮ್‌ ॥ ೧೯ 
ಒಮ್ಮೆಯೇ ಬಾಣಗಳ ಮಳೆಗರೆದರು (೧೪-೧೫). ಶ್ರೀಕೃಷ್ಣನು ಬಣ್ಣ ಬಣ್ಣದ 
ಪುಂಖಗಳಿಂದ ಕೂಡಿದ ನಿಶಿತಾಸ್ತಗಳಿಂದ ರಾಕ್ಷಸರ ಸೇನೆಯನ್ನೂ 
ಅಶ್ವಕುಂಜರಗಳನ್ನೂ ಹೊಡೆದು ತೋಳು, ತೊಡೆ, ಕತ್ತು ದೇಹಗಳನ್ನು ಕತರಿಸಿ 
ಕೊಂದುಹಾಕಿದನು (೧ ಹ ಪರೀಕ್ಷಿತರಾಜ, ಗರುಡನ ಮೇಲೆ ಕುಳಿತಿದ್ದ 
ಶ್ರೀಹರಿಯು ಯೋಧರಿಂದ ಪ್ರಯೋಗಿಸ ಸಲ್ಪಟ್ಟ ಶಸ್ತ್ರಾಸ್ತ್ರಗಳನ್ನು ಮೂರು ಮೂರು. 
ನಿಶಿತಾಸ್ತಗಳಿಂದ ಕೊಚ್ಚಿಹಾಕಿದನು (೧೭). ಗರುಡನೂ ಸಹ ಆನೆಗಳನ್ನೂ ತನ್ನ 
ರೆಕ್ಕೆಗಳಿಂದ ಬಡಿದು ಕೊಕ್ಕಿನಿಂದ ಕುಕ್ಕಿ ಉಗುರುಗಳಿಂದ ಪರಚಿ ಧ್ವಂಸ 
ಮಾಡುತ್ತಿರಲು, ಪೀಡೆಗೊಳಗಾದ ಆನೆಗಳು ಹಿಂದಿರುಗಿ ನಗರದೊಳಗೆ 
ಹೋದವು! ಹೀಗೆ ಗರುಡನಿಂದ ಸೈನ್ಯವು ಪಲಾಯನ ಮಾಡಲಾಗಿ ನರಕಾಸುರನು 


ಏಕೋನಷಷ್ಟಿತಮಾಧ್ಯಾ ಯಃ ೧೦೫ 


ತಂ ಭೌಮಃ ಪ್ರಾಹರಚ್ಛಕ್ತ್ಯಾ ವಜ್ರಃ ಪ್ರತಿಹತೋ ಯತಃ। 

ನಾಕಂಪತ ತಯಾ ಪಿದ್ದೋ ಮಾಲಾಹತ ಇವ ದ್ವಿಪಃ ॥ ೨೦ 
ಶೂಲಂ ಭೌಮೋತಚ್ಛುತಂ ಹಂತುಮಾದದೇ ವಿತಥೋದ್ಯಮಃ | 
ತದ್ದಿಸರ್ಗಾತ್‌ ಪೂರ್ವಮೇವ ನರಕಸ್ಯ ಶಿರೋ ಹರಿಃ । 

ಅಪಾಹರದ್‌ ಗಜಸ್ಥಸ್ಯ ಚಕ್ರೇಣ ಕ್ಷುರನೇಮಿನಾ ॥ ೨೧ 


ಸಕುಂಡಲಂ ಚಾರುಕಿರೀಟಭೂಷಣಂ 
ಬಭಾ ಪೃಥಿವ್ಯಾಂ ಪತಿತಂ ಸಮುಜ (ತ್‌ | 
ಹಾಹೇತಿ ಸಾಧಿತ ಷಯಃ ಸುರೇಶ್ರಧಾ 
ಮಾಲೈರ್ಮುಕುಂದಂ ವಿಕಿರಂತ ಈಡಿರೇ ॥ ಹ 


ತತಶ್ಚ ಭೂಃ ಕೃಷ್ಟಮುಪೇತ್ಯ ಕುಂಡಲೇ 
ಪ್ರತಪ್ರಜಾಂಬೂನದರತ್ನಭಾಸ್ತರೇ। 

ಸವೈಜಯಂತ್ಯಾ ವನಮಾಲಯಾರ್ಪಯತ್‌ 
ಪ್ರಾಚೇತಸಂ ಛತ್ರಮಥೋ ಮಹಾಮಣಿಮ್‌ ॥ ೨೩ 


ಯುದ್ದಕ್ಕೆ ಬಂದನು (೧೮-೧೯). ಯಾವುದರಿಂದ ಇಂದ್ರನ ವಜ್ರಾಯುಧವೂ 
ಪ್ರತಿಹತವಾಗಿತೋ ಅಂತಹ ಶಕ್ನಾಯುಧದಿಂದ ನರಕಾಸುರನು ಗರುಡನನ್ನು 
ಅಪಳಿಸಿದನು. ಹಾಗೆ ಅಪಳಿಸಿದರೂ ಹೂಮಾಲೆಯಿಂದ ಆನೆಗೆ ಹೊಡೆದಂತಾಗಿ 
ಗರುಡನು ಅಲ್ಲಾಡಲಿಲ್ಲ! (೨೦). ತನ್ನ ಪ್ರಯತ್ನವು ವ್ಯರ್ಥವಾಗಲು ನರಕಾಸುರನು 
ಅಚ್ಯುತನನ್ನು ಕೊಲ್ಲಬೇಕೆಂದು ಶೂಲವನ್ನೆತ್ತಿದನು. ಅದನ್ನು ಪ್ರಯೋಗಿಸುವುದಕ್ಕೆ 
ಮೊದಲೇ ಶ್ರೀಕೃಷ್ಣನು ಆನೆಯ ಮೇಲೆ ಕುಳಿತಿದ್ದ ನಕರಾಸುರನ ಶಿರಸ್ಸನ್ನು ತೀಕ್ಷ್ಣ 
ಧಾರೆಯುಳ್ಳ ಚಕ್ರದಿಂದ ತರಿದನು (೨೧). ಕುಂಡಲಾಲಂಕೃತವೂ ಸುಂದರಕಿರೀಟ 
ಭೂಷಿತವೂ ತೇಜೋವಿಶಿಷ್ಟವೂ ಆದ ಶಿರಸ್ಸು ನೆಲದಮೇಲುರುಳಿತು. "ಹಾ ಹಾ! 
ಭಲಾ ! 'ಎಂದು ಯಷಿಗಳೂ ದೇವತೆಗಳೂ ಉದ್ಧರಿಸಿ ಮುಕುಂದನ ಮೇಲೆ 
ಹೂಮಳೆಗರೆಯುತ್ತ ಕೊಂಡಾಡಿದರು (೨೨). ಅನಂತರ ಭೂದೇವಿಯು 
ಶ್ರೀಕೃಷ್ಣ ಸಮೀಪಕ್ಕೆ ಬಂದು ಬಂಗಾರದಿಂದಲೂ ರತ್ನಗಳಿಂದಲೂ 
ಉಜ್ವಲವಾದ (ಅದಿತಿಯ) ಕುಂಡಲಗಳನ್ನೂ ವರುಣನ ಛತ್ರವನ್ನೂ 
ಮಣಿಪರ್ವತವನ್ನೂ ವೈಜಯಂತಿಯೆಂಬ ವನಮಾಲೆಯೊಡನೆ ಆತನಿಗೆ 
ಅರ್ಪಿಸಿದಳು (೨೩). 


೧೦೬ ಶ್ರೀಮದ್ಬಾಗವತಂ-- ದಶಮಸ್ಕಂಧಃ 


ಅಸೌಷೀದಥ ವಿಶೇಶಂ ದೇವೀ ದೇವವರಾರ್ಚಿತಮ್‌ ।ಟ 
ಪ್ರಾಂಜಲಿಃ ಪ್ರಣತಾ ರಾಜನ್‌ ಭಕ್ತಿಪ್ರವಣಯಾ ಧಿಯಾ ॥ ೨೪ 
ಭೂಮಿರುವಾಚ- 


ನಮಸೇ ದೇವದೇವೇಶ ಶಂಖಚಕ್ರಗಧಾಧರ। 
ಭಕ್ತೇಡ್ಛೊ ೇೀಪಾತರೂಪಾಯ ಪರಮಾತ್ಸನ್‌ ನಮೋಸ್ತು ತೇ॥ ೨೫ 


ನಮಃ ಪಂಕಜನಾಭಾಯ ನಮಃ ಆಳ ಸಾಗ 
ನಮಃ ಪಂಕಜನೇತ್ರಾಯ ನಮಸೇ ಪಂಕಜಾಂಘ್ರಯೇ॥ ೨೬ 


ನಮೋ ಭಗವತೇ ತುಭ್ಯಂ ವಾಸುದೇವಾಯ ಎಷ್ಟವೇ ಲ 
ಪುರುಷಾಯಾದಿಬೀಜಾಯ ಪೂರ್ಣಬೋಧಾಯ ತೇ ನಮಃ॥ ೨೭ 


ಅಜಾಯ ಜನಯಿತ್ರೆ ನಸ್ಯ ಬ ಬ್ರಹ್ಮಣೇ ನಂತಶಕಯೇ 
ಪರಾವರಾತ್ಮನ್‌ ಭೂತಾತ್ಸನ್‌ ಪರಮಾತ್ಮನ್‌ ನಮೋತಸುತೇ 1 ೨೮ 


ತ್ರಂ ವ್ಸ ಸಿಸ್ಪಕ್ಷೂ ರಜ ಉತ್ಕಟಂ ಹ್‌ 
ತಮೋ ನಿರೋಧಾಯ ಬಿಭರ್ಷೃಸಂವೃತಃ। 
ಸ್ಥಾನಾಯ ಸತ್ತ್ವಂ ಜಗತೋ ಜಗತಶೇ 
ಕಾಲಃ ಪ್ರಧಾನಂ ಪುರುಷೋ ಭವಾನ್‌ ಪರಃ॥ ತ 


ಪರೀಕ್ಷಿತರಾಜ, ಅನಂತರ ಭೂದೇವಿಯು ದೇವಪೂಜಿತನೂ ವಿಶ್ವೇಶನೂ 
ಆದ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಭಕ್ತಿ RES ಮನಸಿನಿಂದ 
ಕೈಮುಗಿದುಕೊಂಡು ಸೋತ್ರ ಮಾಡಿದಳು (೨೪). ' "ದೇವದೇವೇಶ, 
ಶಂಕಚಕ್ರಗದಾಧರ, ನಿನಗೆ ನಮಸ್ಕಾರ. ಭಕ್ತರ ಬಯಕೆಯಂತೆ ರೂಪವನ್ನುಧರಿಸಿ 
rE ಪರಮಾತ್ಮನೆ, ನಿನಗೆ ನೆಮಸ್ಕಾರಎರಲಿ (೨ ೫). ನಮಃ 
ಪಂಕಜನಾಭಾಯ ನಮಃ ಪಂಕಜಮಾಲಿನೇ. ನಮಃ ಪಂಕಜನೇತ್ರಾಯ ನಮಸ್ತೇ 
ಪಂಕಜಾಂಘ್ರಯೇ (೨೬). ನಮೋಭಗವತೇತುಭ್ಯಂ ವಾಸುದೇವಾಯ ವಿಷ್ಠವೇ. 
ಜಗತ್ಕಾರಣಕ್ಕೆ ಕಾರಣನೂ ಸರ್ವಜ್ಞನೂ ಪರಮಪುರುಷನೂ ಆದ ನಿನಗೆ 
ನಮಸ್ಕಾರ (೨೭). ಜನ್ನರಹಿತನೂ ಜಗತ್ತಿಗೆ ಜನ್ನದಾತನೂ ಅನಂತಶಕಿಯೂ ಆದ 
ಬ್ರಹ್ಮವಸ್ತುವಿಗೆ ನಮಸ್ಕಾರ. ಪೂರ್ವಪರವಸ್ತುಗಳೆಲ್ಲದರ ಆತ್ಮಸ್ವರೂಪನೆ, 
ಪರಮಾತ್ಮನೆ ನಿನಗೆ ನಮಸ್ಕಾರ (೨೮). ಸ್ವಾಮಿ, ಪ್ರಪಂಚವನ್ನುಸ್ಫಜಿಸುವುದಕ್ಕಾಗಿ 


ಏಕೋನಷಷ್ಟಿತಮಾಧ್ಯಾಯಃ ೧೦೭ 


ಅಹಂ ಪಯೋಜ್ಯೋತಿರಥಾನಿಲೋ ನಭೋ 
ಮಾತ್ರಾಣಿ ದೇವಾ ಮನ ಇಂದ್ರಿಯಾಣಿ | 


ಕರ್ತಾ ಮಹಾನಿತ್ಯಖಿಲಂ ಚರಾಚರಂ 
ತ್ವಯ್ಯದ್ದಿತೀಯೇ ಭಗವನ್ನಯಂ ಭ್ರಮಃ॥ ೩೦ 
ತಸ್ಯಾತ್ಮಜೋ5 ಯಂತವ ಪಾದಪಂಕಜಂ 
ಭೀತಃ ಪ್ರಪನ್ನಾರ್ತಿಹರೋಪಸಾದಿತಃ। 
ತತ್‌ ಪಾಲಯ್ಕೆನಂ ಕುರು ಹಸ್ತ ಪಂಕಜಂ 
ಶಿರಸ್ಯಮುಷ್ಯಾಖಿಲಕಲ್ಲಷಾಪಹಮ್‌ Il ೩೧ 
ಶ್ರೀ ಶುಕ ಉವಾಚ- 


ಇತಿ ಭೂಮ್ಯಾರ್ಥಿತೋ ವಾಗ್ದಿರ್ಭಗವಾನ್‌ ಭಕ್ತಿನಮ್ರಯಾ। 
ದತ್ತ್ವಾಭಯಂ ಭೌಮಗ್ಗಹಂ ಪ್ರಾವಿಶತ್‌ ಸಕಲರ್ದ್ವಿಮತ್‌ ॥ ೩೨ 


ಕೆರಳಿದ ರಜೋಗುಣವನ್ನೂಅದರ ಲಯಕ್ಕಾಗಿ ಉತ್ತ ಟವಾದ ತಮೋಗುಣವನ್ನೂ 
ರಕ್ಷಣೆಗಾಗಿ ಅಧಿಕವಾದ "ಸತ್ತ್ವ ಗುಣವನ್ನೂ ಧರಿಸುತ್ತೀಯೆ. ಆದರೆ ಆ 
ಗುಣಗಳಿಂದ ನೀನು ಆಚಾ ದಿತರಾಗಿರುವುದಿಲ್ಲ. ಹೇ ಜಗತ್ರತಿ ಕಾಲ, ಪ್ರಕೃತಿ, 
ಪುರುಷ-ಇವುಗಳೂ ನೀನೇ, ಅವುಗಳಿಂದ ವ್ಯತಿರಿಕನಾದ ಪರಮಪುರುಷನೂ 
ನೀನೇ (೨೯). ಹೇ ಭಗವನ್‌, ನಾನು (ಭೂಮಿ), ಜಲ, ತೇಜಸ್ಸು ವಾಯು, 
ಆಕಾಶಗಳೆಂಬ ಮಹಾಭೂತಗಳು ಶಬ್ದಾದಿ ಪಂಚತನ್ಮಾತ್ರೆಗಳೂ 
(ಇಂದ್ರಿಯಾಭಿಮಾನಿ) ದೇವತೆಗಳೂ ಮನಸ್ಪ್ಸೂಇಂದ್ರಿಯಗಳೂ ಕರ್ತನೆನಿಸಿದ 
ಜೀವನೂ ಮಹತತ್ವವೂ ಸೇರಿ ಸಮಸ್ತ ಚರಾಚರ ಪ್ರಪಂಚವೂ ಅದ್ವಿತೀಯನಾದ 
ನಿನ್ನಲ್ಲಿ ಕಲಿತವಾದ್ದರಿಂದ ಭ್ರಮೆ-ಮಿಥ್ಯ (೩೦). ಶರಣಾಗತರ 
ಕಷ್ಟವನ್ನು ಪರಿಹರಿಸ ತಕ್ಕವನೆ, ಈತನು ಆ ನರಕನ ಮಗ-ಭಗದತ್ತ, 
ಇವನು ಭೀತನಾದ್ದರಿಂದ ನಿನ್ನ ಪಾದಕಮಲದ ಬಳಿಗೆ ಕರೆದುಕೊಂಡು ಬಂದಿದ್ದೇನೆ. 
ಇವನನ್ನು ಪಾಲಿಸು. ಸಕಲ ಪಾಪಪರಿಹಾರಕವಾದ ನಿನ್ನ ಪಾಣಿ 
ಪದ್ಮವನ್ನು ಈತನ ತಲೆಯ ಮೇಲಿಡು'' ಎಂದು ಪ್ರಾರ್ಥಿಸಿದಳು (೩೧). 
ಈ ಪ್ರಕಾರವಾದ ನುಡಿಗಳಿಂದ ಭಕ್ತಿನಮ್ರಳಾದ ಭೂದೇವಿಯು ಪ್ರಾರ್ಥಿಸಲಾಗಿ 


೧೦೮ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ತತ್ರ ರಾಜನ್ಯಕನ್ಯಾನಾಂ ಷಟಿಹಸ್ರಾಧಿಕಾಯುತಮ್‌ | 


ಭಾಮಾಹೃತಾನಾಂ ವಿಕ್ರಮ್ಮ ರಾಜಭ್ಯೋ ದದ್ಭಶೇ ಹರಿಃ ॥ ೩೩ 
ತಂ ಪ್ರವಿಷ್ಠಂ ಸ್ತ್ರಿಯೋ ವೀಕ್ಷ್ಯ ನರವೀರಂ ವಿಮೋಹಿತಾಃ। 

ಮನಸಾ ವವ್ರಿರೇನ ಭೀಷ್ಟಂ ಪತಿಂ ದೈವೋಪಸಾದಿತಮ್‌ ॥ ೩೪ 
ಭೂಯಾತ್‌ ಪತಿರಯಂ ಮಹ್ಯಂ ಧಾತಾ ತದನುಮೋದತಾಮ್‌ | 
ಇತಿ ಸರ್ವಾಃ ಪೃಥಕ್‌ ಕೃಷ್ಣೇ ಭಾವೇನ ಹೃದಯಂ ದಧುಃ॥ ೩೫ 


ತಾಃ ಪ್ರಾಹಿಣೋದ್‌ ದ್ವಾರವತೀಂ ಸಮೃಷ್ಟವಿರಜೋತಂಬರಾಃ । 
ನರಯಾನೈರ್ಮಹಾಕೋಶಾನ್‌ ರಥಾಶ್ಚಾನ್‌ ದ್ರವಿಣಂ ಮಹತ್‌ ॥ ೩೬ 


ಐರಾವತಕುಲೇಭಾಂಶ್ಚ ಚತುರ್ದಂತಾಂಸರಸ್ತಿನಃ 


ಪಾಂಡುರಾಂಶ್ಚ ಚತುಃಷಷ್ಟಿಂ ಪ್ರೇಷಯಾಮಾಸ ಕೇಶವಃ ॥ ೩೭ 
ಗತ್ವಾಸುರೇಂದ್ರಭವನಂ ದತ್ತ್ವಾದಿತ್ಯೈ ಚ ಕುಂಡಲೇ । 
ಪೂಜಿತಸ್ತ್ರಿದಶೇಂದ್ರೇಣ ಸಹೇಂದ್ರಾಣ್ಯಾ ಚ ಸಪ್ರಿಯಃ॥ ೩೮ 





ಭಗವಂತನು ಅಭಯವನ್ನಿತ್ತು ಸಕಲಸಂಪತ್‌ ಸಮೃದ್ಧವಾದ ನರಕಾಸುರನ 
ಅರಮನೆಯನ್ನು ಪ್ರವೇಶಿಸಿದನು (೩೨). ರಾಜರನ್ನು ಗೆದ್ದು ನರಕಾಸುರನು 
ಅಪಹರಿಸಿ ತಂದಿದ್ದ ಹದಿನಾರುಸಾವಿರ ರಾಜಕುಮಾರಿಯರನ್ನು ಶ್ರೀಕೃಷ್ಣನು ಅಲ್ಲಿ 
ಕಂಡನು. ಅರಮನೆಯೊಳಗೆ ಬಂದ ಆ ಪುರುಷೋತ್ತಮನನ್ನು ನೋಡಿ ಆ 
ಕುಮಾರಿಯರು ಮೋಹಿಸಿದರು. ದೈವವೇ ಅಭೀಷ್ಟನಾದ ವರನನ್ನು 
ಕರೆತಂದಿತೆಂದು ಆತನನ್ನುಮನಸಿನಲ್ಲಿವರಿಸಿದರು (೩೩-೩೪). "ಈತನೇ ನನಗೆ 
ಪತಿಯಾಗಲಿ, ಬ್ರಹ್ಮನು ಇದಕ್ಕೆ ಸಂಮತಿಸಲಿ' ಎಂದು ಎಲ್ಲರಾಜಕುಮಾರಿಯರೂ 
ತಮ್ಮ ತಮ್ಮ ಹೃದಯದಲ್ಲಿ ಶ್ರೀಕೃಷ್ಣನ ವಿಷಯವಾಗಿ ಪತಿಭಾವವನ್ನು 
ತುಂಬಿಕೊಂಡರು (೩೫). ಆಮೇಲೆ ಕೇಶವನು ಶುಭ್ರವಸ್ತಭೂಷಿತರಾದ ಆ 
ಕನ್ಯೆಯರನ್ನು ಪಲ್ಲಕ್ಕಿಗಳಲ್ಲಿ ಕುಳ್ಳಿರಿಸಿ ಸೇವಕರಿಂದ ಹೊರಿಸಿ ದ್ವಾರಕೆಗೆ 
ಕಳಿಸಿಕೊಟ್ಟನು. ಅಲ್ಲದೆ ಜೊತೆಗೆ ರಥಾಶ್ವಗಳನ್ನೂ ಬಹಳ ಧನವನ್ನೂ 
ಐರಾವತಕುಲದಲ್ಲಿ ಜನಿಸಿದವೂ ನಾಲ್ಕು ದಂತಗಳಿರತಕ್ಕವೂ ವೇಗಶಾಲಿಗಳೂ 
ಬಿಳಿಯಬಣ್ಣದವೂ ಆದ ಅರುವತುನಾಲ್ಕು ಆನೆಗಳನ್ನೂ ಕಳಿಸಿದನು (೩೬-೩೭). 


ಏಕೊ ೇನಷಷ್ಟಿಕಮಾಧ್ಯಾಯಃ ೧೦೯ 


ಚೋದಿತೋ ಭಾರ್ಯಯೋತ್ಪಾಟ್ಯ ಪಾರಿಜಾತಂ ಗರುತ್ಛತಿ I 
ಆರೋಪ್ಯ ಸೇಂದ್ರಾನ್‌ ವಿಬುಧಾನ್‌ ನಿರ್ಜತ್ಯೋಪಾನಯತ್‌ 


ಪುರಮ್‌ ॥ ೩೯ 
ಸ್ಥಾಪಿತಃ ಸತ್ಯಭಾಮಾಯಾ ಗೃಹೋದ್ಯಾನೋಪಶೋಭನಃ I 
ಅನ್ಹಗುರ್ಭ್ರಮರಾಃ ಸ್ಪರ್ಗಾತ್‌ ತದಂಧಾಸವಲಂಪಟಾಃ ॥ ೪೦ 
ಯಯಾಚ ಆನಮ್ಯ ಕಿರೀಟಕೋಟಿಭಿಃ 
ಪಾದೌ ಸ್ಮಶನ್ನಚ್ಯುತಮರ್ಥಸಾಧನಮ್‌ | 


ಸಿದ್ಧಾರ್ಥ ಏತೇನ ವಿಗೃಹ್ಯತೇ ಮಹಾ- 
ನಹೋ ಸುರಾಣಾಂ ಚ ತಮೋ ಧಿಗಾಢ್ಯತಾಮ್‌ ॥ ೪೧ 


ಅಥೋ ಮುಹೂರ್ತ ಏಕಸ್ಮಿನ್‌ ನಾನಾಗಾರೇಷು ತಾಃ ಸ್ತಿಯಃ। 
ಯೋಥೋಪಯೇಮೇ ಭಗವಾಂಸಾವದ್ರೂಪಧರೋತವ್ಯಯಃ॥ ೪೨ 


ಅನಂತರ ಸತ್ಯಭಾಮಾ ಸಹಿತನಾಗಿ ಸ್ವರ್ಗಲೋಕಕ್ಕೆ ಹೋಗಿ ಅದಿತಿಗೆ ಅವಳ 
ಕುಂಡಲಗಳನ್ನು ಕೊಟ್ಟನು. ದೇವೇಂದ್ರನಿಂದಲೂ ಶಚೀದೇವಿಯಿಂದಲೂ 
ಪೂಜಿತನಾದನು. ಅಲ್ಲದೆ ಸತ್ಯಭಾಮೆಯ ಪ್ರೇರಣೆಯಂತೆ ಪಾರಿಜಾತ ವೃಕ್ಷವನ್ನು 
ಕಿತ್ತುಗರುಡನ ಮೇಲೆ ಇರಿಸಿದನು. ಆಗ ಅಡ್ಡಿ ಪಡಿಸಿದ ಇಂದ್ರನನ್ನೂ 
ದೇವತೆಗಳನ್ನೂ ಯುದ್ಧದಲ್ಲಿ ಸೋಲಿಸಿ ಪಾರಿಜಾತವೃಕ್ಷವನ್ನು ದ್ವಾರಕಾಪುರಿಗೆ 
ಒಯ್ದನು (೩೮-೩೯). ಆ ವೃಕ್ಷವನ್ನು ಸತ್ಯಭಾಮೆಯ ಗೃಹೋದ್ಯಾನದಲ್ಲಿಅದಕ್ಕೆ 
ಶೋಭಾವಹವಾಗುವಂತೆ ನೆಡಿಸಿದನು. ಪಾರಿಜಾತಪುಷಗಳ ಸುಗಂಧಪೂರ್ಣ 
ಮಕರಂದಕ್ಕೆ ಮರುಳಾಗಿ ದುಂಬಿಗಳು ಸ್ವರ್ಗಲೋಕದಿಂದ ಬರುತ್ತಿದ್ದವು (೪೦). 
ಪರೀಕ್ಷಿತ, ನೋಡು ; ದೇವೇಂದ್ರನು ತನ್ನ ಕಾರ್ಯಸಾಧನೆಗೋಸ್ಕರ ಶ್ರೀಕೃಷ್ಣನಿಗೆ 
ತಲೆಬಾಗಿ ತನ್ನಕಿರೀಟಾಗ್ರಗಳಿಂದ ಆತನ ಪಾದಗಳನ್ನುಮುಟ್ಟಿಬೇಡಿಕೊಂಡಿದ್ದನು. 
ತನ್ನಕಾರ್ಯವು ಸಿದ್ದಿಸಿದ ಮೇಲೆ ದೊಡ್ಡವನಾದರೂ ಶ್ರೀಕೃಷ್ಣನೊಡನೆಯೇ ಯುದ್ಧಕ್ಕೆ 
ನಿಂತನು ! ದೇವತೆಗಳಿಗೂ ಏನು ತಮೋಗುಣ | ಈ ಶ್ರೀಮಂತಿಕೆಗೆ ಧಿಕ್ಕಾರ | 
(೪೧). ಅನಂತರ ಅವ್ಯಯನಾದ ಭಗವಂತನು ಬೇರೆ ಬೇರೆ ಮನೆಗಳಲ್ಲಿದ್ದ 


5 


೧೧೦ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಗೃಹೇಷು ತಾಸಾಮನಪಾಯ್ಯತರ್ಕ್ಯಕ್ಕ- 
ನಿರಸಸಾಮಾ ತಿಶಯೇಷ್ಟವಸ್ಥಿ ತಃ। 
೩ ಎಂ ಲ ತ್ತಾ 
ರೇಮೇ ಸಮಾಭಿರ್ನಿಜಕಾಮಸಂಪ್ಲುತೋ 
ಯಥೇತರೋ ಗಾರ್ಹಕಮೇಧಿಕಾಂಶ್ಚರನ್‌ || ೪೩ 


ಇತ್ನಂ ರಮಾಪತಿಮವಾಪ್ಯ ಪತಿಂ ಸ್ಪಿಯಸ್ತಾ 
ಬ್ರಹ್ಮಾದಯೋಜಪಿ ನ ವಿದುಃ ಪದವೀಂ ಯದೀಯಾಮ್‌ 
ಭೇಜುರ್ಮುದಾ ವಿರತಮೇಧಿತಯಾನುರಾಗ- 
ಹಾಸಾವಲೋಕನವಸಂಗಮಜಲ್ಪಲಜ್ಜಾ। ೪೪ 


ಪ್ರತ್ಯುದಮಾಸನವರಾರ್ಹಣಪಾದಶ್‌ಚ- 
ತಾಂಬೂಲವಿಶ್ರಮಣವೀಜನಗಂಧಮಾಲ್ಯ,ಃ। 


ಆ ಹದಿನಾರು ಸಾವಿರ ಕನೈಯರನ್ನು ಸ್ವತಃ ನಾನಾ ರೂಪಗಳನ್ನು ಧರಿಸಿ ಒಂದೇ 
ಮುಹೂರ್ತದಲ್ಲಿಮದುವೆಯಾದನು ( ೪೨). ನಾಶರಹಿತನೂ ಊಹಾತೀತವಾದ 
ಕಾರ್ಯವನ್ನುನಡೆಸಬಲ್ಲವನೂ ಆದ ಶ್ರೀಕೃಷ್ಣನು ಹೆಚ್ಚುಕಡಿಮೆಯಿಲ್ಲದೆ ಸಮಾನ 
ಸಂಪತ್ತುಗಳಿಂದ ಕೂಡಿದ ಭವನಗಳಲ್ಲಿ ವಾಸಿಸುತ್ತಿದ್ದ ಮತ್ತು ಲಕ್ಷ್ಮೀದೇವಿಯ 
ಅಂಶಸಂಭೂತರಾದ ಹದಿನಾರುಸಾವಿರ ರಾಜಪುತ್ರಿಯರೊಡನೆ ಅನೇಕ 
ಶ್ರೀಕೃಷ್ಣರೂಪಗಳನ್ನುಧರಿಸಿ, ಸ್ವಯಂ ನಿಜಾನಂದ ಪರಿಪೂರ್ಣನಾಗಿದ್ದರೂ ಒಬ್ಬ 
ಸಾಮಾನ್ಯ ಮನುಷ್ಯನಂತೆ ಗೃಹಸ್ಥ ಧರ್ಮವನ್ನುಪಾಲಿಸುತ್ತಎಹರಿಸಿದನು (೪೩). 
ಬ್ರಹ್ಮಾದಿಗಳೂ ಸಹ ಯಾವ ಭಗವಂತನ ಮಾರ್ಗವನ್ನರಿಯರೋ ಅಂತಹ 
ಲಕ್ಷ್ಮೀಪತಿಯನ್ನುಪತಿಯನ್ನಾಗಿ ಪಡೆದ ಆಸ್ತ್ರೀಯರು ನಿರಂತರವಾಗಿ ವರ್ಧಿಸುವ 
ಆನಂದದಿಂದ ಕೂಡಿ ಅಕ್ಕರೆಯ ನಗೆನೋಟಗಳಿಂದಲೂ ನವಸಂಗಮದ 
ನುಡಿಯಲ್ಲಿನಾಚಿಕೆಯಿಂದಲೂ ಆತನೊಡನೆ ವಿಹರಿಸಿದರು (೪೪). ನೂರಾರು 
ದಾಸಿಯರಿದ್ದರೂ ಸಹ ಆ ರಾಜಕುಮಾರಿಯರು ಶ್ರೀಕೃಷ್ಣನು ಬಂದಾಗ ತಾವೇ 
ಎದ್ದು ಹೋಗಿ ಸ್ವಾಗತಿಸುವುದು, (ಆದರದಿಂದಲೂ ಭಯದಿಂದಲೂ) 
ಪೀಠವನ್ನಿತ್ತುಕಾಲುತೊಳೆಯುವುದು, ತಾಂಬೂಲವನ್ನೀಯುವುದು, ವಿಶ್ರಮಿಸಲು 
ಸೌಕರ್ಯಮಾಡುವುದು, ಗಾಳಿಬೀಸುವುದು, ಗಂಧಮಾಲ್ಯಗಳನ್ನರ್ಪಿಸುವುದು, 


ಷಷ್ಟಿತಮಾಧ್ಯಾಯಃ ೧೧೧ 
ಕೇಶಪ್ರಸಾರಶಯನಸ್ನಪನೋಪಹಾರ್ಯಿ- 
ರ್ದಾಸೀಶತಾ ಅಪಿ ವಿಭೋರ್ವಿದಧುಃ ಸ್ಥದಾಸ್ಯಮ್‌ ॥ ೪೫ 


ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ 
ಏಕೋನಷಷ್ಟಿತಮಾಧ್ಯಾಯ 





ಷಷ್ಠಿತಮಾಧ್ಯಾಯಃ 
ಶ್ರೀಶುಕ ಉವಾಚ- 


ಕರ್ಜಚಿತ್‌ ಸುಖಮಾಸೀನಂ ಸ್ಪತಲ್ಪಸ್ಥಂ ಜಗದ್ಗುರುಮ್‌ | 
ಪತಿಂ ಪರ್ಯಚರದ್‌ ಭೆ ೈಷ್ಠೀ ವ್ಯ ವೃಜನೇನ ಸಖೀಜನಃ 1! ೧ 
ಯಸ್ತ್ವೇತಲ್ಲೀಲಯಾ ವಿಶ ರಂ ಸೃಜತ್ಯತ್ತ್ಯವತೀಶ ದಃ 
ಸ ಹಿ ಜಾತಃ ಸಸೇತೂನಾಂ ಗೋಪೀನಾಥಾಯ ಯದುಷಜಃ || ೨ 
ಕೇಶಾಲಂಕಾರಗೈಯ್ಯುವುದು, ಹಾಸಿಗೆ ಹಾಸುವುದು, ಸ್ನಾನಮಾಡಿಸುವುದು, 
ಆಹಾರಾದಿಗಳನ್ನೀಯುವುದು-ಇತ್ಯಾದಿ ಕಾರ್ಯಗಳಿಂದ ಪ್ರಭುವಿನ 
ಸೇವೆಗೈೆಯ್ಯುತ್ತಿದ್ದರು (೪೫). 

ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಐವತೊಂಬತ್ತನೆಯ ಅಧ್ಯಾಯ 





ಅಧ್ಯಾಯ ೬೦ 
ಶ್ರೀಕೃಷ್ಣ- ರುಕ್ಕೀಣಿಯರ ಪ್ರಣಯ ಕಲಹ 
ಶ್ರೀಶುಕಮಹರ್ಷಿಗಳು ಹೇಳಿದರು : ಒಂದು ದಿನ ತನ್ನ ಮಂಚದಲ್ಲಿ 
ಸುಖವಾಗಿ ಕುಳಿತಿದ್ದ ಜಗದ್ಗುರುವಾದ ಪತಿಗೆ ರುಕ್ಕಿಣಿಯು ಬೀಸಣಿಗೆಯಿಂದ 
ಗಾಳಿಹಾಕುತ್ತಸ ಸಖಿಯರೊಡೆನ ಆತನನು ್ನಿಉಪಚರಿಸುತ್ತಿದ್ದಳು (೧ ). ಯಾವ ಪ್ರಭು 
ಪ್ರ ವಿಶ್ವವನ್ನು ಲೀಲೆಯಿಂದ ಸೃಜಿಸಿ, ರಕ್ಷಿಸಿ ನಾಶಮಾಡುವನೋ ಅಂತಹ 
ಜನ್ನರಹಿತನಾದವನು ತಾನು ನಿರ್ಮಿಸಿದ ಧರ್ಮದ ಕಟ್ಟಳೆಗಳನ್ನು ರಕ್ಷಿಸುವುದಕ್ಕಾಗಿ 
ಯದುವಂಶದಲ್ಲಿಜನ್ಮವೆತ್ತಿದ್ದನಷ್ಟೆ. ಆತನಿದ್ದ ಅಂತಃಪುರವು ಮುತಿನ ಸರಗಳನ್ನು 


೧೧೨ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ತಸ್ಥಿನ್ನಂತರ್ಗ್ಗಹೇ ಭ್ರಾಜನ್ಮುಕಾದಾಮವಿಲಂಬಿನಾ। 


ವಿರಾಜಿತೇ ವಿತಾನೇನ ದೀಪೈರ್ಮಣಿಮಯ್ಯರಪಿ | ೩ 
ಮಲ್ಲಿಕಾದಾಮಭಿಃ ಪುಷೆ ಸೈದ್ದಿಧೇಫಕುಲನಾದಿತ್ತೆ:। 
ಜಾಲರಂಧ್ರಪ್ರವಿಷ್ಟೆಶ್ಚಗೋಭಿಶ್ಚಂದ್ರಮಸೋನಮಲೈೆಃ॥ ೪ 
ಪಾರಿಜಾತವನಾಮೋದವಾಯುನೋದ್ಯಾನಶಾಲಿನಾ। 
ಧೂಪೈರಗುರುಜೈ ರಾಜನ್‌ ಜಾಲರಂದಧ್ರವಿನಿರ್ಗತ್ಸೆಃ॥ ೫ 
ಪಯಃಫೇನನಿಭೇ ಶುಭ್ರೇ ಪರ್ಯಂಕೇ ಕಶಿಪೂತಮೇ। 

ಉಪತಸ್ನೇ ಸುಖಾಸೀನಂ ಜಗತಾಮಾಶರಂ ಪತಿಮ್‌ ॥॥ ೬ 
ಬಾಲವ್ಯಜನಮಾದಾಯ ರತ್ನದಂಡಂ ಸಖೀಕರಾತ್‌ । 

ತೇನ ವೀಜಯತೀ ದೇವೀ ಉಪಾಸಾಂಚಕ್ರ ಈಶ್ವರಮ್‌ ॥ ೭ 


ಸೋಪಾಚ್ಯ್ಕುತಂ ಕ್ಷಣಯತೀ ಮಣಿನೂಪುರಾಭ್ಯಾಂ 
ರೇಜೇ5ಂಗುಲೀಯವಲಯವ್ಯಜನಾಗ್ರಹಸ್ತಾ! 
ವಸ್ಟಾಂತಗೂಢಕುಚಕುಂಕುಮಶೋಣಹಾರ- 
ಭಾಸಾ ನಿತಂಬಧ್ಧತಯಾ ಚಿ ಪರಾರ್ಧ್ಯಕಾಂಚ್ಯಾ || ೮ 


ತೂಗುಹಾಕಿದ ಮೇಲ್ಕಟ್ಟಿನಿಂದಲೂ ಮಣಿಮಯದೀಪಗಳಿಂದಲೂ 
ಎರಾಜಿಸುತ್ತಿದ್ದಿತು (೨-೩). ಮಲ್ಲಿಗೆಯ ಸರಗಳಿಂದಲೂ ಬಿಡಿಹೂಗಳಿಂದಲೂ 
ಎರಾಜಿತವಾದ ಅಂತಃಪುರದಲ್ಲಿ ದುಂಬಿಗಳು ರೋಂಕರಿಸುತಿದ್ದವು. ಚಂದ್ರನ 
ಶುಭ್ರಕಿರಣಗಳು ಕಿಟಕಿಗಳ ರಂಧ್ರಗಳಿಂದ ಹಾದು ಒಳಗೆ ಹರಡಿದ್ದವು. 
ಗೃಹೋದ್ಯಾನದ ಪಾರಿಜಾತವೃಕ್ಷಗಳ ಮೇಲೆ ಬೀಸುತ್ತ ಬರುವ ಸುಗಂಧಿಯಾದ 
ಗಾಳಿಯೊಂದು ಕಡೆಯಾದರೆ, ಕಿಟಕಿಗಳ ರಂಧ್ರಗಳಿಂದ ಒಳಹೋಗುವ ಅಗರು 
ಧೂಪಗಳ ವಾಸನೆಯಿನ್ನೊಂದೆಡೆ (೪-೫). ಇಂತಹ ಅಂತಃಪುರದೊಳಗೆ 
ಮಂಚದಲ್ಲಿ ಹಾಲಿನನೊರೆಯಂತೆ ಶುಭ್ರವಾದ ಹಂಸತೂಲಿಕಾತಲದಲ್ಲಿ 
ಮಂಡಿಸಿದ್ದ ಜಗದೀಶ್ವರನಾದ ತನ್ನ ಪತಿಯನ್ನು ರುಕ್ಮಿಣಿಯು ಸೇವಿಸುತ್ತಿದ್ದಳು. 
ರತ್ತಖಚಿತವಾದ ಹಿಡಿಯುಳ್ಳ ಬೀಸಣಿಗೆಯನ್ನು ತನ್ನ ಗೆಳತಿಯ ಕೈಯಿಂದ 
ತೆಗೆದುಕೊಂಡು ಗಾಳಿಹಾಕುತ್ತ ಆ ದೇವಿಯು ಸ್ವಾಮಿಯನ್ನು ಉಪಚರಿಸಿದಳು 
(೬-೭). ಮಣಿಮಯವಾದ ಕಾಲಂದುಗೆಗಳು ಗಲ್‌ ಗಲ್‌ ಎನ್ನುತ್ತಿರಲು, 


ಷಷ್ಟಿಶಮಾಧ್ಯಾ ಯಃ ೧೧೩ 


ತಾಂ ರೂಪಿಣೀಂ ಶ್ರಿಯಮನನ್ಯಗತಿಂ ನಿರೀಕ್ಷ್ಯ 
ಯಾ ಲೀಲಯಾ ಧೃತತನೋರನುರೂಪರೂಪಾ । 
ಪ್ರೀತಃ ಸ್ಮಯನ್ನಲಕಕುಂಡಲನಿಷ್ಕಕಂಠ- 
ವಕ್ಕೂಲ್ಲಸತ್ತಿ: ತಸುಧಾಂ ಹರಿರಾಬಭಾಷೇ ॥ ೯ 


ಶ್ರೀ ಭಗವಾನುವಾಚ- 
ರಾಜಪುತ್ರೀಪಿತಾ ಭೂಪೈರ್ಲೋಕಪಾಲವಿಭೂತಿಭಿಃ। 
ಮಹಾನುಭಾವೈಃ ಶ್ರೀಮದ್ಬ್ಭೀ ರೂಪೌದಾರ್ಯಬಲೋರ್ಜಿತೈಃ॥ ೧೦ 


ತಾನ್‌ ಪ್ರಾಪಾನರ್ಥಿನೋ ಹಿತ್ವಾಚೈದ್ಯಾದೀನ್‌ ಸ್ಮರ ದುರ್ಮದಾನ್‌ । 


ದತ್ತಾಭ್ರಾತ್ರಾ ಸ್ವಷಿತ್ರಾ ಚ ಕಸ್ನಾನ್ನೋ ವವೃಷೇತ ಸಮಾನ್‌ ॥ ೧೧ 
ರಾಜಭ್ಯೋ ಬಿಭ್ಯತಃ ಸುಭ್ರೂಃ ಸಮುದ್ರಂ ಶರಣಂ ಗತಾನ್‌ । 
ಬಲವದ್ದಿಃ ಕೃತದ್ವೇಷಾನ್‌ ಪ್ರಾಯಸ್ಕಕನ್ಸಪಾಸನಾನ್‌ ॥ ೧೨ 


ಸೆರಗಿನಿಂದ ಮುಚ್ಚಿದ ಕುಚಗಳ ಕುಂಕುಮದಿಂದ ಕೆಂಪಾದ ಹಾರದ ಕಾಂತಿ 
ಹೊಮ್ಮುತಿರಲು, ಅನಘ್ಯ ೯ವಾದ ಕಾಂಚಿಯು ನಿತಂಬದ ಮೇಲೆ ಚಲಿಸುತ್ತಿರಲು, 
ರುಕ್ಬಿಣೀದೇವಿಯು ಉಂಗುರಗಳಿಂದಲೂ ಕೈಬಳೆಗಳಿಂದಲೂ ಶೋಭಿಸುವ 
ಕೈಯಲ್ಲಿಬೀಸಣಿಗೆಯನ್ನುಹಿಡಿದು ಅಚ್ಯುತನ ಬಳಿ ನಿಂತು ಗಾಳಿ ಬೀಸಿದಳು (೮). 
ಲೀಲಾರ್ಥವಾಗಿ ದೇಹವನ್ನು ಧರಿಸಿ ಬಂದ ತನಗೆ ಅತ್ಯಂತ ಅನುರೂಪಳೂ ತನ್ನನ್ನೇ 
ನಂಬಿ ಬಂದಿರುವ ರೂಪಧಾರಿಣಿಯಾದ ಸಾಕ್ಷಾಲಕ್ಷ್ಮಿಯೂ ಆಗಿ ಮುಂಗುರುಳು 
ಕುಂಡಲಗಳಿಂದಲೂ ಪದಕಾಲಂಕೃತವಾದ ಕಂಠದಿಂದಲೂ ವಿರಾಜಿಸುವ 
ಮುಖದಲ್ಲಿ ಅಮೃತದಂತಹ ಮುಗುಳ್ನಗೆಯನ್ನು ಬೀರುತ್ತಿದ್ದ ರುಕ್ಮಿಣಿಯನ್ನು 
ನೋಡಿ ಸಂತುಷ್ಠನಾದ ಹರಿಯು ಮಂದಹಾಸವನ್ನು ಸೂಸುತ್ತಹೀಗೆಂದನು (೯ )- 
""ರುಕ್ಮಿಣಿ, ನೀನು ರಾಜಪುತ್ರಿ, ದಿಕ್ಲಾಲರಂತೆ ಮಹಿಮಾನ್ವಿತರೂ 
ಮಹಾನುಭಾವರೂ ಶ್ರೀಮಂತರೂ ರೂಪ, ಔದಾರ್ಯ ಬಲಗಳಿಂದ 
ಊರ್ಜಿತರೂ ಆದ ಭೂಘಲಥು ನಿನ್ನನ್ನು ಬಯಸಿದ್ದರು. ಕಾಮಾತಿರೇಕದಿಂದ 
ತಾವಾಗಿ ಬಯಸಿ ಬಂದ ಅಂತಹ ಶಿಶುಪಾಲಾದಿಗಳನ್ನು ತೊರೆದುಬಿಟ್ಟೆಯಲ್ಲ! 
ನಿನ್ನ ತಂದೆಯೂ ಅಣ್ಣನೂ ನಿನ್ನನ್ನು ಅವರಿಗೆ ಕೊಡಬೇಕೆಂದು 
ಸಂಕಲ್ಪಿಸಿಕೊಂಡಿದ್ದರು. ಅವರನ್ನುತ್ಯಜಿಸಿ ನೀನು ಅವರಿಗೆ ಹೋಲಿಕೆಯೇ ಇಲ್ಲದ 
ನಮ್ಮನ್ನು ಏಕೆ ವರಿಸಿಬಿಟ್ಟೆ! (೧೦-೧೧). ಹೇಸುಭ್ರು, ಜರಾಸಂಧನೇ ಮೊದಲಾದ 


ನತ 


೧೧೪ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಅಸಷವರ್ತನಾಂ ಪ್ರಂಸಾಮಲೋಕಪಥಮಾಯುಷಾಮ್‌ । 


ವಐಲಟ ಆ 


ಆಸ್ಲಿತಾಃ ಪದವೀಂ ಸುಭ್ರೂಃ ಪ್ರಾಯಃ ಸೀದಂತಿ ಯೋಷಿತಃ॥ ೧೩ 
ಈ 

ನಿಷ್ಠಿಂಚನಾ ವಯಂ ಶಶನ್ನಿಷ್ಠಿಂಚನಜನಪ್ರಿಯಾಃ । 

ತಸ್ಮಾತ್‌ ಪ್ರಾಯೇಣ ನ ಹ್ಯಾಢ್ಯಾ ಮಾಂ ಭಜಂತಿ ಸುಮಧ್ಯಮೇ ॥ ೧೪ 

ಯಯೋರಾತ್ಮಸಮಂ ವಿತಂ ಜನ್ಮೈಶ್ಚರ್ಯಾಕೃತಿರ್ಭವಃ 

ತಯೋರ್ವಿವಾಹೋ ಮೈತ್ರೀ ಚ ನೋತ್ತಮಾಧಮಯೋಃ ಕ್ಷಚಿತ್‌ ॥ 

ವೈದರ್ಭೇತದವಿಜ್ಞಾಯ ತ್ವಯಾ ದೀರ್ಥಸಮಿಾಕ್ಷಯಾ | 


ವೃತಾ ವಯಂ ಗುಣ್ಳರ್ಹೀನಾ ಭಿಕ್ಷುಭಿಃ ಶ್ಲಾಘಿತಾ ಮುಧಾ ॥ ೧೬ 
ಅಥಾತ್ಸನೋತ ನುರೂಪಂ ವ್ಸ ಭಜಸ್ವ ಕ್ಷತ್ರಿಯರ್ಷಭಮ್‌ । 
ಯೇನ ತ್ಹಮಾಶಿಷಃ ಸತ್ಯಾ ಇಹಾಮುತ್ರ ಚ ಲಪ್ಪ್ಯ ಸೇ॥ ೧೭ 


ರಾಜರಿಗೆ ಹೆದರಿ ಸಮುದ್ರಕ್ಕೆ ಶರಣುಹೋದವರು ನಾವು! ಬಲಶಾಲಿಗಳೊಡನೆ 
ವೈರವನ್ನು ಬೆಳಸಿಕೊಂಡು ಸಿಂಹಾಸನವು ದಕ್ಕುವುದಿಲ್ಲವೆಂದು ಅದರ ಆಸೆಯನ್ನು 
ತೊರೆದುಬಿಟ್ಟವರು ನಾವು! (೧೨). ಸುಂದರಿ, ಯಾರ ದಾರಿಯು ಸ್ಪಷ್ಟವಾಗಿ 
ಗೊತ್ತಿಲ್ಲವೋ ಯಾರು ಲೋಕವಿಲಕ್ಷಣವಾದ ಮಾರ್ಗವನ್ನು ಹಿಡಿದಿರುವರೋ 
ಅಂತಹ ಗಂಡಸರನ್ನು ಹಿಂಬಾಲಿಸಿದ ಹೆಂಗಸರು ಕಷ್ಟಕ್ಕೆ ಒಳಗಾಗುತ್ತಾರೆ. ನಾವು 
ಮೊದಲೇ ನಿಷ್ಠಿಂಚನರು-ದರಿದ್ರರು | ದರಿದ್ರಜನರೇ ನಮ್ಮನ್ನು ಪ್ರೀತಿಸುತ್ತಾರೆ. 
ಆದ್ದರಿಂದಲೇ, ಎಲ್‌ ಚೆಲುವೆ, ಶ್ರೀಮಂತರು ನನ್ನ ಬಳಿಯಲ್ಲಿಸುಳಿಯುವುದಿಲ್ಲ! 
(೧೩-೧೪). ಆಸ್ತಿ ಕುಲ, ಐಶ್ವರ್ಯ, ರೂಪ, ಮುಂದಿನ ಭವಿಷ್ಯತು-ಇವು 
ಅನ್ಯೋನ್ಯವಾಗಿ ಯಾರಿಗೆ ಸಮವಾಗಿರುವುದೋ ಅವರಲ್ಲಿವಿವಾಹವೂ ಸ್ನೇಹವೂ 
ನಡೆಯಬೇಕಲ್ಲದೆ, ಉತ್ತಮರಿಗೂ ಅಧಮರಿಗೂ ನಡೆಯುವುದಿಲ್ಲ (೧೫). 
ವೈದರ್ಭಿ, ಇದನ್ನು ನೀನು ಅರಿಯದೆ ಹೋದೆ. ಸರಿಯಾಗಿ ವಿಚಾರಮಾಡದೆ, 
ನಮ್ಮನ್ನು ಮದುವೆಯಾಗಿಬಿಟ್ಟೆ! ನಾವು ಗುಣಹೀನರು. ಭಿಕ್ಷುಕರು ಮಾತ್ರ 
ವ್ಯರ್ಥವಾಗಿ ನಮ್ಮನ್ನು ಹೊಗಳುತ್ತಾರೆ (೧೬). ಈಗಲಾದರೂ ನೀನು 
ಯಾರಾದರೊಬ್ಬ ಕ್ಷತ್ರಿಯೋತಮನನ್ನುವರಿಸು! ಆಗ ನಿನ್ನಮನಸಿನ ಕೋರಿಕೆಗಳು 


ಷಷ್ಟಿತಮಾಧ್ಯಾಯಃ ೧೧೫ 


ಚೈದ್ಯಶಾಲ್ಲಜರಾಸಂಧದಂತವಕ್ತಾದಯೋ ನಪಾಃ। 
ಮಮ ದ್ವಿಷಂತಿ ವಾಮೋರದು ರುಕ್ಕೀ ಚಾಪಿ ತವಾಗ್ರಜಃ ॥ ೧೮ 


ತೇಷಾಂ ವೀರ್ಯಮದಾಂಧಾನಾಂ ದೃಹಾನಾಂ ಸ್ಮಯನುತ್ತಯೇ 
ಅನೀತಾಸಿ ಮಯಾ ಭದ್ರೇ ತೇಜೋ5ಪಹರತಾ ಸತಾಮ್‌ ॥1 ೧೯ 


ಉದಾಸೀನಾ ವಯಂ ನೂನಂ ನ ಸ್ತ್ಯಪತ್ಯಾರ್ಥಕಾಮುಕಾಃ 
: ಆತ್ಮಲಬ್ಬ್ಯಾ5 $ಸ್ಮಹೇ ಪೂರ್ಣಾ ಗೇಹಯೋರ್ಜ್ಯೋತಿರಕ್ರಿಯಾಃ॥ ೨೦ 


ಶ್ರೀಶುಕ ಉವಾಚ- 


ಏತಾವದುಕಾ ರಿ ಭಗವಾನಾತ್ಗಾನಂ ವಲ್ಲಭಾಮಿವ | 
ಮನ್ಯಮಾನಾವಿಶ್ಲೇಷಾತ್‌ ತದ್ದರ್ಪಫಘ್ನ ಉಪಾರಮತ್‌ ॥ ೨೧ 
ಇತಿ ತ್ರಿಲೋಕೇಶಪತೇಸದಾ$ sತ್ಮನಃ 
ಪ್ರಿಯಸ್ಭ ದೇವೃಶ್ರುತಪೂರ್ವಮಪ್ರಿಯಮ್‌ 
ಆಶ್ರುತ್ಯ ಭೀತಾ ಹೃದಿ ಜಾತವೇಪಥು- 
ಶಿಂತಾಂ ದುರಂತಾಂ ರುದತೀ ಜಗಾಮ ಹ॥ ೨೨ 


ಈಡೇರುತ್ತವೆ. ಅದರಿಂದ ಇಹಪರದಲ್ಲಿ ಸುಖ ಉಂಟು. ಶಿಶುಪಾಲ, ಸಾಲ್ವ, 
ಜರಾಸಂಧ, ದಂತವಕ್ತ ಮೊದಲಾದ ರಾಜರೂ ನಿನ್ನ ಅಣ್ಣನಾದ ರುಕ್ಕಿಯೂ 
ಈಗಲೂ ನನ್ನನ್ನು ದ್ವೇಷಿಸುತ್ತಿದ್ದಾರೆ (೧೭-೧೮). ಹೈ ಸೌಮ್ಯ, 

ವೀರ ಮದಾಂಧರಾದ ೮ ಉದ್ಭತರ ಸೊಕ್ಕನ್ನು ಇಳಿಸಬೇಕೆಂದು "ಬಯಸಿ, ಆ 
ದುಷ್ಪರ ತೇಜಸನ್ನು ಭಗ್ಗಗೊಳಿಸಿ ನಿನ್ನನ್ನು ಕರೆಕಂಡಿನು. ಅಷ್ಟೇ ಹೊರತು ಮಡದಿ 
ಮಕ್ಕಳು ಹಣ-ಇವನ್ನು ನಾವು ಬಯಸತಕ್ಕವರಲ್ಲ ನಾವು ಉದಾಸೀನರು | 
ಆತ್ಮಲಾಭದಿಂದ ಪೂರ್ಣ ತೃಪ ರಾಗಿದ್ದೇವೆ. ಈ ಮನೆ, ದೇಹವೆಂಬ ಮನೆ- 
ಇವೆರಡರಲ್ಲಿಯೂ ದೀಪದಂತೆ ಸಾಕ್ಷಿಭೂತರಾಗಿ ಕೆಲಸವಿಲ್ಲದೆ ಕುಳಿತಿದ್ದೇವೆ! '' 
(೧೯-೨೦). ಯಾವಾಗಲೂ ಬಿಡದೆ ಬಳಿಯಲ್ಲಿರುವುದರಿಂದ ಶ್ರೀಕೃಷ್ಣನಿಗೆ ನಾನೇ 
ಪರಮಪ್ರಿಯಳು-ಎಂದು ತಿಳಿದಿದ್ದ ರುಕ್ಮಿಣಿಯ ಅಹಂಕಾರವನ್ನು 
ಅಡಗಿಸಬೇಕೆಂದು ಭಗವಂತನು ಇಷ್ಟು ಹೇಳಿ ಸುಮ್ಮನಾದನು | (೨೧). 

ತ್ರಿಲೋಕೇಶ್ವರನಾದ ತನ್ನ ಪ್ರಿಯನ ಇಂತಹ ನುಡಿಯನ್ನು ರುಕ್ಮಿಣಿ ಹಿಂದೆ 


೧೧೬ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಪದಾ ಸುಜಾತೇನ ನಖಾರುಣಶ್ರಿಯಾ 
ಭುವಂ ಲಿಖಂತೃಶ್ರುಭಿರಂಜನಾಸಿತ್ಛೆಃ । 
ಆಸಿಂಚತೀ ಕುಂಕುಮರೂಷಿತೌ ಸನ್‌ 
ತಸ್ಥಾವಧೋಮುಖ್ಯತಿದುಃಖರುದ್ದವಾಕ್‌ || ೨೩ 
ತಸ್ಯಾಃ ಸುದುಃಖಭಯಶೋಕವಿನಷ್ಠಬುದ್ದೇ- 
ರ್ಹಸಾಚ್ಛಥದ್ದಲಯತೋ ವ್ಯಜನಂ ಪಪಾತ। 
ದೇಹಶ್ವವಿಕ್ಷವಧಿಯಃ ಸಹಸೈವ ಮುಹ್ಯನ್‌ 
ರಂಭೇವ ವಾಯುವಿಹತಾ ಪ್ರವಿಕೀರ್ಯ ಕೇಶಾನ್‌ ॥ ೨೪ 
ತದ್‌ ದೃಷ್ಟಾಭಗವಾನ್‌ ಕೃಷ್ಣಃ ಪ್ರಿಯಾಯಾಃ ಪ್ರೇಮಬಂಧನಮ್‌ । 


ಹಾಸ್ಯಪ್ರೌಢಿಮಜಾನಂತ್ಯಾಃ ಕರುಣಃ ಸೋತ ನ್ವಕಂಪತ॥ ೨೫ 
ಪರ್ಯಂಕಾದವರುಹ್ಯಾಶು ತಾಮುತ್ನಾಪ್ಕ ಚತುರ್ಭುಜಃ। 
ಕೇಶಾನ್‌ ಸಮುಹ್ಯ ತದ್ದಕ್ಷಂ ಪಾಮೃಜತ್‌ ಪದ್ಧಪಾಣಿನಾ H ೨೬ 


ಕೇಳಿರಲಿಲ್ಲ ಖೇದಕರವಾದ ಆ ನುಡಿಯನ್ನು ಕೇಳಿ ಅವಳು ಮನಸಿನಲ್ಲಿ 
ಹೆದರಿದಳು. ಮೈಯಲ್ಲಿನಡುಕ ಹುಟ್ಟಿತು. ಅಳುತ್ತ ದುರಂತವಾದ ಚಿಂತೆಯಲ್ಲಿ 
ಮುಳುಗಿದಳು (೨೨). ಉಗುರಿನ ಕಾಂತಿಯಿಂದ ಕೆಂಪಾದ ಕೋಮಲ 
ಪಾದದಿಂದ ನೆಲವನ್ನುಕೆರೆಯುತ್ತ, ಕಾಡಿಗೆಯಿಂದ ಕಪಾದ ಕಣ್ಣೀರನ್ನುಕುಂಕುಮ 
ಲಿಪವಾದ ಸನಗಳ ಮೇಲೆ ಹರಿಸುತ್ತತಲೆಬಗ್ಗಿಸಿದಳು. ಶೋಕಭಾರದಿಂದ ಮಾತು 
ಹೊರಡಲಿಲ್ಲ (೨೩). ದುಃಖ, ಭಯ, ಕಳವಳಗಳಿಂದ ರುಕ್ಮಿಣಿಯ 
ಬುದ್ದಿಮಂಕಾಯಿತು. ಕೈಬಳೆಗಳು ಸಡಿಲಿದವು. ಬೀಸಣಿಗೆ ಕೈಯಿಂದ ಜಾರಿ ಕೆಳಗೆ 
ಬಿದ್ದಿತು. ದಿಕ್ಕುಗಾಣದೆ ಅವಳ ಬುದ್ದಿಗಿರ್ರೆಂದಿತು. ತಲೆಗೂದಲು ಕೆದರಲಾಗಿ, 
ಬಿರುಗಾಳಿಗೆ ಸಿಕ್ಕಿದ ಬಾಳೆಯಗಿಡದಂತೆ ಅವಳ ದೇಹ ನೆಲದ ಮೇಲೆ ಕುಸಿಯಿತು 
(೨೪). ತನ್ನ ಕಾಂತೆಗೆ ತನ್ನಲ್ಲಿರುವ ಆ ಪ್ರೇಮಾತಿಶಯವನ್ನು ಕಂಡು ಭಗವಾನ್‌ 
ಶ್ರೀಕೃಷ್ಣನು ಗಂಭೀರಹಾಸ್ಯವನ್ನರಿಯದ ಅವಳ ಬಗೆಗೆ ಅನುತಾಪದಿಂದ 
ಮರುಕಗೊಂಡನು. ಕೂಡಲೇ ಆತನು ಮಂಚದಿಂದಿಳಿದು ರುಕ್ಮಿಣಿಯನ್ನು 
ಎತ್ತಿ ಅವಳ ತಲೆಗೂದಲನ್ನು ನೇವರಿಸಿ ತನ್ನ ಕರಕಮಲದಿಂದ (ಕಣ್ಣೀರು 


ಷಷ್ಟಿತಮಾಧ್ಯಾಯಃ ೧೧೭ 


ಪ್ರಮೃಜ್ಯಾಶ್ರುಕಲೇ ನೇತ್ರೇ ಸನ್‌ ಚೋಪಹತ್‌್‌ ಶುಚಾ। 


ಲ ರ 
ಆಶ್ಲಿಷ್ಯ ಬಾಹುನಾ ರಾಜನ್ನನನ್ಯವಿಷಯಾಂ ಸತೀಮ್‌ ॥ ೨೭ 
ಸಾಂತ್ರಯಾಮಾಸ ಸಾಂತ್ಚಜ್ಞಃ ಕೃಪಯಾ ಕೃಪಣಾಂ ಪ್ರಭುಃ । 
ಹಾಸ್ಕಪೌಢಿಭ್ರಮಚ್ಛಿತಾಮತದರ್ಹಂ ಸತಾಂ ಗತಿಃ ॥ ವಿಲ 
ಶ್ರೀ ಭಗವಾನುವಾಚ- 
ಮಾಮಾ ವೈದರ್ಭಸೂಯೇಥಾ ಜಾನೇ ತ್ಲಾಂ ಮತರಾಯಣಾಮ್‌ | 
ತ್ವದ್ವಚಃ ಶ್ರೋತುಕಾಮೇನ ಕ್ಷ್ವೇಲ್ಯಾ5 5 ಚರಿತಮಂಗನೇ॥ ೨೯ 
ಮುಖಂ ಚ ಪ್ರೇಮಸಂರಂಭಸ್ಫುರಿತಾಧರಮಾಕ್ಷಿತುಮ್‌ | 
ಕಟಾಕ್ಷೇಪಾರುಣಾಪಾಂಗಂ ಸುಂದರಭ್ರುಕುಟೀತಟಮ್‌ ॥ ೩೦ 


ಅಯಂಹಿ ಪರಮೋ ಲಾಭೋ ಶೃಹೇಷು ಗೃಹಮೇಧಿನಾಮ್‌ I 
ಯನ್ನರ್ಮರ್ನೀಯತೇ ಯಾಮ: ಪ್ರಿಯಯಾ ಭೀರು ಭಾಮಿನಿ॥ ೩೧ 





ಹರಿಯುತಿದ್ದ) ಮುಖವನ್ನೊರಸಿದನು (೨೫-೨೬). ಪರೀಕ್ಷಿತರಾಜ, ಶ್ರೀಕೃಷ್ಣನು 
ಒಂದು ತೋಳಿನಿಂದ ರುಕ್ಮಿಣಿಯನ್ನು ಆಲಿಂಗಿಸಿಕೊಂಡು ಬಾಷ್ಟಪೂರ್ಣವಾದ 
ಅವಳ ನೇತ್ರಗಳನ್ನೂ ಬಾಷ್ಟದಿಂದ ಒದ್ದೆಯಾದ ಸ್ತನಗಳನ್ನೂ ಒರೆಸಿದನು. ತನ್ನನ್ನೇ 
ನಂಬಿದ ಸಾಧ್ವಿಯೂ ಹಾಸ್ಯಪೌಢಿಯನ್ನರಿಯದೆ ದಿಕ್ಕುಗೆಟ್ಟುದೀನಳೂ ಆಬಗೆಯ 
ಹಾಸ್ಯಕ್ಕೆ ಪಾತ್ರಳಲ್ಲದವಳೂ ಆದ ರುಕ್ಮಿಣಿಯನ್ನುಸಜ್ಜನರಿಗೆ ಗತಿಯಾದ ಆ ಪ್ರಭುವು 
ಕೃಪೆಯಿಂದ ಹೀಗೆ ಸಂತೈಸಿದನು (೨೭-೨೮). ಭಗವಂತನು ಹೀಗೆಂದನು : 
""ವೈದರ್ಭಿ, ಬೇಡ. ತಪ್ಪೆಣಿಸಬೇಡ. ನನ್ನಲ್ಲಿ ನಿನಗೆ ತೀವ್ರವಾದ 
ಅನುರಾಗವಿದೆಯೆಂಬುದನ್ನು ನಾನು ಬಲ್ಲೆ ನಿನ್ನ ಮಾತನ್ನು ಕೇಳಬೇಕೆಂದು, 
ಸುಂದರಿ, ವಿನೋದಕ್ಕಾಗಿ ಹೀಗೆ ನುಡಿದೆನು (೨೯). ಪ್ರಣಯಕೋಪದಿಂದ 
ಅದುರುವ ತುಟಿ, ಕಟಾಕ್ಷಗಳನ್ನು ಬೀರಿದಾಗ ಕೆಂಪೇರಿದ ಅಪಾಂಗ,ಸುಂದರವಾದ 
ಗಂಟಿಕ್ಕಿದ ಹುಬ್ಬು-ಇವುಗಳಿಂದ ನಿನ್ನ ಮುಖ ಹೇಗೆ ಕಾಣಿಸುವುದೆಂದು 
ನೋಡಲುಹಾಸ್ಕಮಾಡಿದೆನು! (೩೦). ಭೀರು, ಮಡದಿಯೊಡನೆ ವನೋದವಾಡುತ್ತ 
ಕಾಲಕಳೆಯುವುದೇ ಸಂಸಾರಿಗಳಿಗೆ ಮನೆಯಲ್ಲಿ ದೊರೆಯುವ ಪರಮಲಾಭ!'' 


ನಿಕ 


೧೧೮ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಶ್ರೀ ಶುಕ ಉವಾಚ- 
ಸೃವಂ ಭಗವತಾ ರಾಜನ್‌ ವೈದರ್ಭೀ ಪರಿಸಾಂತ್ಲಿತಾ | 
ಜ್ಞಾತ್ವಾತತ್ಪರಿಹಾಸೋಕಿಂ ಪ್ರಿಯತ್ಯಾಗಭಯಂ ಜಹಾ ॥ ೩೨ 


ಬಭಾಷ ಯಷಭಂ ಪುಂಸಾಂ ವೀಕ್ಷಂತೀ ಭಗವನ್ನುಖಮ್‌ 
ಸವ್ರೀಡಹಾಸರುಚಿರಸ್ನಿಗ್ದಾಪಾಂಗೇನ ಭಾರತ॥ ೩೩ 
ರುಕ್ಳಿ ಣ್ಯುವಾಚ- 
ನನ್ನೇವಮೇತದರವಿಂದವಿಲೋಚನಾಹ 
ಯದ್‌ ವ್ಸ ಭವಾನ್‌ ಭಗವತೋತಸದ್ದಶೀ ಎಭೂಮ್ನಃ | 
ಕ್ಲಸ್ತೇ ಮಹಿಮ ,ಭಿರತೋ ಭಗವಾಂಸ್ದಧೀಶಃ 
ಇಲೆ ಅರೆ 
ಕ್ಲಾಹಂ ಗುಣಪ್ರಕೃತಿರಜ್ಞ ಗೃಹೀತಪಾದಾ॥ ೩೪ 


ಸತ್ಯಂ ಭಯಾದಿವ ಗುಣೇಭ್ಯ ಉರುಕ್ರಮಾಂತಃ 
ಶೇತೇ ಸಮುದ್ರ ಉಪಲಂಭನೆದಾತ್ರ ಆತ್ಮಾ! 
ನಿತ್ಯಂ ಕದಿಂದ್ರಿಯಗಣ್ಣೆ: ಕೃತವಿಗ್ರಹಸ್ಮಂ 
ತತೇವಕೈರ್ನಪಪದಂ ವಿಧುತಂ ತಮೋಂಧಮ್‌ ॥ ೩೫ 


(೩೧). ಈ ರೀತಿಯಲ್ಲಿ ಭಗವಂತನು ಸಂತೈಸಲಾಗಿ, ಪರೀಕ್ಷಿತ, ಆ 
ಎದರ್ಭರಾಜಕುಮಾರಿಯು ಶ್ರೀಕೃಷ್ಣನ ನುಡಿಯು ಹಾಸ್ಯೋಕ್ತಿಯೆಂದರಿತು, 
ಅವನು ತನ್ನನ್ನು ತ್ಯಜಿಸಿಬಿಟ್ಟಾನೆಂಬ ಭಯವನ್ನು ತೊರೆದಳು. ಅವಳು ನಾಚುತ್ತ 
ನಗುತ್ತ ಕುಡಿನೋಟವನ್ನು ಬೀರುತ್ತ ಶ್ರೀಕೃಷ್ಣನ ಮುಖವನ್ನು ನೋಡುತ್ತ 
ಹೀಗೆಂದಳು (೩೨-೩೩):* ಅರವಿಂದಲೋಚನ, ಭಗವಂತನಾದ ನಿನಗೆ "ನಾನು 
ಅನುರೂಪಳಲ್ಲ' ಎಂದು ಹೇಳಿದೆಯಲ್ಲ ಅದು ದಿಟವೇ. ತ್ರಿಮೂರ್ತಿಗಳಿಗೆ 
ಒಡೆಯನೂ "ಸ್ವೇ ಮಹಿಮ್ಲಿ ಪ್ರತಿಷ್ಠಿತ'ನೂ ಷಡ್ಗುಣೈಶ್ವರ್ಯ ಸಂಪನ್ನನೂ ಆದ 
ನೀನೆಲ್ಲಿ? ತ್ರಿಗುಣಪ್ರಕೃತಿಯೂ ಅಜ್ಞರಾದ ಧನಲೋಲುಪರಿಂದ ಸೇವಿತಪಾದಳೂ 


ಸ್ಥ ಶ್ರೀಕೃಷ್ಣನು ಹಾಸ್ಯಕ್ಕಾಗಿ ತನ್ನಲ್ಲಿಯಾವ ಯಾವ ದೋಷಗಳನ್ನು ಹೇಳಿಕೊಂಡಿದ್ದನೋ 
ಅವು ದೋಷಗಳಲ್ಲ, ಸರ್ವೋತ್ಸಷನಾದ ಗುಣಗಳೆಂದು ರುಕ್ಮಿಣಿಯು ತಿರುಗಿಸಿಹೇಳುತಾಳೆ. 
ಕಾಳಿದಾಸನ ಕುಮಾರಸಂಭವದ ೫ನೇಯ ಸರ್ಗದಲ್ಲಿವಟುವೇಷಧಾರಿಯಾದ ಪರಮೇಶ್ವರನ 
ಮಾತನ್ನೂ ಅದಕ್ಕೆ ಪಾರ್ವತಿಯು ಹೇಳುವ ಪ್ರತ್ಯುತ್ತರವನ್ನೂ ಹೋಲಿಸಿ. 


ಷಷ್ಠಿತಮಾಧ್ಯಾಯಃ ೧೧೯ 


ತ್ವತ್ಟಾದಪದ್ಮಮಕರಂದಜುಷಾಂ ಮುನೀನಾಂ 

ವರ್ತ್ಮಾಸ್ಟುಟಂ ನೃಪಶುಭಿರ್ನನು ದುರ್ವಿಭಾವ್ಯಮ್‌ 
ಯಸ್ಮಾದಲ್‌ಕಿಕಮಿವೇಹಿತಮಾಶ್ಚರಸ್ಯ 

ಭೂಮಂಸವೇಹಿತಮಥೋ ಅನು ಯೇ ಭವಂತಮ್‌ ॥ ೩೬ 


ನಿಷ್ಠಿಂಚನೋ ನನು ಭವಾನ್‌ ನ ಯತೋಶಸ್ತಿಕಿಂಚಿದ್‌ 
ಯಸ್ಮೈ ಬಲಿಂ ಬಲಿಭುಜೋಪಿ ಹರಂತ್ಯಜಾದ್ಯಾಃ 
ನ ತ್ವಾವಿದಂತ್ಯಸುತ್ಸಪೋತ ೦ತಕಮಾಡ್ಫ್ಛತಾಂಧಾಃ 
ಪ್ರೇಷ್ಠೋ ಭವಾನ್‌ ಬಲಿಭುಜಾಮವಪಿ ತೇಠಪಿ 
ತುಭ್ಯಮ್‌ 1 ೩೭ 


ಆದ ನಾನೆಲ್ಲಿ? (೩೪). ಹೇ ತ್ರಿವಿಕ್ರಮ, (ರಾಜರಿಗೆ ಹೆದರಿ ಸಮುದ್ರಕ್ಕೆ 
ಶರಣಾದೆನು- ಎಂದು ಹೇಳಿದೆ) ಅದು ಸತ್ಯವೇ ; ಗುಣಗಳೆಂಬ ರಾಜರಿಗೆ 
ಹೆದರಿದಂತೆ ನೀನು ಹೃದಯವೆಂಬ ಸಮುದ್ರದಲ್ಲಿ ಚೈತನ್ಯಘನನಾದ ಆತ್ಮನಾಗಿ 
ಪ್ರಕಾಶಿಸುತಿರುವೆ. (ಬಲಶಾಲಿಗಳೊಡನೆ ವೈರವನ್ನು ಬೆಳಸಿ ಕೊಂಡಿದ್ದೇನೆ- ಎಂದೆ) 
ದಿಟವೇ, ಕುತಿತವಾದ ಇಂದ್ರಿಯಗಳೊಡನೆ ನಿನಗೆ ವೈರವಿದೆ. (ಸಿಂಹಾಸನದ 
ಆಸೆಯನ್ನು ತೊರೆದಿದ್ದೇನೆ- ಎನ್ನುತ್ತೀಯೆ) ಅದೂ ಸರಿ. ತಮೋಗುಣದಿಂದ 
ಕುರುಡಾದ ಸಿಂಹಾಸನವನ್ನು ನಿನ್ನ ಸೇವಕರಾದ ಖಷಿ ಜನರೇ ಧಿಕ್ಕರಿಸಿದ್ದಾರೆ 
(೩೫). (ನಿನ್ನ ದಾರಿ ಯಾರಿಗೂ ಸ್ಪಷ್ಟವಾಗಿಲ್ಲವೆಂದು ಹೇಳಿಕೊಂಡಿದ್ದೀಯೆ) 
ಅದೂ ಸತ್ಯವೇ ; ನಿನ್ನ ಪಾದಪದ್ಧದ ಮಕರಂದವನ್ನು ಸೇವಿಸುವ ಮುನಿಗಳಿಗೇ 
ನಿನ್ನ ದಾರಿ ಗೊತ್ತಿಲ್ಲ! ನರಪಶುಗಳಿಗೆ ಅದು ತಿಳಿದೀತೆ ? ನಿನ್ನನ್ನು ಹಿಂಬಾಲಿಸುವ 
ನಿನ್ನ ಭಕ್ತರ ನಡತೆಯೇ ಲೋಕವಿಲಕ್ಷಣವಾಗಿರುವಾಗ, ಹೇ ಮಹಾತ್ಯ ನಿನ್ನ ನಡೆ 
ಲೋಕವಿಲಕ್ಷಣವಾಗದೇ ಇದ್ದೀತೆ ? (೩೬). ನೀನು ನಿಷ್ಠಿಂಚನ (ದರಿದ್ರ) 
ಅಲ್ಲವೆ ? ನಿನ್ನನ್ನು ಬಿಟ್ಟು ಕಿಂಚನ- ಯಾವುದೂ, ನಿಸ್‌-ಇಲ್ಲ ಆದ್ದರಿಂದ ನೀನು 
ನಿಷ್ಠಿಂಚನ | ಭಕ್ತರ ಪೂಜೆಗಳನ್ನು ಪರಿಗ್ರಹಿಸುವ ಬ್ರಹ್ಮಾದಿಗಳೂ ಸಹ ನಿನಗೆ 
ಪೂಜೆಯನ್ನರ್ಪಿಸುತ್ತಾರಲ್ಲ! (ಶ್ರೀಮಂತರು ನನ್ನ ಬಳಿ ಸುಳಿಯುವುದಿಲ್ಲ- 
ಎನ್ನುತ್ತೀಯಾ?) ತಮ್ಮ ಪ್ರಾಣ ಪೋಷಣೆಯಲ್ಲಿ ನಿರತರಾಗಿ ಧನಮದದಿಂದ 


೧೨೦ ಶ್ರೀಮದ್ಭಾಗವತ 0— ದಶಮಸ್ಕಂಧಃ 


ತ್ರಂ ವೈ ಸಮಸ ಪುರುಷಾರ್ಥ ಮಯಃ ಫಲಾತ್ಮಾ 

ಯದ್ದಾಂಛಯಾ ಸುಮತಯೋ ವಿಸ್ಪಜಂತಿ ಕೃತಮ್‌ । 
ತೇಷಾಂ ವಿಭೋ ಸಮುಚಿತೋ ಭವತಃ ಸಮಾಜಃ 

ಪುಂಸಃ ಸ್ವಿಯಾಶ್ಚರತಯೋಃ ಸುಖದುಃಖನೋರ್ನ ॥ ೩೮ 


ತಂ ನೃಸ್ತದಂಡಮುನಿಭಿರ್ಗದಿತಾನುಭಾವ 

ಆತ್ಮಾ5 5ತ್ಮದಶ್ಚ ಜಗತಾಮಿತಿ ಮೇ ವೃತೋಸಸಿ | 
ಹಿತ್ವಾಭವದ್ದುವ ಉದೀರಿತಕಾಲವೇಗ- 

ಧ್ವಸಾಶಿಷೋನ ಬ್ವಭವನಾಕಪತೀನ್‌ ಕುತೋತನ್ಯೇ॥. ೩೯ 


ಕುರುಡರಾದ ಅವರಿಗೆ ನೀನೇ ಅಂತಕನೆಂಬುದು ಗೊತ್ತಿಲ್ಲ! ಬ್ರಹ್ಮಾದಿಗಳಿಗಿಂತ 
ನೀನು ಶ್ರೇಷ್ಠನಾದವನು. ಅವರೇ ನಿನ್ನನ್ನು ಪೂಜಿಸುತ್ತಿದ್ದಾರೆ (೩೭). ನೀನು ಸಮಸ್ತ 
ಪುರುಷಾರ್ಥ ಸ್ವರೂಪನೂ ಅವುಗಳಿಗೆ ಫಲವಾದ ಪರಮಾನಂದ ಸ್ವರೂಪನೂ 
ಆಗಿದ್ದೀಯೆ, ನಿನ್ನನ್ನುಪಡೆಯುವ ಇಚ್ಛೆಯಿಂದ ವಿವೇಕಿಗಳು ಸಮಸ್ತ ವಸ್ತುಗಳನ್ನೂ 
ತ್ಯಜಿಸುತ್ತಾರೆ. (ಆದ್ದರಿಂದ ದರಿದ್ರರು ನಿನ್ನನ್ನು ಪ್ರೀತಿಸುತ್ತಾರೆಂಬುದು ಸರಿ). ಹೇ 
ಪ್ರಭು, (ಧನ, ಗುಣ-ಮೊದಲಾದವು ಸಮಾನವಾಗಿದ್ದರೆ ಅವರಲ್ಲಿ ಸ್ನೇಹ, 
ವಿವಾಹ- ಎನ್ನುತ್ತೀಯೆ) ಆದರೆ ನಿನ್ನೊಡನೆ ನಮಗೆ ಸೇವ್ಯಸೇವಕ ಸಂಬಂಧ. 
(ನಾವು ಮಾಡುವುದು ಸೇವೆ ) ನನ್ನಂತವರಿಗೆ ಈ ಸಂಬಂಧ ಉಚಿತವೇ ಸರಿ. 
ಸುಖದುಃಖಗಳಿಂದ ಅಕುಲರಾಗಿ ಕಾಮುಕರಾದ ಸ್ತ್ರೀಪುರುಷರ ಸಂಬಂಧವು ನಿನ್ನ 
ಬಳಿ ಸುಳಿಯದು (೩೮). ಸರ್ವಸಂಗಪರಿತ್ಯಾಗ ಮಾಡಿದ ಮುನಿಗಳು ( ಭಿಕ್ಷುಕರು) 
ನಿನ್ನ ಮಹಿಮೆಯನ್ನು ಹೊಗಳುತ್ತಿದ್ದಾರೆಂದೂ ಜಗತಿಗೆ ಆತ್ಮನಾಗಿ ಜಗತ್ತಿಗೇ 
ಚೈತನ್ಯವನ್ನು ಕೊಡತಕ್ಕವನೂ ನೀನೆಂದೂ ತಿಳಿದು ನಾನು ನಿನ್ನನ್ನು ವರಿಸಿದ್ದೇನೆ ! 
ನೀನು ಹುಬ್ಬು ಹಾರಿಸಿದರೆ ಸಾಕು, ಒಡನೆಯೇ ಸಿಡಿಯುವ ಕಾಲವೇಗದಿಂದ 
ಯಾರ ಸಮಸ್ತ ವೈಭವಗಳೂ ನುಚ್ಚು ನೂರಾಗುತ್ತವೆಯೋ ಅಂತಹವರು 
ಬ್ರಹ್ಮ ದೇವೇಂದ್ರಾದಿಗಳು ಎಂದು ತಿಳಿದು ಅವರನ್ನು ತೊರೆದು 


ಷಪ್ಟಿತಮಾಧ್ಯಾಯಃ ೧೨೧ 


ಜಾಡ್ಕಂ ವಚಸವ ಗದಾಗ್ರಜ ಯಸ್ತುಭೂಪಾನ್‌ 

ಎದ್ರಾವ್ಯ ಶಾರ್ಜನಿನದೇನ ಜಹರ್ಥ ಮಾಂ ತ್ತಮ್‌ । 
ಸಿಂಹೋ ಯಥಾ ಸ್ವಬಲಿಮಾಶ ಪಶೂನ್‌ ಸಭಾಗಂ 

ತೇಭ್ಯೋ ಭಯಾದ್‌ ಯದುದಧಿಂ ಶರಣಂ ಪ್ರಪನ್ನಃ॥ ೪೦ 


ಯದ್ವಾಂಛಯಾ ನಪಶಿಖಾಮಣಯೋತ ಂಗವೈನ್ಯ- 
ಜಾಯಂತನಾಹುಷಗಯಾದಯ ಐಕಪತ್ಯಮ್‌ ! 

ರಾಜ್ಯಂ ವಿಸಜ್ಯ ವಿವಿಶುರ್ವನಮಂಬುಜಾಕ್ಷ 
ಸೀದಂತಿ ತೇsನುಪದವೀಂ ತ ಇಹಾಸ್ಟಿತಾಃ ಕಿಮ್‌ ॥ ೪೧ 


ಕಾನ್ಯಂ ಶ್ರಯೇತ ತವ ಪಾದಸರೋಜಗಂಧ- 
ಮಾಘ್ರಾಯ ಸನ್ನುಖರಿತಂ ಜನತಾಪವರ್ಗಮ್‌ । 
ಲಕ್ಷ್ಮಾ ,ಲಿಯಂ ತ್ರವಿಗಣಯ್ಯ ಗುಣಾಲಯಸ್ಕ 


ಮರ್ತ್ಯಾ ಸದೋರುಭಯಮರ್ಥವಿವಿಕ್ತ ದೃಷ್ಠಿ] || ೪೨ 


ಬಂದಿದ್ದೇನೆ! ಇನ್ನುಶಿಶುಪಾಲಾದಿಗಳ ವಿಷಯ ದೂರ ಉಳಿಯಿತು! (ಸರಿಯಾಗಿ 
ವಿಚಾರಮಾಡದೆ ನಿನ್ನನ್ನು ವರಿಸಿದ್ದೇನೆಂದು ಹೇಳುತ್ತೀಯಾ!) (೩೯). ' ಹೇ 
ಗದಾಗ್ರಜ, ಸಿಂಹವು ಕ್ಷುದ್ರಮೃಗಗಳನ್ನು ಹೆದರಿಸಿ ತನ್ನ ಪಾಲನ್ನು ಎತ್ತಿಕೊಂಡು 
ಹೋಗುವಂತೆ, ನೀನು ಶರ್ಜ್ಗಧನುಸಿನ ರುಂಕಾರದಿಂದ ಭೂಪಾಲರನ್ನು ಓಡಿಸಿ 
ನಿನ್ನ ಭಾಗವಾದ ನನ್ನನ್ನು ತಂದುಕೊಂಡಿದ್ದೀಯೆ. ಹೀಗಿರುವಾಗ ಆ ರಾಜರಿಗೆ 
ಹೆದರಿ ಸಮುದ್ರಕ್ಕೆ ಶರಣಾದೆನೆಂದು ಹೇಳುವೆಯಲ್ಲ ಇದೇ ಮೌಢ್ಯ! (೪೦). 
ನಿನ್ನ ಪಾದವನ್ನು ಸೇರಿಸಿಕೊಳ್ಳಬೇಕೆಂಬ ಇಚ್ಛೆಯಿಂದ (ವೇನನ ತಂದೆಯಾದ) 
ಅಂಗರಾಜ, (ವೇನನ ಮಗ) ಪೃಥು, ಭರತ, ನಹುಷ, ಗಯ-ಮೊದಲಾದ 
ರಾಜಾಧಿರಾಜರು ತಮ್ಮ ಸಾಮ್ರಾಜ್ಯವನ್ನು ತೊರೆದು ವನಕ್ಕೆ ಹೋದರಲ್ಲವೆ ? 
ಅಂಬುಜಾಕ್ಷ, ನಿನ್ನನ್ನು ಹಿಂಬಾಲಿಸಿ ನಡೆದ ಅವರು ಕಷಕ್ಕೆ ಸಿಕ್ಕಿದರೆ ? (೪೧). 
ಸಜ್ಜನರಿಂದ ವರ್ಣಿತವೂ ಜನತೆಗೆ ಮೋಕ್ಷಪ್ರದವೂ ಲಕ್ಷ್ಮೀನಿಲಯವೂ ಆಗಿರುವ 
ಗುಣಾಕರನಾದ ನಿನ್ನ ಪಾದಕಮಲದ ಗಂಧವನ್ನು ಆಘ್ರಾಣಿಸಿರುವ ಯಾವ 


೧೨೨ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ತಂ ತ್ವಾನುರೂಪಮಭಜಂ ಜಗತಾಮಧೀಶ- 
ಮಾತ್ಗಾನಮತ್ರ ಚ ಪರತ್ರ ಚ ಕಾಮಪೂರಮ್‌ । 
ಸ್ಯಾನ್ಕೇ ತವಾಂಘ್ರಿರರಣಂ ಸೃತಿಭಿರ್ಭ್ರಮಂತ್ಯಾ 
ಯೋ ವೈ ಭಜಂತಮುಪಯಾತ್ಯನ್ನತಾಪವರ್ಗ:ಃ || ೪೩ 
ತಸ್ಯಾಃ ಸ್ಕುರಚ್ಛುತ ನಪಾ ಭವತೋಪದಿಷ್ಟಾಃ 
ಸ್ವೀಣಾಂ ಗೃಹೇಷು ಖರಗೋಶ್ಪಬಿಡಾಲಭಬ್ಬತ್ಕಾಃ 
ಯತೃರ್ಣಮೂಲಮರಿಕರ್ಷಣ ನೋಪಯಾಯಾದ್‌ 
ಯಷ್ಠತ್ಸಧಾ ಮೃಡವಿರಿಂಚಸಭಾಸು ಗೀತಾ ॥ ೪೪ 


ತಕ್‌ ಶ್ಲಶ್ರರೋಮನಖಕೇಶಪಿನದ್ದಮಂತ- 
ರ್ಮಾಂಸಾಸ್ಪಿರಕ್ತ ಕ್ಷಮಿವಿಟ್ಟಫಪಿತವಾತಮ್‌ । 
ಜೀವಚ್ಛವಂ ಭಜತಿ ಕಾಂತಮತಿರ್ವಿಮೂಢಾ 
ಯಾ ತೇ ಪದಾಬ್ದಮಕರಂದಮಜಿಪುತೀ ಸ್ತ್ರೀ! ೪೫ 


ಮಾನವ ಸ್ತ್ರೀಯು ತಾನೇ, ವಸ್ತು ವಿವೇಚನಾಶಕ್ತಿಯುಳ್ಳವಳಾಗಿದ್ದರೆ, ಸದಾ 
ಭಯವನ್ನುಕೊಡುವ ಇನ್ನೊಬ್ಬನನ್ನು ಆಶ್ರಯಿಸಿಯಾಳು? (೪೨). ಇಹಪರಗಳಲ್ಲಿ 
ನನ್ನ ಇಷ್ಟುರ್ಥಗಳನ್ನು ಸಲ್ಲಿಸತಕ್ಕವನೂ ಜಗದೊಡೆಯನೂ ಪರಮಾತ್ಮನೂ ಆದ 
ನೀನೇ ಅನುರೂಪನೆಂದು ತಿಳಿದು ನಿನ್ನನ್ನು ವರಿಸಿದ್ದೇನೆ. ದೇವಮಾನವಾದಿ 
ಜನನಮಾರ್ಗಗಳಲ್ಲಿ ತೊಳಲುವ ನನಗೆ ನಿನ್ನ ಪಾದವೇ ಶರಣಾಗಿರಲಿ. 
ಮಿಥ್ಯಾರೂಪವಾದ ಸಂಸಾರವನ್ನು ನಾಶಗೊಳಿಸುವ ನಿನ್ನ ಪಾದವು ಭಕ್ತರನ್ನು 
ಅನುಸರಿಸಿ ರಕ್ಷಿಸುತ್ತದೆ (೪೩). ಅಚ್ಯುತ-ಶತ್ರುವಿಧ್ವಂಸಕ, ಶಿವಸಭೆ 
ಬ್ರಹ್ಮಸಭೆಗಳಲ್ಲಿಯೂ ಹಾಡಲ್ಲಡುವ ನಿನ್ನ ಪಾವನಕಥೆಯು ಯಾವಳ ಕಿವಿಯ 
ಬುಡವನ್ನೂ ಸೇರಿಲ್ಲವೋ ಆ ಹೆಂಗಸಿಗೆ ನೀನು ಹೇಳಿದ ಶಿಶುಪಾಲಾದಿರಾಜರು 
ಗಂಡಂದಿರಾಗಲಿ | ಆ ರಾಜರು ಕತ್ತೆಗಳಂತೆ, ಎತುಗಳಂತೆ, ಕುದುರೆಗಳಂತೆ, 
ಬೆಕ್ಕುಗಳಂತೆ ಮನೆಗಳಲ್ಲಿಹೆಂಗಸರ ಸೇವೆಮಾಡಿಕೊಂಡಿರುವ ಭೃತ್ಯರು! (೪೪). 
ನಿನ್ನ ಪಾದಕಮಲದ ಮಕರಂದವನ್ನು ಯಾವಳು ಆಪ್ರಾಣಿಸಿಲ್ಲವೋ ಅಂತಹ 
ಮೂಢಸ್ತೀಯು ಯಾವನನ್ನು ಕಾಂತನೆಂದು ವರಿಸುತಾಳೆಂದರೆ, ಆತನು ಒಂದು 


ಷಷ್ಟಿತಮಾಧ್ಯಾಯಃ ೧೨೩ 


ಅಸ್ತಂಬುಜಾಕ್ಷ ಮಮ ತೇ ಚರಣಾನುರಾಗ 
ಆತ್ಮನ್‌ ರತಸ್ಯ ಮಯಿ ಚಾನತಿರಿಕದೃಷ್ಟೇಃ 

ಯಹ್ಯ ಸ್ಥ ವೃದ್ಧಯ ಉಪಾತರಜೋತತಿಮಾತ್ರೂ 
ಮಾಮಾಕ್ಷಸೇ ತದು ಹ ನಃ ಹರಮಾನುಕಂಪಾ Il ೪೬ 


ನೈವಾಲೀಕಮಹಂ ಮನ್ಯೇ ವಚಸ್ತೇ ಮಧುಸೂದನ॥ 
ಅಂಬಾಯಾ ಇವ ಹಿ ಪ್ರಾಯಃ ಕನ್ಯಾಯಾಃ ಸ್ಯಾದ್‌ ರತಿಃ ಕ್ವಚಿತ್‌ ॥ ೪೭ 


ವ್ಯೂಢಾಯಾಶ್ಟಾಪಿ ಪುಂಶ್ಚಲ್ಯಾ ಮನೋ ಭ್ರೇತಿ ನವಂ ನವಮ್‌ | 
ಬುಧೋತಸತೀಂ ನ ಬಿಭ್ಬಯಾತ್‌ ತಾಂ ಬಿಭ್ರದುಭಯಚ್ಛುತಃ॥ ೪೮ 


ಶ್ರೀಭಗವಾನುವಾಚ- 
ಸಾಧ್ರ್ಯೇತಚ್ಛ್ರೋತುಕಾಮೈಸ್ತೃಂ ರಾಜಪುತ್ರಿ ಪ್ರಲಂಭಿತಾ। 
ಮಯೋದಿತಂ ಯದನ್ಹಾತ್ಮಸರ್ವಂ ತತ್‌ ಸತ್ಯಮೇವ ಹಿ॥ ೪೯ 


ಉಸಿರಾಡುವ ಹೆಣ! ಚರ್ಮವೆಂಬ ಹೊದಿಕೆಯಿಂದ ಸುತ್ತಿ, ಗಡ್ಡಮೀಸೆ ಉಗುರು 
ಕೂದಲುಗಳನ್ನು ಹೊರಗೆ ಸಿಕ್ಕಿಸಿ, ಒಳಗಡೆ ಮಾಂಸ ಮೂಳೆ ರಕ ಕ್ರಿಮಿಮಲ ಕಫ 
ಪಿತವಾತಗಳನ್ನು ತುಂಬಿರುವ ಹೆಣ! (೪೫). ಆರವಿಂದತ್ತ (ನಾವು 
ಉದಾಸೀನರು-ಎಂದು ಹೇಳಿದ್ದೀಯೆ) ಆಗಲಿ, ನನಗೆ ನಿನ್ನ ಚರಣಗಳಲ್ಲಿ 
ಅನುರಾಗವು ಸದಾ ಇರಲಿ ; ಆತ್ಮಾರಾಮನಾದ ನಿನಗೆ ನಾನುಅನ್ಯಳಲ್ಲವೆಂಬ 
ದೃಷ್ಟಿಯಿದ್ದು ನನ್ನಲ್ಲಿ ಪ್ರೀತಿ ಇರಲಿ. ಈ ಜಗತ್ತಿನ ಏಳಿಗೆಗಾಗಿ 
ರಜೋಗುಣವನ್ನವಲಂಬಿಸಿದ ನೀನು ನನ್ನನ್ನು ನೋಡುತ್ತಿದ್ದರೆ ಸಾಕು, ಆಹಾ | 
ಅದೇ ನನಗೆ ಪರಮಾನುಗ್ರಹ | (೪೬). ಒಳ್ಳೆಯದು, ಮಧುಸೂದನ, ನಿನ್ನ 
ಮಾತೇನೂಸುಳ್ಳೆಂದು ನಾನು ತಿಳಿಯುವುದಿಲ್ಲ ಅಂಬೆಗೆ” ಆದಂತೆ ಲೋಕದಲ್ಲಿ 
ಕನೈಯೊಬ್ಬಳಿಗೆ ಬೇರೊಬ್ಬನಲ್ಲಿ )ಿ ಆಸಕಿಹುಟ್ಟಬಹುದು. ಮದುವೆಯಾಗಿದ್ದರೂ 
ವೃಭಿಚಾರಿಣಿಗೆ ಹೊಸ ಹೊಸಬನಲ್ಲಿ ಮನಸ್ತು ನೆಡಬಹುದು. ವಿದ್ಧ್ವಾ ೦ಸನು 
ಅಂತಹ ಜಾರಿಣಿಯನ್ನು ಎಂದಿಗೂ ಮನೆಯಲ್ಲಿಟ್ಟುಕೊಳ್ಳಬಾರದು. ಇಲ್ಲದಿದ್ದರೆ 
ಅವನು, ಇಹಪರಗಳಿಲ್ಲದೆ ಉಭಯಬಭ್ರಷ್ಟನಾಗುತಾನೆ'' ಎಂದಳು (೪೭-೪೮). 


೧ಕಾಶೀರಾಜನ ಪುತ್ರಿಯರಾದ ಅಂಬೆ, ಅಂಬಾಲಿಕೆ, ಅಂಬಿಕೆಯರಲ್ಲಿಅಂಬೆಯು ಸಾಲ್ವನನ್ನು 
ಪ್ರೀತಿಸುತ್ತಿದ್ದಳು. ಅವ ಕಥೆ ಇಲ್ಲಿಸೂಚಿತವಾಗಿದೆ. 


೧೨೪ ಶ್ರೀಮದ್ಭಾಗವತಂ- ದಶಮಸ್ಯಂಧಃ 


ಯಾನ್‌ ಯಾನ್‌ ಕಾಮಯಸೇ ಕಾಮಾನ್‌ ಮಯ್ಯಕಾಮಾಯ 


ಭಾಮಿನಿ। 
ಸಂತಿ ಹ್ಯೇಕಾಂತಭಕಾಯಾಸವ ಕಲ್ಯಾಣಿ ನಿತ್ಯದಾ | ೫೦ 
ಉಪಲಬ್ಬಂ ಪತಿಪ್ರೇಮ ಪಾತಿವ್ರತ್ಯಂ ಚ ತೇ5ನಘೇ। 

ಯದ್ವಾಕ್ರೆ ಶ್ಟ್‌ಲ್ಯಮಾನಾಯಾ ನ ಧೀರ್ಮಯ್ಯಪಕರ್ಷಿತಾ | ೫೧ 


ಯೇ ಮಾಂ ಭಜಂತಿ ದಾಂಪತ್ಯೇ ತಪಸಾ ವ್ರತಚರ್ಯಯಾ। 
ಕಾಮಾತ್ಮಾನೋ5 ಪವರ್ಗೇಶಂ ಮೋಹಿತಾ ಮಮ ಮಾಯಯಾ ॥ ೫೨ 


ಮಾಂ ಪ್ರಾಪ್ಯ ಮಾನಿನ್ಯ ಪವರ್ಗಸಂಪದಂ 
ವಾಂಛಂತಿ ಯೇ ಸಂಪದ ಏವ ತತತಿಮ್‌ । 

ತೇ ಮಂದಭಾಗ್ಯಾ ನಿರಯೇsಪಿ ಯೇ ನೃಣಾಂ 
ಮಾತ್ರಾತ್ಮಕತ್ಪಾನ್ನಿರಯಃ ಸುಸಂಗಮಃ ॥ ೫೩ 


ಆಗ ಶ್ರೀಕೃಷ್ಣನು ""ಸಾದ್ವಿ-ರುಕ್ಮಿಣಿ, ಈ ಮಾತನ್ನು ಕೇಳ ಬೇಕೆಂದೇ ನಾನು 
ಹಾಸ್ಯಮಾಡಿದೆನು | ನನ್ನ ಮಾತಿಗೆ ಪ್ರತಿಯಾಗಿ ನೀನು ಹೇಳುತ್ತಿರುವುದು, 
ರಾಜಪುತ್ರಿ, ಸತ್ಯವೇ ಸರಿ. ನನ್ನ ವಿಷಯದಲ್ಲಿ ನೀನು ಯಾವ ಯಾವ 
ಬಯಕೆಗಳನ್ನಿಟ್ಟುಕೊಂಡಿರುವೆಯೋ ಅವೆಲ್ಲವೂ, ಹೇ ಮಂಗಳಾಂಗಿ, ನನ್ನ 
ಏಕಾಂತಭಕಳಾದ ನಿನಗೆ ಕಾಮನಾನಿವೃತ್ತಿಯಾಗಿ ಮೋಕ್ಷಪರ್ಯವಸಾಯಿಗಳಾಗುತ್ತವೆ 
(೪೯-೫೦). ನಿನ್ನಪತಿಪ್ರೇಮವೂ ಪಾತಿವ್ರತ್ಯವೂ ಸ್ಫುಟವಾಯಿತು. ಮಾತುಗಳಿಂದ 
ನಿನ್ನನ್ನು ಅಲ್ಲಾಡಿಸಿದರೂ ನಿನ್ನ ಬುದ್ಧಿಯೂ ನನ್ನನ್ನು ಬಿಟ್ಟು ಚಲಿಸಲಿಲ್ಲ 
ಕಾಮನಾವಶರಾದ ಯಾವ ಯುವಜನರು (ತುಚ್ಛವಾದ) ದಾಂಪತ್ಯ ಸುಖಕ್ಕಾಗಿ 
ತಪಸಿನಿಂದಲೂ ವ್ರತನಿಷ್ಠೆಯಿಂದಲೂ ಮೋಕ್ಷಪ್ರದನಾದ ನನ್ನನ್ನು ಸೇವಿಸುತ್ತಾರೋ 
ಅವರು ನನ್ನ ಮಾಯೆಯಿಂದ ಮೂಢರಾದವರೇ ಸರಿ (೫೧-೫೨). ಮಾನಿನಿ, 
ಮೋಕ್ಷ ಭೋಗಸಂಪತ್ತು-ಇವೆರಡಕ್ಕೂ ಅಧಿಪತಿಯಾದ ನನ್ನ ಬಳಿಗೆ ಬಂದು 
ಯಾರು ವಿಷಯಭೋಗವನ್ನು ಮಾತ್ರ ಬಯಸುತ್ತಾರೋ ಅವರು ಭಾಗ್ಯಹೀನರು. 


ಷಷ್ಟಿತಮಾಧ್ಯಾಯಃ ೧೨೫ 


ದಿಷ್ಟಾ ಕ ಗೃಹೇಶ್ತರ್ಯಸಕ್ಕನ್ನಯಿ ತ್ವಯಾ 
ಕೃತಾನುವೃತಿರ್ಭವಮೋಚನೀ ಖಲೈಃ 

ಸುದುಷ್ಕರಾಸ್‌ಾ ಸುತರಾಂ ದುರಾಶಿಷೋ 
ಹೃಸುಂಭರಾಯಾ ನಿಕೃತಿಂಜುಷಃ ಸ್ಪಿಯಾಃ॥ ೫೪ 


ನ ತ್ವಾದೃಶೀಂ ಪ್ರಣಯಿನೀಂ ಗೃಹಿಣೀಂ ಗೃಹೇಷು 
ಪಶ್ಯಾಮಿ ಮಾನಿನಿ ಯಯಾ ಸ್ವವಿವಾಹಕಾಲೇ | 
ಪ್ರಾಪಾನ್‌ ನೃಪಾನವಗಣಯ್ಯ ರಹೋಹರೋಮೇ 
ಪ್ರಸ್ಥಾಪಿತೋ ದ್ವಿಜ ಉಪಶ್ರುತಸತೃಥಸ್ಯ ॥ ೫೫ 
ಭ್ರಾತುರ್ವಿರೂಪಕರಣಂ ಯುಧಿ ನಿರ್ಜಿತಸ್ಯ 
ಪ್ರೋದ್ವಾಹಪರ್ವಣಿ ಚ ತದ್ದಧಮಕ್ಷಗೋಷ್ಠ್ಯಾಮ್‌ । 
ದುಃಖಂ ಸಮುತ್ನಮಸಹೋತಸ್ಥದಯೋಗಭೀತ್ಕಾ 
ನೈವಾಬ್ರವೀಃ ಕಿಮಪಿ ತೇನ ವಯಂ ಜಿತಾಸೇ ॥ ೫೬ 


(ನಿಕೃಷ್ಟವಾದ ಕ್ರಿಮಿಕೀಟಾದಿ ಜನ್ನವೆಂಬ) ನರಕದಲ್ಲಿಯೂ ವಿಷಯಭೋಗ ಇದ್ದೇ 
ಇದೆ. ಅಂಥವರಿಗೆ ವಿಷಯಾತ್ಮಕವಾದ ಆ ನರಕವು ಸುಲಭವಾಗಿ ಪ್ರಾಪವಾಗುತ್ತದೆ | 
(೫೩). ಗೃಹೇಶ್ವರಿ, ನೀನಾದರೋ ನನ್ನ ವಿಷಯದಲ್ಲಿಸಂಸಾರಮೋಚಕವಾದ 
ನಿಷ್ಕುಮಾನುವೃತ್ತಿಯನ್ನೇ ಸದಾ ನಡೆಸಿಕೊಂಡು ಬಂದಿದ್ದೀಯೆ. ಇದು ನಿನ್ನಭಾಗ್ಯ. 
ದುಷ್ಪಬುದ್ದಿಯವರಿಗೆ ಇಂಥ ಅನುವೃತ್ತಿದುರ್ಲಭ. ಕೆಟ್ಟಕಾಮನೆಗಳನ್ನಿಟ್ಟುಕೊಂಡು 
ಹೊಟ್ಟೆಬುರುಕಳೂ ವಂಚನಾಪರಳೂ ಆದ ಸ್ತ್ರೀಗೆ ಈ ಚಿತ್ತ ಶುದ್ಧಿ ಎಂದಿಗೂ 
ಬರದು (೫೪). ಹೇ ಮಾನಿನಿ, ನಿನ್ನಂತಹ ಪತಿಪ್ರೇಮವುಳ್ಳ ಗೃಹಿಣಿಯನ್ನುಯಾವ 
ಸಂಸಾರಿಗಳ ಮನೆಯಲ್ಲಿಯೂ ನಾನು ಕಾಣಲಿಲ್ಲ! ನಿನ್ನಮದುವೆಯ ಸಮಯದಲ್ಲಿ 
ಬಂದು ನೆರೆದಿದ್ದ ರಾಜರನ್ನು ನೀನು ಧಿಕ್ಕರಿಸಿ, ಪರೋಕ್ಷವಾಗಿ ನನ್ನ ಕಥೆಯನ್ನು 
ಕೇಳಿದ್ದರೂ ಸಹ, ಗುಪಸಂದೇಶವನ್ನು ಹೊತ್ತ ಬ್ರಾಹ್ಮಣನನ್ನು ನನ್ನ ಬಳಿಗೆ 


೧೨೬ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ದೂತಸ್ತ್ಯಯಾ$ 5ತ್ಥಲಭನೇ ಸುವಿವಿಕಮಂತ್ರಃ 

ಪ್ರಸ್ಥಾಪಿತೋ ಮಯಿ ಚಿರಾಯತಿ ಶೂನ್ಯಮೇತತ್‌ । 
ಮತ್ತಾಜಿಹಾಸ ಇದಮಂಗಮನನ್ಯಯೋಗ್ಯಂ 

ತಿಷ್ಕೇತ ತತ್ತ್ವಯಿ ವಯಂ ಪ್ರತಿನಂದಯಾಮಃ ॥ ೫೭ 


ಶ್ರೀಶುಕ ಉವಾಚ 


ಏವಂ ಸೌರತಸಂಲಾಪ್ಫರ್ಭಗವಾನ್‌ ಜಗದೀಶ್ದರಃ ! 
ಸರತೋ ರಮಯಾ ರೇಮೇ ನರಲೋಕಂ ವಿಡಂಬಯನ್‌ ॥ ೫೮ 


ಕಳಿಸಿದ್ದೀಯೆ (೫೫). ಅನಂತರ ನಡೆದ ಯುದ್ಧದಲ್ಲಿ ಸೋತು ಹೋದ ನಿನ್ನ 
ಅಣ್ಣನನ್ನು ನಾನು ವಿರೂಪಗೊಳಿಸಿದರೂ, ಮುಂದೆ ಅನಿರುದ್ಧನ ವಿವಾಹ 
ಸಂದರ್ಭದ ದ್ಯೂತಸಭೆಯಲ್ಲಿ ನಿನ್ನ ಅಣ್ಣನನ್ನು (ಬಲರಾಮನು) ಕೊಂದು 
ಹಾಕಿದರೂ* ಅದನ್ನು ಕಣ್ಣಾರೆ ಕಂಡ ನೀನು ದುಃಖವನ್ನು ಸಹಿಸಿಕೊಂಡೆಯೇ 
ಹೊರತು ಒಂದು ಮಾತನ್ನು ನನಗೆ ಪ್ರತಿಯಾಗಿ ಹೇಳಲಿಲ್ಲ ನನ್ನನ್ನು 
ಅಗಲಬೇಕಾದಿತೆಂಬ ಭಯದಿಂದ ಮಾತಾಡಲಿಲ್ಲ ಭಾಮಿನಿ, ನಿಜವಾಗಿಯೂ 
ನಿನಗೆ ಸೋತವನು ನಾನೇ | (೫೬). ಮನೋವಲ್ಲಭೆ, ನನ್ನನ್ನು 
ಪಡೆಯುವುದಕ್ಕಾಗಿ ಕಾರ್ಯಕುಶಲನಾದ ದೂತನನ್ನು ಕಳಿಸಿದ್ದೀಯೆ. ನಾನು 
ಬರುವುದು ತಡವಾಗಲು ಜಗತ್ತೇ ಶೂನ್ಯವೆಂದು ತಿಳಿದು, ಈ ದೇಹವು 
ಇನ್ನೊಬ್ಬರಿಗೆ ಯೋಗ್ಯವಲ್ಲವೆಂದು ಭಾವಿಸಿ, ದೇಹವನ್ನೇ ತೊರೆಯಲು 
ಬಯಸಿದವಳು ನೀನು. ಅಂತಹ ಸದ್ಭಾವನೆ ನಿನ್ನಲ್ಲಿಉಳಿಯಿತೇ ಹೊರತು ಅದಕ್ಕೆ 
ನನ್ನ ಪ್ರತ್ಯುಪಕಾರ ಯಾವುದು ? ಒಣಮಾತಿನಿಂದ ಸಂತೋಷಪಡಿಸುತ್ತಿದ್ದೇನೆ |'' 
ಎಂದನು (೫೭). ಪರೀಕ್ಷಿತ, ಆತ್ಮಾರಾಮನೂ ಜಗದೀಶ್ವರನೂ ಆದ ಭಗವಂತನು 
ಲೋಕವಿಡಂಬನೆಗಾಗಿ ಮಾನವನಂತೆ ನಟಿಸುತ್ತ ಸರಸಸಲ್ಲಾಪಗಳಿಂದ 


*ಈ ಸಂಭಾಷಣೆಯು ಮುಂದಿನ ಅಧ್ಯಾಯದಲ್ಲಿಹೇಳುವ ಅನಿರುದ್ದವಿವಾಹಾನಂತರದಲ್ಲಿ 
ನಡೆಯಿತೆಂದು ಇದರಿಂದ ಗೊತ್ತಾಗುತ್ತದೆ. 


ಏಕಷಷ್ಠಿತಮಾಧ್ಯಾಯಃ ೧೨೭ 
ತಥಾನ್ಯಾಸಾಮಪಿ ವಿಭುರ್ಗ್ಗಹೇಷು ಗೃಹವಾನಿವ 
ಆಸ್ಥಿತೋ ಗೃಹಮೇಧೀಯಾನ್‌ ಧರ್ಮಾಂಲ್ಲೋಕಗುರುರ್ಹರಿಃ॥ ೫೯ 


ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ 
ಷಷ್ಠಿತಮಾಧ್ಯಾಯ 





ಏಕಷಷಿತಮಾಧ್ಯಾಯಃ 
ಶ್ರೀಶುಕ ಉವಾಚ- 
ಏಕೈಕಶಸಾ; ಕೃಷ್ಣಸ್ಯ ಪುತ್ರಾನ್‌ ದಶ ದಶಾಬಲಾಃ | 
ಅಜೀಜನನ್ನ ನವಮಾನಿತುಃ ಸರ್ವಾತ್ಮಸಂಪದಾ || ೧ 
ಗೃಹಾದನಪಗಂ ವೀಕ್ಷ » ರಾಜಪುತ್ರೊ 8S ಚ್ಯುತಂ ಸ್ದಿತಮ್‌ | 
ಪ್ರೇಷಂ ನ್ನಮಂಸತ ಸಂ ಸಂ ನ ತತತ್ನ್ನವಿದಃ ಸಿಯಃ॥ ೨ 
೨ ಶಿ ವ ವ ಖಿ. 


ಸಾಕ್ಷಾಲಕ್ಷ್ಮಿಯಾದ ರುಕ್ಮಿಣಿಯೊಡನೆ ಹೀಗೆ ವಿನೋದಿ ಸುತ್ತಿದ್ದನು (೫೮). 
ಹಾಗೆಯೇ ಲೋಕಗುರುವಾದ ಆ ಪ್ರಭು ಇತರ ಪತ್ನಿಯರ ಮನೆಗಳಲ್ಲಿಯೂ 
ಗೃಹಸ್ಥನಂತೆ ಸಂಸಾರದ ಗೃಹಧರ್ಮವನ್ನು ನಡೆಸುತ್ತಿದ್ದನು (೫೯). 


ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಅರವತ್ತನೆಯ ಅಧ್ಯಾಯ 





ಅಧ್ಯಾಯ ೬೧ 


ಶ್ರೀಕೃಷ್ಣನ ಸಂತತಿಯ ವರ್ಣನೆ, ಅನಿರುದ್ಧನ ವಿವಾಹ, ಬಲರಾಮನಿಂದ 
ರುಕ್ಮಿಯ ವಧೆ. 
ಪರೀಕ್ಷಿತರಾಜ, ಶ್ರೀಕೃಷ್ಣನ ಪ್ರತಿಯೊಬ್ಬ ಪತ್ನಿಯರೂ ಸಮಸ ಶ್‌ ಆತ್ಮಗುಣ 
ಸಂಪತ್ತಿನಿಂದ ತಂದೆಗೆ ಸದೃಶರಾದ ಹತ್ತು ಹತ್ತು ಮಕ್ಕಳನ್ನು ಪಡೆದರು. 
ಯಾವಾಗಲೂ ಹೊರಗೆ ಹೋಗದೆ ಮನೆಯಲ್ಲಿಯೇ ಇರುವ “ಶ್ರೀಕೃಷ್ಣ ಷ್ಲನನ್ನು 
ನೋಡಿ ಆ ರಾಜಪುತ್ರಿಯರು ತಾನೇ ಆತನಿಗೆ ಸರ್ವರಿಗಿಂತ ಪ್ರಿಯತಮೆಯೆಂದು 
ತಿಳಿದುಕೊಂಡಿದ್ದರು! ಆತನ ಯಥಾರ್ಥತೆಯನ್ನು ಅವರು ಅರಿಯರು! (೧-೨). 


೧೨೮ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಚಾರ್ವಬ್ದ ಕೋಶವದನಾಯತಬಾಹುನೇತ್ರ- 
ಸಪ್ರೆ ಮಹಾಸರಸವೀಕ್ಷಿತವಲುಜಲ್ಪೈ | 
ಸಮ್ಮೋಹಿತ ಭಗವತೋ ನ ಮನೋ ನಿಚೀತುಂ 
ಸ್ಪೈರ್ವಿಭ್ರ ಮಃ ಸಮಶಕನ್‌ ವನಿತಾ ವಿಭೂಮಃಃ || ೩ 


ಸ್ಥಾಯಾವಲೋಕಲವದರ್ಶಿತಭಾವಹಾರಿ- 
ಭ್ರೂಮಂಡಲಪ್ರಹಿತಸೌರತಮಂತ್ರಶ್‌ಂಡೈ:। 
ಪತ್ನ್ಯಸ್ತು ಷೋಡಶಸಹಸ್ರ ಮನಂಗಬಾಣ್ಯ್‌- 


ರ್ಯಸ್ಥೆ €೦ದ್ರಿಯಂ ವಿಮಥಿತುಂ ಕರಣ್ಣೆ ರ್ನ ಶೇಕುಃ॥ ೪ 
ಇತ್ನಂ ರಮಾಪತಿಮವಾಪ್ಯ ಪತಿಂ ಸಿ 
ಬ್ರಹ್ಮಾದಯೋಜಪಿ ನ ವಿದುಃ 2.8 ಯದೀ- 
ಯಾಮ್‌ ।ಟ 
ಭೇಜುರ್ಮುದಾವಿರತಮೇಧಿತಯಾನುರಾಗ- 
ಹಾಸಾವಲೋಕನವಸಂಗಮಲಾಲಸಾದ್ಯಮ್‌ || ಜಿ 


ಭಗವಂತನ ಕಮಲದಂತಹ ಸುಂದರಮುಖ, ನೀಳವಾದ ತೋಳುಗಳು, 
ಅಯತ ನೇತ್ರಗಳು, ಪ್ರೇಮಪೂರ್ಣವಾಗಿ ಹಾಸ್ಯರಸದಿಂದ ತುಳುಕುವ ನೋಟ 
ಮರಳೊಳಿಸುವ ನರ್ಮವಚನ- ಇವುಗಳಿಂದ ಆ ಸ್ತ್ರೀಯರು ತಾವು 
ಮೋಹಿತರಾದರೇ ಹೊರತು, ತಮ್ಮ ಬೆಡಗು ಬಿನ್ನಾಣಗಳಿಂದ ಆ ವಿಭುವಿನ 
ಮನಸ್ಸನ್ನು ಅಪಹರಿಸಲು ಶಕರಾಗಲಿಲ್ಲ ! (೩). ಮುಗುಳ್ನಗೆಯ 
ಕಡೆಗಣ್ನೋಟದಿಂದ ಗೂಢಾಭಿಪಾ, ನ್ರಿಯವನ್ನು ಪ್ರಕಟಿಸುತ್ತ ಮನೋಹರವಾದ 
ಹುಬ್ಬುಗಳಿಂದ ಹಾರಿಸಿದ ಸುರತಮಂತ್ರ ದಕ್ಷವಾದ ಮನ್ನಥ ಬಾಣಗಳಿಂದಲೂ 
ಮತಿತರ ಬೆಡಗಿನ ಸಾಧನಗಳಿಂದಲೂ ಆ ಹದಿನಾರುಸಾವಿರ ಪತ್ನಿಯರೂ ಸಹ 
ಭಗವಂತನ ಮನಸನ್ನು ಎಕಾರಗೊಳಿಸಲು ಶಕರಾಗಲಿಲ್ಲ(೪). ಬ್ರಹ್ಮಾದಿಗಳೂ 
ಯಾರ ದಾರಿಯನ್ನರಿಯರೋ ಅಂತಹ ಲಕ್ಷಿ ಪತಿಯನ್ನು ತಮ್ಮ ಇ ಪತಿಯನ್ನಾಗಿ 
ಪಡೆದ ಆ ವನಿತೆಯರು, ಎಡೆಬಿಡದೆ ವರ್ಧಿಸುವ ಆನಂದದಿಂದ, ಅನುರಾಗದ 
ಮುಗುಳ್ನಗೆಯ ನೋಟ, ನವಸಂಗಮ* ಲಾಲಸೆಗಳಿಂದ ಆತನನ್ನು ಸೇವಿಸಿದರು 


ಸ ಸ್ತ್ರೀಯರು ಪ್ರೌಢಭಾವದಲ್ಲಿದ್ದುದರಿಂದ ನವಸಂಗಮವಲ್ಲದಿದ್ದರೂ ಟಿತ್ತುಕ್ಯ 
ಸಂತೋಷಗೆಳಿಂದ ನವಸಂಗಮದಂತೆ ತೋರುತ್ತಿದ್ದಿತೆಂದು ಅಭಿಪ್ರಾಯ. 


ಏಕಷಷ್ಟಿತಮಾಧ್ಯಾಯಃ ೧೨೯ 


ಪ್ರತ್ಯುದಮಾಸನವರಾರ್ಹಣಪಾದ ಶ್‌ೌಚ- 
ತಾಂಬೂಲವಿಶ್ರಮಣವೀಜನಗಂಧಮಾಲ್ಕೈಃ। 
ಕೇಶಪ್ರಸಾರಶಯನಸ್ಪಪನೋಪಹಾರ್ಯಿ- 
ರ್ದಾಸೀಶತಾ ಅಪಿ ವಿಭೋರ್ವಿದಧುಃ ಸ್ಮ ದಾಸ್ಯಮ್‌ 1 ೬ 
ತಾಸಾಂ ಯಾ ದಶಪುತ್ರಾಣಾಂ ಕೃಷ್ಣಸ್ಪೀಣಾಂ ಪುರೋದಿತಾಃ । 
ಅಷ್ಟೌ ಮಹಿಷ್ಕಸತ್ತುತ್ರಾನ್‌ ಪ್ರದ್ಯುಮ್ನಾದೀನ್‌ ಗೃಣಾಮಿ ತೇ॥ ೭ 


ಚಾರುದೇಷಃ ಸುದೇಷಶ ಚಾರುದೇಹಶ ವೀರ್ಯವಾನ್‌ । 
ಣಿ ಗೌಚ ಚ 


ಸುಚಾರುಶ್ಚಾರುಗುಪಶ್ಶ ಭದ್ರಚಾರುಸಥಾಪರಃ॥ ಲ 
ಚಾರುಚಂದ್ರೋ ವಿಚಾರುಶ್ಚ ಚಾರುಶ್ಚದಶವಮೋ ಹರೇಃ। 
ಪ್ರದ್ಯುಮ್ನಪ್ರಮುಖಾ ಜಾತಾ ರುಕ್ಕಿಣ್ಯಾಂ ನಾವಮಾಃ ಪಿತುಃ ॥ ೯ 
ಭಾನುಃ ಸುಭಾನುಃ ಸರ್ಭಾನುಃ ಪ್ರಭಾನುರ್ಭಾನುಮಾಂಸಥಾ। 
ಚಂದ್ರಭಾನುರ್ಬೃ್ಯಹದ್ಭಾನುರತಿಭಾನುಸಥಾಷ್ಟಮಃ॥ ೧೦ 


(೫). ಅವರಿಗೆ ನೂರಾರು ಮಂದಿ ದಾಸಿಯರಿದ್ದರೂ ತಾವೇ ಮುಂದಾಗಿ 
ಶ್ರೀಕೃಷ್ಣನು ಬಂದಾಗ ಎದುರ್ಗೊಳ್ಳುವುದು, ಪೀಠವನ್ನಿತ್ತು ಚೆನ್ನಾಗಿ 
ಸತ್ವರಿಸುವುದು, ಪಾದವನ್ನು'ತೊಳೆಯುವುದು, ತಾಂಬೂಲವನ್ನು ಕೊಡುವುದು, 
ವಿಶ್ರಾಂತಿಗೆ ಸೌಕರ್ಯವನ್ನು ಮಾಡುವುದು, ಗಾಳಿಹಾಕುವುದು, 
ಗಂಧಮಾಲ್ಯಗಳಿಂದ ಅಲಂಕರಿಸುವುದು, ತಲೆಗೂದಲನ್ನು ತಿದ್ದುವುದು, 
ಹಾಸಿಗೆಹಾಸುವುದು, ಸ್ನಾನಮಾಡಿಸುವುದು, ಭೋಜನಕ್ಕೆ ಬಡಿಸುವುದು- 
ಮೊದಲಾದ ಕೆಲಸಗಳನ್ನುಮಾಡಿ ಅವನನ್ನು ಸೇವಿಸುತ್ತಿದ್ದರು (೬). ಪರೀಕ್ಷಿತರಾಜ, 
ಹತ್ತುಹತ್ತುಮಂದಿ ಮಕ್ಕಳನ್ನು ಪಡೆದ ಶ್ರೀಕೃಷ್ಣನ ಪತ್ನಿಯರಲ್ಲಿ ಅಷ್ಟಮಹಿಷಿಯರ 
ವಿಷಯವನ್ನು ಹಿಂದೆ ಹೇಳಲಾಯಿತಷ್ಟೆ ಅವರ ಮಕ್ಕಳಾದ ಪ್ರದ್ಯುಮ್ನ 
ಮೊದಲಾದವರ ಹೆಸರನ್ನುನಿನಗೆ ತಿಳಿಸುತ್ತೇನೆ (೭). ರುಕ್ಮಿಣಿಯಲ್ಲಿ- ಪ್ರದ್ಯುಮ್ನ 
ಚಾರುದೇಷ್ಟ ಸುದೇಷ್ಟ ಚಾರುದೇಹ, ಸುಚಾರು, ಚಾರುಗುಪ್ಮ ಭದ್ರಚಾರು, ಚಾರು 
ಚಂದ್ರ, ವಿಚಾರು ಮತ್ತುಚಾರು ಎಂಬ ದಶಪುತ್ರರು ತಂದೆಗೆ ಸಮಾನರಾಗಿ ಜನಿಸಿದನು 
(೮-೯). ಸತ್ಯಭಾಮೆಗೆ- ಭಾನು, ಸುಭಾನು, ಸ್ವರ್ಭಾನು, ಪ್ರಭಾನು, ಭಾನುಮಾನ್‌, 


೧೩೦ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಶ್ರೀಭಾನುಃ ಪ್ರತಿಭಾನುಶ್ಚಸತ್ಯಭಾಮಾತ್ಮಜಾ ದಶ। 


ಸಾಂಬಃ ಸುಮಿತ್ರಃ ಪುರುಜಿಚ್ಛತಜಿಚ್ಚೆ ಸಹಸ್ರಜಿತ್‌ ॥ ೧೧ 
ಎಜಯಶ್ಚಿಶ್ರಕೇತುಶ್ಚ ವಸುಮಾನ್‌ ದ್ರವಿಡ: ಕ್ರತುಃ । 
ಜಾಂಬವತ್ಯಾಃ ಸುತಾ ಹ್ಯೇತೇ ಸಾಂಬಾದ್ಯಾಃ ಪಿತ್ಸಸಂಮತಾಃ Il ೧೨ 


ವೀರಶ್ಚಂದ್ರೋಶ ಶ್ಹಸೇನಶ್ಚಚಿತ್ರಗುರ್ವೇಗವಾನ್‌ ವೃಷಃ। 
ಆಮಃ ಶಂಕುರ್ವಸುಃ ಶ್ರೀಮಾನ್‌ ಕುಂತಿರ್ನಾಗ್ದಜಿತೇಃ ಸುತಾಃ॥ ೧೩ 


ಶ್ರುತಃ ಕವಿರ್ವಷೋ ವೀರಃ ಸುಬಾಹುರ್ಭದ್ರ ಏಕಲಃ । 
ಶಾಂತಿರ್ದರ್ಶಃ ಪೂರ್ಣಮಾಸಃ ಕಾಲಿಂದ್ಯಾಃ ಸೋಮಕೋಂಇವರಃ ॥ ೧೪ 


ಪ್ರಘೋಷೋ ಗಾತ್ರವಾನಿಂಹೋ ಬಲಃ ಪ್ರಬಲ ಊರ್ಧ್ವಗಃ 


ಮಾದ್ರಾ |ಃ ಪುತ್ರಾ ಮಹಾಶಕಿ] ಸಹ ಒಜೋತಪರಾಜಿತಃ ॥ ೧೫ 
ವಕೋ ಹರ್ಷೋನಿಲೋ ಗೃಧ್ರೋ ವರ್ಧನೋತನ್ಹಾದ ಏವ ಚ। 
ಮಹಾಶಃ ಪಾವನೋ ವಜ್ದರ್ಮಿತ್ರವಿಂದಾತ್ಮಜಾಃ ಕ್ಷುಧಿಃ | ೧೬ 


ಚಂದ್ರಭಾನು, ಬೃಹದ್ಭಾನು, ಅತಿಭಾನು, ಶ್ರೀಭಾನು ಮತ್ತು ಪ್ರತಿಭಾನುಗಳೆಂಬ 
ಹತ್ತು ಮಕ್ಕಳು. ಜಾಂಬವತಿಯಲ್ಲಿ -ಸಾಂಬ, ಸುಮಿತ್ರ, ಪುರುಜಿತ್‌, ಶತಜಿತ್‌, 
ಸಹಸ್ರಜಿತ್‌, ವಿಜಯ, ಚಿತ್ರಕೇತು, ವಸುಮಾನ್‌, ದ್ರವಿಡ ಮತ್ತು ಕ್ರತು ಎಂಬ 
ಹತ್ತು ಮಂದಿ ಪುತ್ರರು (೧೦-೧೨). ನಗ್ಗಜಿತನ ಮಗಳಾದ ಸತೈೆಯಲ್ಲಿ;ವೀರ, 
ಚಂದ್ರ, ಅಶ್ವಸೇನ, ಚಿತ್ರಗು, ವೇಗಾವಾನ್‌, ವೃಷ ಆಮ, ಶಂಕು, ವಸು ಮತ್ತು 
ಕುಂತಿ ಎಂಬ ದಶ ಪುತ್ರರು ಜನಿಸಿದರು (೧೩). ಕಾಳಿಂದಿಯಲ್ಲಿ ಶ್ರುತ, ಕವಿ, 
ವೃಷ, ವೀರ, ಸುಭಾಹು, ಭದ್ರ ಎಂಬವನೊಬ್ಬ, ಶಾಂತಿ, ದರ್ಶ, ಪೂರ್ಣಮಾಸ 
ಮತ್ತು ಎಲ್ಲರಿಗೂ ಕಿರಿಯನಾದ ಸೋಮಕ-ಎಂಬ ಹತ್ತು ಮಂದಿ ಮಕ್ಕಳು 
ಹುಟ್ಟಿದರು (೧೪). ಮದ್ರರಾಜನ ಪುತ್ರಿಯಾದ ಲಕ್ಷ್ಮಣೆಯಲ್ಲಿ; ಪ್ರಘೋಷ, 
ಗಾತ್ರವಾನ್‌, ಸಿಂಹ, ಬಲ, ಪ್ರಬಲ, ಊರ್ದ್ವಗ, ಮಹಾಶಕ್ತಿ ಸಹ, ಓಜ, ಮತ್ತು 
ಅಪರಾಜಿತ ಎಂಬುವರು ಉದಯಿಸಿದರು (೧೫). ಮಿತ್ರವಿಂದೆಗೆ- ವೃಕ, ಹರ್ಷ, 
ಅನಿಲ, ಗೃಧ್ರ, ವರ್ಧನ, ಅನ್ನಾದ, ಮಹಾಶ, ಪಾವನ, ವಹ್ನಿ ಮತ್ತುಕ್ಷುಧಿ ಎಂಬುವರು 


ಏಕಷಷ್ಟಿತಮಾಧ್ಯಾಯಃ ೧೩೧ 


ಸಂಗ್ರಾಮಜಿದ್‌ ಬೃಹತ್ತೇನಃ ಶೂರಃ ಪ್ರಹರಣೋರಿಜಿತ್‌ | 

ಆ ಸುಭದ್ರೊ ಭರಾಃ ಯಾ ವಾಮ ಆಯುಶ್ಚ ಸತೃಕಃ ॥ ೭ 
ದೀಪಿಮಾಂಸಾಮ್ರತಪಾದ್ಯಾ ರೋಹಿಣ್ಯಾಸನಯಾ ಹರೇಃ । 
ಪ್ರದ್ಯುಮ್ನಾಚ್ಚಾನಿರುದ್ಬೋ5 ಭೂದ್ರುಕ್ಕವತ್ಕಾಂ ಮಹಾಬಲಃ ॥॥ ೧೮ 
ಪುತ್ರಾ ಂ ತು ರುಕ್ಕಿಣೋ ರಾಜನ್‌ ನಾಮ್ನಾ ಭೋಜಕಟೇ ಪುರೇ। 
ಏತೇಷಾಂ ಪುತ್ರಪೌತ್ರಾಶ ಶೆ ಬಭೂವುಃ ಕೋಟಿಶೋ ನಪ 

ಮಾತರಃ ಕೃಷ್ನ ಸಜಾತಾನಾಂ ಸಹಸ್ರಾ ಣಿಚ ಷಹೋಡಶ॥ ೧೯ 


ರಾಜೋವಾಚ- 


ಕಥಂ ರುಕ್ಕ ರಿಪುತ್ರಾಯ ಪ್ರಾದಾದ್‌ ದುಹಿತರಂ ಯುಧಿ । 
ಕೃಷ್ಣೇನ ಪರಿಭೂತಸಂ ಹಂತುಂ ರಂಧ್ರಂ ಪ್ರತೀಕ್ಷತೇ। 
ಏತದಾಖ್ಯಾಹಿ ಮೇ ವಿದ್ದನ್‌ ದ್ವಿರ್ನೋರ್ವೈವಾಹಿಕಂ ಮಿಥಃ॥ ೨೦ 


ಹುಟ್ಟಿದರು (೧೬). ಭದ್ರೆಯಲ್ಲಿ;ಸಂಗ್ರಾಮಜಿತ್‌, ಬೃಹತ್ತೇನ, ಶೂರ, ಪ್ರಹರಣ, 
ಅರಿಜಿತ್‌, ಜಯ, ಸುಭದ್ರ, ವಾಮ, ಆಯು ಮತ್ತು ಸತ್ಯಕ ಎಂಬುವರು 
ಉದಿಸಿದರು (೧೭). ರೋಹಿಣಿಯಲ್ಲಿ- ದೀಪ್ಪಿಮಾನ್‌ ತಾಮ್ರತಪ್ತ 
ಮೊದಲಾದವರು ಶ್ರೀಕೃಷ್ಣನ ಮಕ್ಕಳಾಗಿ ಜನಿಸಿದರು. ರುಕ್ಕಿಣೀಪುತ್ರನಾದ 
ಪ್ರದ್ಯುಮ್ನನಿಂದ ರುಕ್ಕವತಿಯಲ್ಲಿ ಬಲಾಢ್ಯನಾದ ಅನಿರುದ್ದನು ಹುಟ್ಟಿದನು (೧೮). 
ರುಕ್ನವತಿಯು ರುಕ್ಮ್ಕಿಯ ಮಗಳು. ಭೋಜಕಟಪುರದಲ್ಲಿ ಅನಿರುದ್ದನನ್ನು ಅವಳು 
ಪ್ರಸವಿಸಿದಳು. ಪರೀಕ್ಷಿತರಾಜ, ಹೀಗೆಯೇ ಇವರಿಗೆ ಪುತ್ರರೂ ಪೌತ್ರರೂ 
ಕೋಟಿಗಟ್ಟಲೆ ಹುಟ್ಟಿದರು. ಒಟ್ಟು ಶ್ರೀಕೃಷ್ಣನ ಮಕ್ಕಳಿಗೆ ಹದಿನಾರುಸಾವಿರ 
ತಾಯಂದಿರು-ಎಂದು ಶುಕಮುನಿಗಳು ನಕು (೧೯). ಆಗ 
ಪರೀಕ್ಷಿತರಾಜನು ""ಮಹರ್ಷಿಗಳೆ, ರುಕ್ಕಿಯು ವೈರಿಯ ಪುತ್ರನಾದ ಪ್ರದ್ಯುಮ್ನನ್ನಿಗೆ 


"ರುಕ್ಮಿಣೀ ಮೊದಲಾದವರು ಶ್ರೀಕೃಷ್ಣನ ಅಷ್ಟಮಹಿಷಿಯರು. ಮುಂದೆ ರೋಹಿಣಿಯನ್ನು 
ಹೇಳಿದ್ದುಉಳಿದ ಪತ್ನಿಯರಿಗೆ ಉಪಲಕ್ಷಣ.ಮೇಲ್ಕಂಡ ಪುತ್ರ ಹೆಸರು ಪಾಠಭೇದದಿಂದ ಕೆಲವೆಡೆ 
ಬೇರೆ ಬೇರೆ ಇದೆ. 


೧೩೨ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಅನಾಗತಮತೀತಂ ಚ ವರ್ತಮಾನಮತೀಂದ್ರಿಯಮ್‌ | 


ವಿಪ್ರಕೃಷಂ ವ್ಯವಹಿತಂ ಸಮ್ಯಕ್‌ ಪಶ್ಯಂತಿ ಯೋಗಿನಃ ॥ ೨೧ 
ಶ್ರೀಶುಕ ಉವಾಚ- 

ವೃತಃ ಸ್ವಯಂವರೇ ಸಾಕ್ಷಾದನಂಗೋ5 ಂಗಯುತಸಯಾ। 

ರಾಜ್ಞಃ ಸಮೇತಾನ್‌ ನಿರ್ಜಿತ್ಯ ಜಹಾರೈಕರಥೋ ಯುಧಿ ॥ ಎ೨ 


ಯದೃಪ್ಯನುಸ್ಥರನ್‌ ವೈರಂ ರುಕ್ಕೀ ಕೃಷ್ಣಾವಮಾನಿತಃ। 
ವ್ಯತರದ್‌ ಭಾಗಿನೇಯಾಯ ಸುತಾಂ ಕುರ್ವನ್‌ ಸಸುಃ ಪ್ರಿಯಮ್‌ ॥೨೩ 


ರುಕ್ಕಿಣ್ಯಾಸನಯಾಂ ರಾಜನ್‌ ಕೃತವರ್ಮಸುತೋ ಬಲೀ । 
ಉಪಯೇಮೇ ವಿಶಾಲಾಕ್ಷೀಂ ಕನ್ಯಾಂ ಚಾರುಮತೀಂ ಕಿಲ ॥ ೨೪ 


ತನ್ನ ಮಗಳನ್ನು ಕೊಟ್ಟು ಮದುವೆಮಾಡಿದ್ದು ಹೇಗೆ ? ಯುದ್ಧದಲ್ಲಿ ಶ್ರೀಕೃಷ್ಣನಿಂದ 
ಸೋತುಹೋದ ರುಕ್ಕೆಯು ಅವನನ್ನು ಕೊಲ್ಲುವ ಅವಕಾಶಕ್ಕಾಗಿ 
ಹವಣಿಸುತ್ತಿದ್ದನಲ್ಲವೆ ? ಇಂತಹ ವೈರಿಗಳ ನಡುವೆ ಮದುವೆಯ ವಿಧಿ ಹೇಗೆ 
ಜರುಗಿತು 9 ಇದನ್ನು ಹೇಳೋಣವಾಗಲಿ (೨೦). ತಮ್ಮಂತಹ ಯೋಗಿಗಳಿಗೆ 
ಭೂತ ಭವಿಷ್ಯದ್‌ ವರ್ತಮಾನದ ವಿಷಯಗಳು, -ನಮ್ಮಂತಹವರ 
ಇಂದ್ರಿಯಗಳಿಗೆ ಗೋಚರವಲ್ಲದ್ದು ದೂರದಲ್ಲಿರುವುದು, ಮರೆಯಾಗಿರುವುದು 
- ಎಲ್ಲವೂ ಚೆನ್ನಾಗಿ ತಿಳಿದುಬರುತವೆ'' ಎಂದನು (೨೧). ಶುಕಮುನಿಗಳು 
ಹೇಳಿದರು; ರಾಜ, ಸ್ವಯಂವರ ನೆಡೆಯಿತು. ಅದರಲ್ಲಿ ಸಾಕ್ಷಾತ್‌ ದೇಹವನ್ನು 
ಧರಿಸಿದ ಮನ್ನಥನಾದ ಪ್ರದ್ಯುಮ್ನನನ್ನು ರುಕ್ಕವತಿಯು ವರಿಸಿದಳು. ಪ್ರದ್ಯುಮ್ನನು 
ಆಗ ತೊಡಗಿದ ಯುದ್ದದಲ್ಲಿಏಕರಥನಾಗಿ ಹೋರಾಡಿ ಎಲ್ಲರಾಜರನ್ನೂ ಗೆದ್ದು 
ಅವಳನ್ನು ಒಯ್ದನು (೨೨). ಶ್ರೀಕೃಷ್ಣನಿಂದ ಅವಮಾನಿತನಾದ ರುಕ್ಕಿಗೆ ವೈರದ 
ಸ್ಮರಣೆಯಿದ್ದರೂ ಸಹ, ತಂಗಿಯಾದ ರುಕ್ಮಿಣಿಗೆ ಪ್ರಿಯವಾಗಲೆಂದು 
ಸೋದರಳಿಯನಿಗೆ ಮಗಳನ್ನು ಕೊಟ್ಟನು” (೨೩). ರುಕ್ಮಿಣಿಯ ಮಗಳೂ 
ಸುಂದರಿಯೂ ಆದ ಚಾರುಮತಿಯೆಂಬ ಕನ್ಯೆಯನ್ನು ಬಲಶಾಲಿಯಾದ 





೧ಪ್ರದ್ಯುಮ್ನನು ಅಪಹರಿಸಿಕೊಂಡು ಹೋದರೂ ಒಪ್ಪಿಗೆಯನ್ನಿತ್ತು ಸುಮ್ಮನಾದನು- ಎಂದು 
ಅಭಿಪ್ರಾಯ. 


ಏಕಷಷ್ಟಿತಮಾಧ್ಯಾಯಃ ೧೩೩ 


ದೌಹಿತ್ರಾಯಾನಿರುದ್ದಾಯ ಪೌತ್ರೀಂ ರುಕ್ಮ್ಯದದಾದ್ದರೇಃ 
ರೋಚನಾಂ ಬದ್ಧವೈರೋಪಪಿ ಸ್ಪಸುಃ ಪ್ರಿಯಚಿಕೀರ್ಷಯಾ । 
ಜಾನನ್ನಧರ್ಮಂ ತದ್‌ ಯಾನಂ ಸ್ನೇಹಪಾಶಾನುಬಂಧನಃ॥ ೨೫ 


ತಸ್ಮಿನ್ನಭ್ಯುದಯೇ ರಾಜನ್‌ ರುಕ್ಮಿಣೀ ರಾಮಕೇಶವ್‌ | 


ಪುರಂ ಭೋಜಕಟಂ ಜಗ್ಗುಃ ಸಾಂಬಪ್ರದ್ಯುಮ್ನಕಾದಯಃ॥ ೨೬ 
ತಸ್ಮಿನ್‌ ನಿವೃತ್ತಉದ್ದಾಹೇ ಕಾಲಿಂಗಪ್ರಮುಖಾ ನೃಪಾಃ । 
ದೃಪಾಸೇ ರುಕ್ಕಿಣಂ ಪ್ರೋಚುರ್ಬಲಮಕ್ಷೈರ್ವಿನಿರ್ಜಯ॥ ಪಿಕ 


ಕೃತವರ್ಮನ ಮಗನು ಮದುವೆಯಾದನು?" (೨೪). ಅಲ್ಲದೆ ರುಕ್ಕಿಯು 
ಶ್ರೀಕೃಷ್ಣನಿಗೆ ಬದ್ಧವೈರಿಯಾದರೂ ಮಗಳ ಮಗನಾದ ಅನಿರುದ್ದನಿಗೆ ತನ್ನ 
ಪೌತ್ರಿಯಾದ ರೋಚನೆಯೆಂಬ ಕನ್ಯೆಯನ್ನಿತ್ತು ಮದುವೆಮಾಡಿದನು. ಈ 
ವಿವಾಹವು ಅಧರ್ಮವೆಂದು ರುಕ್ಮಿಯು ತಿಳಿದಿದ್ದರೂ , ತಂಗಿಯ ಮೇಲಿನ 
ಪ್ರೀತಿಯ ವ್ಯಾಮೋಹದಿಂದ ಸ್ನೇಹಪಾಶಕ್ಕೆ ಕಟ್ಟುಬಿದ್ದುಹಾಗೆ ಮಾಡಿದನು (೨೫). 
ಪರೀಕ್ಷಿತರಾಜ, ಈ ಮಂಗಳ ಕಾರ್ಯದಲ್ಲಿ ಉಪಸ್ಥಿತರಾಗುವುದಕ್ಕಾಗಿ ರುಕ್ಕಿಣಿ, 
ಬಲರಾಮ, ಶ್ರೀಕೃಷ್ಣ ಸಾಂಬ, ಪ್ರದ್ಯಮ್ನ್ಡ- ಮೊದಲಾದವರು ಭೋಜಕಟಪುರಕ್ಕೆ 
ಹೋಗಿದ್ದರು (೨೬). ಪರೀಕ್ಷಿತರಾಜ, `ವಿವಾಹಕಾರ್ಯವು ನೆರವೇರಿದ ಮೇಲೆ, 
ಅಲ್ಲಿ ನೆರೆದಿದ್ದ ಉದ್ದತರಾದ ಕಳಿಂಗರಾಜನೇ ಮೊದಲಾದವರೂ ರುಕ್ಮಿಯನ್ನು 
ಕುರಿತು "" ಆ ಬಲರಾಮನನ್ನು ಪಗಡೆಯಾಟದಲ್ಲಿ ಸೋಲಿಸು ! ರುಕ್ಕಿರಾಜ, 
ಅವನಿಗೆ ದ್ಯೂತವಾಡಲು ಬರುವುದೇ ಇಲ್ಲ ಆದರೂ ಆತನಿಗೆ ಪಗಡೆ 
ಯಾಟದಲ್ಲಿ ಬಹಳ ಚಟವಿದೆ! '' ಎಂದರು. ಅವರ ಮಾತನ್ನು ಕೇಳಿಕೊಂಡು ರುಕ್ತಿ 
ರಾಜನು ಬಲರಾಮನನ್ನು ದ್ಯೂತಕ್ಕೆ ಕರೆದು ಪಗಡೆಯಾಡಿದನು (೨೭-೨೮).ಬಲ 
ರಾಮನು ಜೂಜಿನಲ್ಲಿ ನೂರು-ಸಾವಿರ- ಹತುಸಾವಿರದಂತೆ ಪಣವನ್ನಿಡಲು, ರುಕ್ಮಿಯು 


೧. ಶ್ರೀಕೃಷ್ಣನಿಗೆ ಎಲ್ಲ ಪತ್ನಿಯರಲ್ಲಿಯೂ ಒಬ್ಬೊಬ್ಬ ಹೆಣ್ಣುಮಗಳಿದ್ದಳು. ಅವರೆಲ್ಲರಿಗೂ 
ವವಾಹವಾಯಿತೆಂಬುದಕ್ಕೆ ಇದು ಸೂಚನೆ. 

೨. ದ್ವಿಷದನ್ನಂ ನ ಭೋಕವ್ಯಂ ದ್ವಿಷಂತಂ ನೈವ ಭೋಜಯೇತ್‌' ಎಂದು ನೀತಿ ಶಾಸ್ತ್ರ 
"ಅಸ್ವರ್ಗ್ಯಂ ಲೋಕವಿದ್ವಿಷ್ಟಂ ಧರ್ಮಮಪ್ಯಾಚಿತರೇನ್ನ ತು ' ಎಂದು ಧರ್ಮಶಾಸ್ತ್ರ ಇದಕ್ಕೆ 
ವಿರೋಧವಾಗಿ ರುಕ್ಮಿಯು ಆಚರಿಸಿದ್ದರಿಂದ ಯಾವ ಫಲವಾಯಿತೆಂಬುದನ್ನು ಮುಂದೆ 
ಹೇಳಲಾಗಿದೆ. 


೧೩೪ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 
ಅನಕ್ಷಜ್ಞೋ ಹ್ಯಯಂ ರಾಜಿನ್ನಪಿ ತದ್ವ್ಯಸನಂ ಮಹತ್‌ ॥ 
ಇತ್ಯುಕ್ತೋ ಬಲಮಾಹೂಯ ತೇನಾಕ್ಷೆ 3 ದುಕ್ಕ ದೀವ್ಯತ | ಖಿಲ 


ಶತಂ ಸಹಸ್ರಮಯುತಂ ರಾಮಸತ್ರಾದದೇ ಪಣಮ್‌ ॥ 
ತಂ ತು ರುಕ್ಸ್ಯಜಯತ್ತತ್ರ ಕಾಲಿಂಗಃ ಪ್ರಾಹಸದ್‌ ಬಲಮ್‌ । 


ದಂತಾನ್‌ ಸಂದರ್ಶಯನ್ನುಚೆ ಕೈರ್ನಾಮೃಷ್ಠತ್ತದ್ದಲಾಯುಧಃ || ರೀ 
ತತೋ ಲಕ್ಷಂ ರುಕ್ಕ್ಯಗೃಹ್ನಾದ್‌ ಗ್ಲಹಂ ತತ್ರಾಜಯದ್ದಲಃ । 

ಲ ಣ ೧೨ ಬ 
ಜಿತವಾನಹಮಿತ್ಯಾಹ ರುಕ್ಸೀ ಕೈತವಮಾಶ್ರಿತಃ ॥ ೩೦ 
ಮನ್ಯುನಾ ಕ್ಷುಭಿತಃ ಶ್ರೀಮಾನ್‌ ಸಮುದ್ರ ಇವ ಪರ್ವಣಿ। 
ಜಾತ್ಯಾರುಣಾಕ್ಷೋಠತಿರುಷಾ ನ್ಯರ್ಬುದಂ ಗ್ಲಹಮಾದದೇ॥ ೩೧ 
ತಂ ಚಾಪಿ ಜಿತವಾನ್‌ ರಾಮೋ ಧರ್ಮೇಣ ಚ್ಛಲಮಾತ್ರಿತಃ | 
ರುಕ್ಕೀ ಜಿತಂ ಮಯಾತ್ರೇಮೇ ವದಂತು ಪ್ರಾಶ್ನಿಕಾ ಇತಿ ॥ ೩೨ 
ತದಾಬ್ರವೀನ್ನಭೋವಾಣೀ ಬಲೇನೈವ ಜಿತೋ ಗ್ಲಹಃ। 
ಧರ್ಮತೋ ವಚನೇನೈವ ರುಕ್ಮೀ ವದತಿ ಬ್ಬ ಮೃಷಾ || ೩೩ 


ಅದೆಲ್ಲವನ್ನೂ ಗೆದ್ದುಬಿಟ್ಟನು. ಅಲ್ಲಿ ಕುಳಿತಿದ್ದ ಕಳಿಂಗರಾಜನು ಹಲ್ಲುಕಿರಿದು 
ಗಟ್ಟಿಯಾಗಿ ನಗುತಿದ್ದನು. ಬಲರಾಮನಿಗೆ ಅದು ಸಹ್ಯವಾಗಲಿಲ್ಲ(೨೯). ಅನಂತರ 
ರುಕ್ಮಿರಾಜನು ಒಂದು ಲಕ್ಷ ಹಣವನ್ನು ಪಣವಾಗಿ ಒಡ್ಡಲು, ಆ ಆಟದಲ್ಲಿಗರವನ್ನು 
ಹಾಕಿ ಬಲರಾಮನು ಗೆದ್ದನು. ರುಕ್ಮಿಯು ಕಪಟದಿಂದ ಜಗಳವನ್ನು ತೆಗೆದು ತಾನೇ 
ಗೆದ್ದೆನೆಂದುವಾದಿಸಿದನು (೩೦). ಪರ್ವಕಾಲದಲ್ಲಿ ಸುಮದ್ರವು ಕ್ಷೋಭೆ 
ಗೊಳ್ಳುವಂತೆ ಬಲರಾಮನ ಸಿಟ್ಟಿನಿಂದ ಕ್ಷುಬ್ಬನಾದನು. ಸಹಜವಾಗಿ ಕೆಂಪಗಿರುವ 
ಬಲರಾಮನ ಕಣ್ಣುಗಳು ರೋಷದಿಂದ ಮತಷ್ಟು ಕೆಂಪೇರಿದವು. ಅವನು 
ಹತುಕೋಟಿನಾಣ್ಯ ಗಳನ್ನುಪಣವಾಗಿಟ್ಟುಮತ್ತೆಆಡಿದನು. ಆಗಲೂ ನ್ಯಾಯವಾಗಿ 
ಬಲರಾಮನೇ ಗೆದ್ದನು. ರುಕ್ಮಿಯು ಮಾತ್ರ ಕಪ ಟತನವನ್ನಾಶ್ರ ಯಿಸಿ, 

"ಈಗಲೂ ನಾನೇ ಗೆದ್ದೆನು. ಮಧ್ಯಸ್ಥರೂ ತೀರ್ಪು ಹೇಳಲಿ” ಇಂಟ 
ಹಠಹಿಡಿದನು (೩೧- ೩೨). ಆಗ " ಜತ ನ್ಯಾಯವಾಗಿ ಗೆದ್ದಿದಾನೆ. 

ರುಕ್ಕಿಯು ತಾನು ಗೆದ್ದಿರುವೆನೆನ್ನುವುದು ಬರಿಯ ಚಾಟು ಅದು ಸುಳ್ಳು'' 
ಎಂದು ಆಕಾಶವಾಣಿಯಾಯಿತು (೩೩). ವಿದರ್ಭರಾಜನಾದ ರುಕ್ಮಿಯು 


ಏಕಷಷ್ಟಿತಮಾಧ್ಯಾ ಯಃ ೧೩೫ 


ತಾಮನಾದ್ದತ್ಯ ವೈದರ್ಭೋ ದುಷ್ಪರಾಜನ್ಯಚೋದಿತಃ। 


ಸಂಕರ್ಷಣಂ ಪರಿಹಸನ್‌ ಬಭಾಷೇ ಕಾಲಚೋದಿತಃ ॥ ೩೪ 

ನೈವಾಕ್ಷಕೋವಿದಾ ಯೂಯಂ ಗೋಪಾಲಾ ವನಗೋಚರಾಃ। 

ಅಕ್ಷೆ )ರ್ದೀವ್ಯಂತಿ ರಾಜಾನೋ ಬಾಣೈಶ್ನ ನ ಭವಾದ್ದಶಾಃ || ೩೫ 

.ರುಕ್ಕಿಣೈವಮಧಿಕ್ಷಿಪೋ ರಾಜಭಿಶ್ಲೋಪಹಾಸಿತಃ 

ಕ್ರುದಃ ಪರಿಘಮುದ್ಧಮ್ಮ ಜಘೇ ತಂ ನಮಸಂಸದಿ ॥ ೨೬ 
Fa) ರ ಜಿ .್ಮ ೪ಣ 


ಕಲಿಂಗರಾಜಂ ತರಸಾ ಗೃಹೀತ್ವಾದಶಮೇ ಪದೇ । 
ದಂತಾನಪಾತಯತ್‌ ಕ್ರುದ್ಧೋ ಯೋತಹಸದ್‌ ವಿವೃತ್ಪೆರ್ದ್ವಿಜೈ: ॥ 


ಅನ್ಯೇ ನಿರ್ಭಿನ್ನಬಾಹೂರುಶಿರಸೋ ರುಧಿರೋಕ್ಷಿತಾಃ। 
ರಾಜಾನೋ ದುದ್ರುವುರ್ಭೀತಾ ಬಲೇನ ಪರಿಘಾರ್ದಿತಾಃ। ೩೮ 


ಆಕಾಶವಾಣಿಯನ್ನೂ ಲೆಕ್ಕಿಸಲಿಲ್ಲ ದುಷ್ಪರಾಜರಿಂದ ಪ್ರೇರಿತನಾಗಿ 
ಬಲರಾಮನನ್ನು ಗೇಲಿಮಾಡಿದನು. ಕಾಲಚೋದಿತನಾಗಿ ಬಲರಾಮಾದಿಗಳನ್ನು 
ಕುರಿತು ""ನೀವು ಪಗಡೆಯಾಟದಲ್ಲಿ ನುರಿತವರಲ್ಲ ಕಾಡಿನಲ್ಲಿದ್ದು ದನಗಳನ್ನು 
ಕಾಯುವ ಗೊಲ್ಲರು ನೀವು | ಕ್ಷತ್ರಿಯರಾದ ಭೂಪಾಲರು 
ಪಗಡೆಯದಾಳಗಳಿಂದಲೂ ಬಾಣಗಳಿಂದಲೂ ಸಮಸಮವಾಗಿ ಕ್ರೀಡಿಸಬಲ್ಲರು, 
ಹೋರಾಡಬಲ್ಲರು. ನಿಮ್ಮಂತಹವರಿಗೆ ಅದೇನು ಗೊತ್ತು?'' ಎಂದು 
ಹೀಯಾಳಿಸಿದನು (೩೪- ೩೫). ರುಕ್ಕಿಯ ಹೀಯಾಳಿಕೆಯ ಜೊತೆಗೆ ನೆರೆದಿದ್ದ 
ರಾಜರೂ ಬಲರಾಮನನ್ನು ಅಪಹಾಸ್ಯ ಮಾಡಿದರು. ಕ್ರುದ್ಧನಾದ ಬಲರಾಮನು. 
ತನ್ನಪ ಪರಿಫಾಯುಧವನ್ನೆಕ್ತಿ ವಿವಾಹದ ಮಂಗಳ ಸಭೆಯಲ್ಲಿಯೇ ರುಕ್ಕಿಯನ್ನು 
ಬಡಿದು ಕೊಂದುಹಾಕಿದನು (೩೬ ). ಕಳಿಂಗರಾಜನು ಓಡುತ್ತಿರಲು ವೇಗದಿಂದ 
ಹೋಗಿ ಹತ್ತು ಹೆಜ್ಜೆಗಳಲ್ಲಿ ಅವನನ್ನು ಹಿಡಿದು ಆತನ ಹಲ್ಲುಗಳನ್ನು ಉದುರಿಸಿದನು. 
ಹಲ್ಲುಕಿರಿದು ಅವನು ನಕ್ಕಿದ್ದನ್ನಲ್ಲವೆ ? ಬಲರಾಮನ ಪರಿಘದ ಬಡಿತಕ್ಕೆ ಸಿಕ್ಕಿದ 
ಉಳಿದ ರಾಜರು ತೋಳು,ಎದೆ, ತ ಲೆಗಳನ್ನು ಜಜ್ಜಿಸಿಕೊಂಡು ರಕ್ತಸಿಕರಾಗಿ ಹೆದರಿ 
ಓಡಿದರು (೩೭-೩೮). ಪರೀಕ್ಷಿತರಾಜ, ಭಾವ ಮೈದುನನಾದ ರುಕ್ಮಿಯು 
ಹತನಾಗಲಾಗಿ ಶ್ರೀಕೃಷ್ಣನು ಒಂದು ಮಾತನ್ನೂಆಡಲಿಲ್ಲ ರುಕ್ಮಿಯನ್ನುಕೊಂದದ್ದು 


೧೩೬ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ನಿಹತೇ ರುಕ್ಮಿಣಿ ಶ್ಯಾಲೇ ನಾಬ್ರವೀತ್‌ ಸಾಧ್ದಸಾಧು ವಾ। 
ರುಕ್ಕಿಣೀಬಲಯೋ ರಾಜನ್‌ ಸ್ನೇಹಭಂಗಭಯಾದ್ದರಿಃ || ೩೯ 


ತತೋಶನಿರುದ್ದಂ ಸಹ ಸೂರ್ಯಯಾ ವರಂ 
ರಥಂ ಸಮಾರೋಪ್ಯ ಯಯುಃ ಕುಶಸ್ಥಲೀಮ್‌ | 
ರಾಮಾದಯೋ ಭೋಜಕಟಾದ್‌ ದಶಾರ್ಹಾಃ 
ಸಿದ್ಧಾಖಲಾರ್ಥಾ ಮಧುಸೂದನಾಶ್ರಯಾಃ ॥ ೪೦ 
ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ 
ಕಷಷ್ಟಿತಮಾಧ್ಯಾಯಃ 


ಸರಿಯೆಂದರೆ ರುಕ್ಮಿಣಿಗೆ ಅಸಮಾಧಾನವಾದೀತು, ತಪ್ಪೆಂದರೆ ಬಲರಾಮನಿಗೆ 
ಅಸಮಾಧಾನವಾದೀತು-ಎಂಬ ಭಯದಿಂದ ಸರಿಯೆ-ತಪ್ಪೇ ಎಂಬುದನ್ನು 
ಅವನು ಹೇಳಲಿಲ್ಲ (೩೯]). ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡ 
ಬಲರಾಮನೇ ಮೊದಲಾದ ಯಾದವರು, ಅನಂತರ ನವವಧುವಾದ 
ರೋಚನೆಯೊಡನೆ ಅನಿರುದ್ಧನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು 
ಭೋಜಕಟದಿಂದ ಹೊರಟು, ಶ್ರೀಕೃಷ್ಣನ ಆಶ್ರಯದಲ್ಲಿ ದ್ವಾರಕೆಗೆ ತೆರಳಿದರು 
(೪೦). 


ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಅರುವತ್ತೊಂದನೆಯ ಅಧ್ಯಾಯ 





ದ್ವಿಷಷಿತಮಾಧ್ಯಾಯಃ 
ರಾಜೋವಾಚ- 


ಬಾಣಸ್ಯ ತನಯಾಮೂ"ಷಾಮುಹಪಯೇಮೇ ಯದೂತಮಃ 
ತತ್ರ ಯುದ್ಧಮಭೂದ್‌ ಘೋರಂ ಹರಿಶಂಕರಯೋರ್ಮಕತ್‌ । 
ಏತತ್‌ ಸರ್ವಂ ಮಹಾಯೋಗಿನ್‌ ಸಮಾಖ್ಯಾತುಂ ತ್ವಮರ್ಹಸಿ || 


ಶ್ರೀಶುಕ ಉವಾಚ- 

ಬಾಣಃ ಪುತ್ರಶತಜ್ಯೇಷ್ಠೋ ಬಲೇರಾಸೀನ್ಶಹಾತ್ಮನಃ। 

ಯೇನ ವಾಮನರೂಪಾಯ ಹರಯೇsದಾಯಿ ಮೇದಿನೀ ॥ 

ತಸ್ಥೌರಸಃ ಸುತೋ ಬಾಣಃ ಶಿವಭಕಿರತಃ ಸದಾ । 

ಮಾನ್ಫೋ ವದಾನ್ಯೋಧೀಮಾಂಶ್ಚ ಸತ್ಯಸಂಧೋ ದೃಢವ್ರತಃ | 
ಅಧ್ಯಾಯ ೬೨ 


ಬಾಣಾಸುರನ ಮಗಳಾದ ಉಷೆ ಸ್ವಪ್ನದಲ್ಲಿ ಅನಿರುದ್ಧನನ್ನು ಕಾಣುವುದು. 
ಚಿತ್ರಲೇಖೆ ಆತನನ್ನುಕರೆತಂದು ಉಷೆಯೊಡನೆ ಸೇರಿಸುವುದು. 
ಕ್ರುದ್ಧನಾದ ಬಾಣನಿಂದ ಅನಿರುದ್ಧನ ಬಂಧನ. 


೧೩೭ 


೧ 


ವಿ 


ಕಿ 


ಪರೀಕ್ಷಿತನು ""ಮಹರ್ಷಿಗಳೆ, ಯದುಶ್ರೇಷ್ಠನಾದ ಅನಿರುದ್ಧನು ಬಾಣನ 
ಮಗಳಾದ ಉಷೆಯನ್ನು ಮದುವೆಯಾದನೆಂದೂ ಆಗ ಶ್ರೀಕೃಷ್ಣನಿಗೂ ಶಿವನಿಗೂ 
ಘೋರಯುದ್ಧವಾಯಿತೆಂದೂ ಕೇಳಿದ್ದೇನೆ. ಈ ಎಲ್ಲ ವೃತ್ತಾಂತವನ್ನೂ ನನಗೆ 
ಹೇಳೋಣವಾಗಲಿ'' ಎಂದು ಪ್ರಾರ್ಥಿಸಿದನು (೧). ಆಗ ಶುಕಮುನಿಗಳು 
ಹೇಳಿದರು: ವುಮನಾವತಾರವನ್ನುತಾಳಿ ಬಂದಿದ್ದಶ್ರೀಹರಿಗೆ ಬಲಿಚಕ್ರವರ್ತಿಯು 
ಭೂಮಿಯನ್ನು ದಾನಮಾಡಿದನಷ್ಟೆ. ಮಹಾತ್ಮನಾದ ಆ ಬಲಿಯ ನೂರು ಮಕ್ಕಳಲ್ಲಿ 
ಬಾಣ ಎಂಬುವನು ಹಿರಿಯ ಬಲಿಯಔರಸಪುತ್ರನಾದ ಬಾಣಾಸುರನಾದರೋ 
ಮಹಾ ಶಿವಭಕ್ಕ ಆತನು ಮಹನೀಯನೂ ದಾನಶೂರನೂ ಬುದ್ದಿಶಾಲಿಯೂ 


ಆಗಿದ್ದನು. ಅವನು ಸತ್ಯಸಂಧ, ದೃಢವ್ರತ (೨-೩). 


೧. ಇಲ್ಲಿ ಊಷಾ ಎಂಬ ಹೆಸರು ಹರಿವಂಶ ವಿಷ್ಣುಪುರಾಣಗಳಲ್ಲಿಉಷಾ ಎಂದಿದೆ. 


೧೩೮ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಶೋಣಿತಾಖ್ಯೇ ಪುರೇ ರಮ್ಮೇ ಸ ರಾಜ್ಯಮಕರೋತ್‌ ಪುರಾ। 
ತಸ್ಯ ಶಂಭೋಃ ಪ್ರಸಾದೇನ ಕಿಂಕರಾ ಇವ ತೇ5ಮರಾಃ। 
ಸಹಸ್ರಬಾಹುರ್ವಾದ್ಯೇನ ತಾಂಡವೇsತೋಷಯನ್ಮ್ಮಡಮ್‌॥ ೪ 


ಭಗವಾನ್‌ ಸರ್ವಭೂತೇಶಃ ಶರಣ್ಯೋ ಭಕವತಲಃ 


ವರೇಣ ಚ್ಛಂದಯಾಮಾಸ ಸ ತಂ ವವ್ರೇ ಪುರಾಧಿಪಮ್‌ ॥ ೫ 
ಸ ಏಕಾದಾ5 ಹ ಗಿರಿಶಂ ಪಾರ್ಶಸ್ನಂ ವೀರ್ಯದುರ್ಮದಃ। 
ಕರೀಟೇನಾರ್ಕವರ್ಣೇನ ಸಂಸ್ಕೃಃ ಶಂಸತದಾಂಬುಜಮ್‌ ॥ ೬ 


ನಮಸ್ಕೇ ತಾಂ ಮಹಾದೇವ ಲೋಕಾನಾಂ ಗುರುಮಾಶ್ಚರಮ್‌ | 
ಪುಂಸಾಮಪೂರ್ಣಕಾಮಾನಾಂ ಕಾಮಪೂರಾಮರಾಂ ಫ್ರಿಪಮ್‌ ॥ ೭ 


ದೋಸಹಸ್ರಂ ತ್ವಯಾ ದತಂ ಪರಂ ಭಾರಾಯ ಮೇ ಭವತ್‌ । 
ತ್ರಿಲೋಕ್ಕಾಂ ಪ್ರತಿಯೋದ್ದಾರಂ ನ ಲಭೇ ತ್ವದತೇ ಸಮಮ್‌ ॥ ೮ 


ಸುಂದರವಾದ ಶೋಣಿತವೆಂಬ ನಗರದಲ್ಲಿ ಅವನು ರಾಜ್ಯಭಾರ 
ಮಾಡುತ್ತಿದ್ದನು. ಶಿವನ ಅನುಗ್ರಹದಿಂದ ಬಾಣಾಸುರನಿಗೆ ದೇವತೆಗಳು 
ಕಿಂಕರರೋ ಎಂಬಂತೆ ನಡೆದುಕೊಳ್ಳುತಿದ್ದರು. ಸಾವಿರತೋಳುಗಳಿದ್ದ ಆ 
ಬಾಣಾಸುರನು ಒಮ್ಮೆ ವಾದ್ಯವನ್ನು ನುಡಿಸಿ ತಾಂಡವನೃತ್ವದ ಸಮಯದಲ್ಲಿ 
ಶಿವನನ್ನು ಸಂತೋಷಪಡಿಸಿದನು (೪). ಆಗ ಸಮಸ ಪ್ರಾಣಿಗಳಿಗೆ ಈಶ್ವರನೂ 
ಶರಣ್ಯನೂ ಭಕ್ತವತ್ಸಲನೂ ಆದ ಭಗವಾನ್‌ ಶಂಕರನು ವರವನ್ನು ಕೇಳಿಕೊಳ್ಳುವಂತೆ 
ಬಾಣನಿಗೆ ಹೇಳಿದನು. ಶಿವನು ತನ್ನ ನಗರದ ರಕ್ಷಕನಾಗಿರುವಂತೆ, ಬಾಣನು 
ವರವನ್ನು ಬೇಡಿಕೊಂಡನು. ಹೀಗಿರಲಾಗಿ ವೀರ್ಯಮದದಿಂದ ಕೊಬ್ಬಿದ 
ಬಾಣಾಸುರನು ಒಂದು ಸಲ ತನ್ನ ಬಳಿಯಲ್ಲಿದ್ದ ಶಿವನ ಪಾದಕಮಲಗಳಿಗೆ 
ಸೂರ್ಯ ಸದೃಶವಾದ ತನ್ನಕಿರೀಟವನ್ನು ಸೋಂಕಿಸಿ ನಮಸ್ಸರಿಸುತ ಹೀಗೆಂದನು 
(೫-೬). "" ಹೇ ಮಹಾದೇವ, ಎಲ್ಲಇಷ್ಟುರ್ಥಗಳನ್ನೂ ಪೂರ್ಣಮಾಡಿಕೊಳ್ಳದೇ 
ಇರುವ ಭಕ್ತಜನರಿಗೆ ಇಷ್ಟುರ್ಥಗಳನ್ನು ಪೂರ್ಣಮಾಡುವ ಕಲವೃಕ್ಷವಾಗಿದ್ದೀಯೆ, 
ಈಶ್ವರನೂ ಜಗದ್ಗುರವೂ ಆದ ನಿನಗೆ ವಂದಿಸುತ್ತೇನೆ. ನೀನು ಅನುಗ್ರಹಿಸಿರುವ 
ಈ ಸಾವಿರ ಕೈಗಳು ಸುಮ್ಮನೆ ನನಗೆ ಭಾರವಾಗಿಬಿಟ್ಟವಲ್ಲ! ಏಕೆಂದರೆ, ನಿನ್ನೊಬ್ಬನನ್ನು 


ದ್ವಿಷಷ್ಟಿತಮಾಧ್ಯಾಯ; ೧೩೯ 
ಕಂಡೂತ್ಯಾ ನಿಭತೈರ್ದೋರ್ಭಿರ್ಯುಯುತ್ತುರ್ದಿಗ್ಗಜಾನಹಮ್‌ 
ಆದ್ಯಾಯಾಂ ಚೂರ್ಣಯನ್ನದ್ರೀನ್‌ ಭೀತಾಸೇತಪಿ ಪ್ರದುದ್ರುವುಃ॥ 
ತಚ್ಛುತ್ವಾಭಗವಾನ್‌ ಕ್ರುದಃ ಕೇತುಸೇ ಭಜತೇ ಯದಾ । 

ಎ ಇವಿ ಲಿ 


ಬ) 
ತದರ್ಪಫುಂ ಭವೇನ್ನೂಢ ಸಂಯುಗಂ ಮತ್ತಮೇನ ತೇ॥ ೧೦ 
ಇತ್ಯಕ್ತ ಕುಮತಿರ್ಹಷ್ಠಃ ಸಗ್ಗಹಂ ಪ್ರಾವಿಶನ್ನೃಪ। 
ಪ್ರತೀಕ್ಷನ್‌ ಗಿರಿಶಾದೇಶಂಸ್ಪವೀರ್ಯನಶನಂಕುಧೀಃ॥ ೧೧ 
ತಸ್ಯೋಷಾ ನಾಮ ದುಹಿತಾ ಸ್ವಪ್ನೇ ಪ್ರಾದ್ಯುಮ್ನಿನಾ ರತಿಮ್‌ | 
ಕನ್ಯಾಲಭತ ಕಾಂತೇನ ಪ್ರಾಗದೃಷ್ಟಶ್ರುತೇನ ಸಾ॥ ೧೨ 


ಸಾ ತತ್ರ ಸಮಪಶೃಂತೀ ಕ್ಲಾಸಿ ಕಾಂತೇತಿ ವಾದಿನೀ | 
ಸಖೀನಾಂ ಮಧ್ಯ ಉತ್ಪಸ್ಟ್‌ ವಿಹ್ವಲಾ ವ್ರೀಡಿತಾ ಭೃಶಮ್‌ ॥ ೧೩ 


ಬಿಟ್ಟರೆ ಮೂರು ಲೋಕಗಳಲ್ಲಿಯೂ ನನಗೆ ಸಮವಾಗಿ ಎದುರು ನಿಂತು 
ಹೋರಾಡಬಲ್ಲ ಇನ್ನೊಬ್ಬ ವೀರನು ದೊರಕುತ್ತಿಲ್ಲ! (೭-೮). ಹೇ 
ಆದ್ಯ- ಆದಿಪುರುಷ, ಈ ಬಾಹುಗಳಿಗೆ ಹೋರಾಡುವ ತೀಟೆ ತುಂಬಿದ್ದರಿಂದ 
ದಿಗ್ಗಜಗಳೊಡನೆ ಕುಸಿಯಾಡಬೇಕೆಂದು ನಾನು ಬೆಟ್ಟಗಳನ್ನು ಕುಟ್ಟಿ ಪುಡುಮಾಡುತ್ತ 
ನುಗ್ಗಿ ಹೋದೆನು. ದಿಗ್ಗಜಗಳು ಹೆದರಿ ಓಡಿಹೋದವು!''(೯). ಆ ಮಾತನ್ನು 
ಕೇಳಿ ಭಗವಾನ್‌ ಶಂಕರನಿಗೆ ಕ್ರೋಧ ಉಂಟಾಯಿತು. ಆತನು "ಎಲ್ಫೆ ಮೂಢ, 
ಯಾವಾಗ ನಿನ್ನ ರಥಧ್ವಜವು ಮುರಿದುಬೀಳುವುದೋ ಆಗ ನಿನ್ನ 
ಕೊಬ್ಬನ್ನಡಗಿಸುವ ಯುದ್ದ ನನಗೆ ಸಮಾನನಾದ ಪುರುಷನೊಡನೆ ಘಟಿಸುವುದು'' 
ಎಂದು ಹೇಳಿದನು (೧೦). ಪರೀಕ್ಷಿತರಾಜ, ಈ ಮಾತನ್ನು ಕೇಳಿ ದುರ್ಮತಿಯಾದ 
ಬಾಣಾಸುರನಿಗೆ ಸಂತೋಷವೇ ಆಯಿತು. ಮನಗೆ ತೆರಳಿ ಆ ದುರ್ಬುದ್ದಿಯು 
ಹರನು ಹೇಳಿದಂತೆ, ಸ್ವಬಲನಾಶಕ್ಕೆ ಕಾರಣವಾದರೂ ದಧ್ವಜಭಂಗವನ್ನು ಎದುರು 
ನೋಡುತ್ತಿದ್ದನು (೧೧-೧೨). ಬಾಣಾಸುರನಿಗೆ ಉಷೆಯೆಂಬ ಮಗಳಿದ್ದಳು. ಆ ಕನ್ಯೆ 
ಪ್ರದ್ಯುಮ್ನನ ಮಗನಾದ ಅನಿರುದ್ದನೊಡನೆ ರತಿಸುಖವನ್ನನುಭವಿಸಿದಂತೆ ಸ್ವಪ್ನವನ್ನು 
ಕಂಡಳು. ಅವಳು ಅನಿರುದ್ದನನ್ನು ಹಿಂದೆ ನೋಡಿಯೂ ಇರಲಿಲ್ಲ ಕೇಳಿಯೂ ಇರಲಿಲ್ಲ 
ಅನಂತರ ಅವನನ್ನು ಕಾಣದೆ ಆ ಹುಡುಗಿ ""ಓ ಕಾಂತ, ಎಲ್ಲಿರುವೆ ?'' ಎಂದು 


೧೪೦ ಶ್ರೀಮದ್ಭಾಗವತಂ-- ದಶಮಸ್ವಂಧಃ 


ಬಾಣಸ್ಯ ಮಂತ್ರೀ ಕುಂಭಾಂಡತಶ್ಲಿತ್ತಲೇಖಾ ಚ ತತುತಾ। 


ಸಖ್ಯಪೃಚ್ಛತ್‌ ಸಖೀಮೂಷಾಂ ಕೌತೂಹಲಸಮನ್ನಿತಾ Il ೧೪ 
ಕಂತ್ಸಂ ಮೃಗಯಸೇ ಸುಭ್ರೂಃ ಕೀದ್ದಶಸೇ ಮನೋರಥಃ। 

ಹಸಗ್ರಾಹಂ ನ ತೇ5ದ್ಯಾಪಿ ರಾಜಪುತ್ರು ಪಲಕ್ಷಯೇ ॥ ೧೫ 
ಊಪೋವಾಚ- 

ದೃಷ್ಟ ಕಶ್ಚಿನ್ನರಃ ಸ್ಪಸ್ನೇ ಶ್ಯಾಮಃ ಕಮಲಲೋಚನಃ। 

ಪೀತವಾಸಾ ಬೃಹದ್ದಾಹುರ್ಯೋಷಿತಾಂ ಹೃದಯಂಗಮ: Il ೧೬ 


ತಮಹಂ ಮೃಗಯೇ ಕಾಂತಂ ಪಾಯಯಿತ್ವಾಧರಂ ಮಧು! 
ಕ್ವಾಪಿ ಯಾತಃ ಸ್ಪ ಹಯತೀಂಕ್ಷಿಪಾ ್ಸಿಮಾಂ ವೃಜಿನಾರ್ಣವೇ Il ೧೭ 


ಚಿತ್ರಲೇಖೋವಾಚ- 


ವ್ಯಸನಂ ತೇನ ಪಕರ್ಷಾಮಿ ತ್ರಿಲೋಕ್ಯಾಂ ಯದಿ ಭಾವ್ಯತೇ। 
ತಮಾನೇಷ್ಕೇ ನರಂ ಯಸ್ತೇ ಮನೋಹರ್ತಾ ತಮಾದಿಶ ॥ ೧೮ 


ಹಂಬಲಿಸುತ್ತ ಸಖಿಯರ ನಡುವೆ ಎದ್ದು ಕುಳಿತಳು. (ಎಚ್ಚರವಾದ ಮೇಲೆ) 
ಉಷೆಯು ಖಿನ್ನಳಾಗಿ ತುಂಬ ನಾಚಿದಳು (೧೩). ಚಿತ್ರಲೇಖ ಎಂಬುವಳು 
ಬಾಣನ ಮಂತ್ರಿಯಾದ ಕುಂಭಾಂಡನ ಮಗಳು, ಉಷೆಯ ಸಖಿ. ಅವಳು 
ಕುತೂಹಲದಿಂದ ಉಷೆಯನ್ನುನೋಡಿ ""ಸುಂದರಿ, ಯಾರನ್ನು ಹುಡುಕುತಿರುವೆ 
) ನಿನ್ನ ಮನೋರಥವೇನು? ರಾಜಪುತ್ರಿ, ಇನ್ನೂ ನೀನು ಕೈಹಿಡಿದ ಪತಿಯನ್ನು 
ಕಾಣೆನಲ್ಲ! '' ಎಂದಳು (೧೪-೧೫). ಉಷೆಯು "" ಗೆಳತಿ, ಕನಸಿನಲ್ಲಿ ನಾನು 
ಶ್ಯಾಮಲಾಂಗನೂ ಕಮಲನೇತ್ರನೂ ಆದ ಒಬ್ಬ ಪುರುಷನನ್ನುಕಂಡೆನು. ಅವನು 
ಪೀತಾಂಬರಧಾರಿಯಾಗಿ ಆಜನುಬಾಹುವಾಗಿದ್ದನು. ತರುಣಿಯರಿಗೆ 
ಹೃದಯಂಗಮನವನು. ಆ ಕಾಂತನನ್ನು ಹುಡುಕುತ್ತಿದ್ದೇನೆ | ನನಗೆ 
ಅಧರಮಧುವನ್ನು ಕುಡಿಸಿ, ಹಾತೊರೆಯುತ್ತಿದ್ದ ನನ್ನನ್ನು ಶೋಕಸಾಗರದಲ್ಲಿ ತಳ್ಳಿ 
ಎಲ್ಲಿಗೋ ಹೋಗಿಬಿಟ್ಟನು | '' ಎಂದಳು (೧೬-೧೭). ಆಗ ಚಿತ್ರಲೇಖೆಯು 
""ನಿನ್ನ ವ್ಯಥೆಯನ್ನು ಪರಿಹರಿಸುವೆನು. ಮೂರುಲೋಕಗಳಲ್ಲಿ ಎಲ್ಲಿದ್ದರೂ ಆ 


ದ್ವಿಷಷ್ಟಿತಮಾಧ್ಯಾ ಯಃ ೧೪೧ 


ಇತ್ಯುಕಾ ಶಿ ದೇವಗಂಧರ್ವಸಿದ್ದಚಾರಣಪನ್ನಗಾನ್‌ । 
ದೈತ್ಯ: ವಿದ್ಯಾ ಧರಾನ್‌ ಯಕ್ಷಾನ್‌ ಮನುಜಾಂಶ್ಚ ಯಥಾಲಿಖತ್‌ ॥ ೧೯ 


ಮಹುಚೇಷು ಚಸಾ ವೃಷ್ಟೀನ್‌ ವಾರ 


ವ್ಯಲಿಖದ್‌ ರಾಮಕ್ಲಷ್ನೌ ಚ ಪ್ರದ್ಧುಮ್ಮಂ ವೀಕ್ಷ್ಯ ಲಜ್ಜಿತಾ॥ ೨೦ 
ಲ ಣ ರ ೩ ಎರೆ ಜ 

ಅನಿರುದ್ಧಂ ವಿಲಿಖತಂ ವಿಕ್ಷ್ಯೋಷಾವಾಜ್ಕುಖೀ ಹ್ರಿಯಾ । 

ಸೋತಸಾವಸಾವಿತಿ ಪ್ರಾಹ ಸ್ಮಯಮಾನಾ ಮಹೀಪತೇ ॥ ೨೧ 


ಚಿತ್ರಲೇಖಾ ತಮಾಜ್ಞಾಯ ಪೌತ್ರಂ ಕೃಷ್ಣಸ್ಯ ಯೋಗಿನೀ | 

ಯಯಾ ವಿಹಾಯಸಾ ರಾಜನ್‌ ದ್ವಾರಕಾಂ ಕೃಷ್ಠಪಾಲಿತಾಮ್‌ || ೨೨ 
ತತ್ರ ಸುಪಂ ಸುಪರ್ಯಂಕೇ ಪ್ರಾದ್ಯುಮ್ನಿಂ ಯೋಗಮಾಸ್ಥಿತಾ 
ಗೃಹೀತ್ವಾಶೋಣಿತಪುರಂ ಸಖ್ಯೈಪ್ರಿಯಮದರ್ಶಯತ್‌ ॥ ೨೩ 
ಸಾಚತಂಸುಂದರವರಂ ವಿಲೋಕ್ಕ ಮುದಿತಾನನಾ। 

ದುಷ್ಟೇಕ್ಷ್ಯೇ ಸ್ಪಗ್ಗಹೇ ಪುಂಭೀ ರೇಮೇ ಪ್ರಾದ್ಯುಮ್ನಿನಾಸಮಮ್‌ ॥ ೨೪ 
ಪುರುಷನನ್ನುಕರೆತರುವೆನು. ನಿನ್ನಮನಸನ್ನಪಹರಿಸಿದ ಆತನು ಯಾರೆಂಬುದನ್ನು 
ತೋರಿಸು'' ಎಂದು ನುಡಿದು, ದೇವ, ಗಂಧರ್ವ, ಸಿದ್ಧ ಚರಣ, ಪನ್ನಗ, ದ್ನ 
ಎದ್ಯಾಧರರನ್ನೂ ಯಕ್ಷರನ್ನೂ ಹಾಗೆಯೇ ಮಾನವರನ್ನೂ ಚಿತ್ರ: ತ್ರಪಟದಲ್ಲಿ 
ಬರೆದಳು (೧೮-೧೯). ಮಾನವರಲ್ಲಿ ವೃಷ್ಟಿ ಕುಲೋದ್ಭವರಾದ ವಸುದೇವ, 
ಬಲರಾಮ, ಕೃಷ್ಣ ಮೊದಲಾದವರನ್ನು ಬರೆದಳು. ಅವರಲ್ಲಿ ಪ್ರದ್ಯುಮ್ನನನ್ನು 
ಕಂಡು ಉಷೆ ನಾಚಿದಳು. ಆಮೇಲೆ ಚಿತ್ರದಲ್ಲಿ ಬರೆದಿದ್ದ ಅನಿರುದ್ದನನ್ನು 
ನೋಡಿದಾಗ ಅವಳು ಲಜ್ಜೆಯಿಂದ ತಲೆತಗ್ಗಿಸಿ, ಮುಗುಳ್ನಗೆ ಸೂಸುತ್ತ "ಅವನೇ, 
ಅವನೇ' ಎಂದಳು (೨೦-೨೧). ಆತನು ಶ್ರೀಕೃಷ್ಣನ ಪೌತ್ರನೆಂಬುದನ್ನರಿತು, 
ಯೋಗಶಕ್ತಿಯುಳ್ಳ ಚಿತ್ರಲೇಖೆಯು, ಪರೀಕ್ಷಿತರಾಜ, ಆಕಾಶಮಾರ್ಗದಿಂದ 
ಶಿ ಶ್ರೀಕೃಷ್ಣಪಾಲಿತವಾದ ದ್ವಾರಕೆಗೆ ತೆರಳಿದಳು. ಅಲ್ಲಿ ( ಅರಮನೆಯೊಳಗೆ) ಪರ್ಯಂಕದಲ್ಲಿ 
ಮಲಗಿದ್ದ ಅನಿರುದ್ಧನನ್ನು ಎತ್ತಿಕೊಂಡು, ಆ ಯೋಗಿನಿಯು ಶೋಣಿತಪುರಕ್ಕೆ ತಂದು, 
ಗೆಳತಿಯಾದ ಉಷೆ ಹೆಗೆ ಅವಳ ಕಾಂತನನ್ನು ತೋರಿಸಿದಳು (೨೨-೨೩). ಇನ್ನೂ 
ಸುಂದರತರನಾಗಿ ಕಾಣಿಸಿದ ಅನಿರುದ್ಧನನ್ನುನೋಡಿ ಉಪೆಯ ಮುಖ ಅರಳಿತು. 


6* 


2೪೨ ಶ್ರೀಮದ್ಬಾಗವತಂ-- ದಶಮಸ್ಕಂಧಃ 


ಪರಾಧ್ಯ ೯ವಾಸಃ ಸ್ರ ಗಂಧಧೂಪದೀಪಾಸನಾದಿಭಃ | 


ಪಾನಭೋಜನಭಕ್ಷಿ ಶ್ತ ವಾಕ್ಕೈಃ ಶುಶ್ರೂ ಷಯಾರ್ಚಿತಃ॥ ೨೫ 
ಗೂಢಃ ಕನ್ಯಾಪುರೇ ಶಶ್ಚತ್‌ ಪ್ರವೃದಸ್ತೇಕಯಾ ತಯಾ। 
ನಾಹರ್ಗಣಾನ್‌ ಸ ಬುಬುಧೇ ಊಷಯಾಪಹೃತೇಂದ್ರಿಯಃ॥ ೨೬ 
ತಾಂ ತಥಾ ಯದುವೀರೇಣ ಭುಜ್ಯಮಾನಾಂ ಹತವ್ರತಾಮ್‌ | 
ಹೇತುಭಿರ್ಲಕ್ಷಯಾಂಚಕ್ರುರಾಪ್ರೀತಾಂ ದುರವಚ್ಛದ್ಧಃ॥ ವಿ೭ 
ಭಟ್‌ ಆವೇದಯಾಂಚಕ್ರೂ ರಾಜಂಸೇ ದುಹಿತುರ್ವಯಮ್‌ । 
ವಿಚೇಷ್ಠಿತಂ ಲಕ್ಷಯಾಮಃ ಕನ್ಯಾಯಾಃ ಕುಲದೂಷಣಮ್‌ ॥ ೨೮ 


ಅನಪಾಯಿಭಿರಸ್ಥಾಭಿರ್ಗುಪ್ತಾಯಾಶ್ಚಗೃಹೇ ಪ್ರಭೋ | 
ಕನ್ಯಾಯಾ ದೂಷಣಂ ಪುಂಭಿರ್ದುಷ್ಟೇಕ್ಷಾಯಾ ನ ಎದ್ದಹೇ || ರ್ಥ 


ಪುರುಷರಿಗೆ ನೋಡಲೂ ಅಶಕ್ಕವಾದ ತನ್ನಅಂತಃಪುರದಲ್ಲಿಅವಳು ಆ ಪ್ರದ್ಯುಮ್ನ 
ಪುತ್ರನೊಡನೆ ರಮಿಸತೊಡಗಿದಳು. ಶ್ರೇಷ್ಠವಾದ ವಸ್ತ್ರ ಮಾಲೆ, ಗಂಧ, ಧೂಪ, 
ದೀಪ, ಪೀಠೋಪಕರಣಗಳಿಂದಲೂ ಪಾನಭೋಜನಾಭಕ್ಷ್ಯಗಳಿಂದಲೂ 
ಅನಿರುದ್ಧನ ಶುಶ್ರೂಷೆ ನಡೆಯಿತು (೨೪-೨೫). ಹೀಗೆ ಕನ್ಯಾಂತಃಪುರದಲ್ಲಿ 
ಗುಪವಾಗಿ ನೆಲೆಸಿದ ಅನಿರುದ್ಧನು, ದಿನ ದಿನವೂ ಹೆಚ್ಚುತ್ತಿದ್ದ ಪ್ರೇಮವುಳ್ಳ 
ಉಷಾದೇವಿಗೆ ಮರುಳಾಗಿ, ಬಹುದಿನಗಳು ಕಳೆದು ಹೋದರೂ ಲೆಕ್ಕಿಸದಿದ್ದನು. 
ಇಂತು ಯದುವೀರನೊಡನೆ ಭೋಗಿಸುತ್ತ ಕನ್ಯಾವ್ರತವನ್ನು ಕಳೆದುಕೊಂಡಿದ್ದ 
ಉಷೆಯು ಅತ್ಯಂತ ಹೃಷ್ಠಳಾಗಿರುವುದನ್ನು ಕಾವಲುಗಾರರಾದ ಭಟರು 
ನೋಡಿದರು. ಮುಚ್ಚಲಾಗದ ಕೆಲವು ಕುರುಹುಗಳಿಂದ ಏನಾಗಿರ 
ಬಹುದೆಂಬುದನ್ನು ಅವರು ಗಮನಿಸಿದರು (೨೬-೨೭). ಆ ಭಟರು ಬಾಣನ 
ಬಳಿಗೆ ಹೋಗಿ ""ಮಹಾರಾಜ, ನಿನ್ನ ಮಗಳಲ್ಲಿ ಕನ್ಯೆಗೆ ಅನುಚಿತವಾದ 
ಕುಲಕಳಂಕವನ್ನು ತರುವ ನಡತೆ ಕಂಡು ಬಂದಿದೆ. ಪ್ರಭು, ನಾವು ಎಡೆಬಿಡದೆ 
ಎಚ್ಚರಿಕೆಯಿಂದ ಕಾವಲುಕಾಯುತಿದ್ದೇವೆ. ಅನ್ಯಪುರುಷರಿಗೆ ನೋಡಲು 
ಅಶಕ್ಕಳಾದ ಆ ಕನ್ಯೆಯಲ್ಲಿ ಈ ದೋಷವು ಹೇಗೆ ಸಂಭವಿಸಿತೆಂಬುದನ್ನು 


ದ್ವಿಷಷ್ಟಿತಮಾಧ್ಯಾಯಃ ೧೪೩ 


ತತಃ ಪ್ರವ್ಯಥಿತೋ ಬಾಣೋ ದುಹಿತುಃ ಶ್ರುತದೂಷಣಃ | 
ತ್ರಧಿತಃ ಕನ್ಯಕಾಗಾರಂ ಪ್ರಾಪೋತದ್ರಾಕ್ಷೀದ್‌ ಯದೂದ್ದಹಮ್‌ ॥ 
ಕಾಮಾತ್ಮಜಂ ತಂ ಭುವನೈಕಸುಂದರಂ 
ಶ್ಯಾಮಂ ಪಿಶಂಗಾಂಬರಮಂಬುಜೇಕ್ಷಣಮ್‌ | 
ಬೃಹದ್ದುಜಂ ಕುಂಡಲಕುಂತಲತ್ತಿಷಾ 
ಸಿತಾವಲೋಕೇನ ಚ ಮಂಡಿತಾನನಮ್‌ ॥ ೩೧ 
ದೀವೃಂತಮಕ್ಷೆ K ಪ್ರಿಯಯಾಭಿನ್ನಮ್ಮಯಾ 
ತದಂಗಸಂಗಸನ ಕುಂಕುಮಸ್ರಜಮ್‌। 
ಬಾಹ್ಟೋರ್ದಧಾನಂ ಮಧುಮಲ್ಲಿಕಾತ್ರಿತಾಂ 
ತಸ್ಯಾಗ್ರ ಆಸೀನಮವೇಕ್ಷ್ಯ ವಿಸ್ಥಿತಃ ॥ ೩೨ 
ಸತಂ ಪ್ರವಿಷ್ಠಂ ವೃತಮಾತತಾಯಿಭಿ- 
ರ್ಭಟೈರನೀಕೈರವಲೋಕ್ಯ ಮಾಧವಃ। 
ಉದ್ಯಮ್ಯ ಮೌರ್ವಂ ಪರಿಘಂ ವ್ಯವಸ್ಥಿತೋ 
ಯಥಾಂತಕೋ ದಂಡಧರೋ ಜಿಘಾಂಸಯಾ॥ ೩೩ 


ತಿಳಿಯಲಾರದೆ ಹೋಗಿದ್ದೇವೆ'' ಎಂದು ನಿವೇದಿಸಿದರು (೨೮-೨೯). ಆಗ 
ಮಗಳ ಚಾರಿತ್ರದೋಷವನ್ನುಕೇಳಿ ಬಾಣನಿಗೆ ಬಹಳ ವ್ಯಥೆಯಾಯಿತು. ಅವನು 
ತ್ವರೆಯಿಂದ ಕನ್ಯಾಕಾಂತಃಪುರಕ್ಕೆ ನುಗ್ಗಿ ಅಲ್ಲಿದ್ದ ಅನಿರುದ್ಧನನ್ನು ಕಂಡನು. 
ಪ್ರದ್ಯುಮ್ನಪುತ್ರನಾದ ಆತನು ಲೋಕೈಕಸುಂದರನೂ ಶ್ಯಾಮಲಾಂಗನೂ 
ಪೀತಾಂಬರಧಾರಿಯೂ ಆಗಿದ್ದನು. ನಳಿನನೇತ್ರನಾದ ಆ ತರುಣನು 
ಆಜಾನುಬಾಹು. ಕುಂಡಲಾಲಂಕೃತವಾದ ಮುಖವು ಹರಡಿದ ಮುಂಗುರುಳಿ 
ನಿಂದಲೂ ಮುಗುಳ್ನಗೆಯಿಂದಲೂ ಶೋಭಿಸುತಿತ್ತು (೩೦-೩೧). ಅನಿರುದ್ದನು 
ಸರ್ವಮಂಗಳೆಯಾದ ಪ್ರಿಯೆಯೊಡನೆ ಪಗಡೆಯಾಡುತಿದ್ದನು. ತೋಳುಗಳ 
ನಡುವೆ ಅವನ ಕೊರಳಲ್ಲಿದ್ದ ವಸಂತಕಾಲದ ಮಲ್ಲಿಗೆಯ ಮಾಲೆಗೆ ಉಷೆಯ 
ಸನಗಳ ಕುಂಕುಮ ಅಂಟಿತ್ತು! ಉಷೆಯ ಎದುರಿಗೆ ಪಗಡೆಯಾಡುತ್ತಕುಳಿತಿದ್ದಆ 
ಅನಿರುದ್ಧನನ್ನು ನೋಡಿ ಬಾಣನು ಅಚ್ಚರಿಗೊಂಡನು (೩೨). ಅನಿರುದ್ದನು ತನ್ನನ್ನು 


೧೪೪ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಜಿಫಕ್ಷಯಾ ತಾನ್‌ ಪರಿತಃ ಪ್ರಸರ್ಪತಃ 
ಶುನೋ ಯಥಾ ಸೂಕರಯೂಥಪೋ ಇ ಹನತ್‌ | 
ತೇ ಹನ್ಯಮಾನಾ ಭವನಾದ್‌ ವಿನಿರ್ಗತಾ 
ನಿರ್ಭಿನ್ನಮೂರ್ಧೋರುಭುಜಾಃ ಪ್ರದುದ್ರುವುಃ॥ ೩೪ 
ತಂ ನಾಗಪಾಶೈರ್ಬಲಿನಂದನೋ ಬಲೀ 
ಫ್ಲಂತಂ ಸಸೈನ್ಯಂ ಕುಪಿತೋ ಬಬಂಧ ಹ। 
ಊಹಾ ಭ್ರಶಂ ಶೋಕವಿಷಾದವಿಹ್ವಾಲಾ 
ಬದ್ಧಂ ನಿಶಮ್ಯಾಶ್ರುಕಲಾಕ್ಷ್ಯರ್‌ೌದಿಷೀತ್‌ ॥ ೩೫ 
ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ 
ದ್ವಿಷಷ್ಟಿತಮಾಧ್ಯಾಯಃ 





ಕೊಲ್ಲುವುದಕ್ಕೆ ಸಿದ್ದಾರಾಗಿದ್ದ ಸೇನಾಭಟರೊಡನೆ ಪರಿವೃತನಾದ ಬಾಣಸುರನನ್ನು 
ಕಂಡೊಡನೆ, ಮುರು ಎಂಬ ಉಕ್ಕಿನಿಂದ ಮಾಡಿದ ಪರಿಘವನ್ನೆತಿಕೊಂಡು, 
ದಂಡಧರನಾದ ಯಮನಂತೆ ಆ ಸೈನಿಕರನ್ನು ವಧಿಸಲು ಉದ್ಯುಕ್ತನಾಗಿ ನಿಂತನು 
(೩೩). ಅನಿರುದ್ಧನನ್ನು ಹಿಡಿಯುವುದಕ್ಕಾಗಿ ಆ ಸೈನಿಕರೂ ಸುತ್ತಲೂ ಆಕ್ರಮಣ 
ಮಾಡಿದರು. ನಾಯಿಗಳಂತೆ ನುಗ್ಗಿ ಬಂದ ಅವರನ್ನು ದೊಡ್ಡ ಹಂದಿಯಂತೆ 
ಅನಿರುದ್ದನು ಸದೆಬಡಿದನು. ಆತನ ಬಡಿತಕ್ಕೆ ಸಿಕ್ಕದ ಯೋಧರು ತಲೆ, ಎದೆ, 
ಕೈಗಳನ್ನು ಮುರಿಸಿಕೊಂಡು ಅಂತಃಪುರದಿಂದ ಓಡಿಹೋದರು (೩೪). 
ಬಲಿಪುತ್ರನೂ ಬಲಿಷ್ಕನೂ ಆದ ಬಾಣನು ತನ್ನ ಸೃನಿಕರನ್ನು ಬಡಿಯುತ್ತಿದ್ದ 
ಅನಿರುದ್ಧನನ್ನು ಕಂಡು ಕುಪಿತನಾಗಿ ನಾಗಪಾಶಗಳಿಂದ ಅವನನ್ನು ಸೆರೆಹಿಡಿದನು. 
ತನ್ನ ಪ್ರಿಯನು ಸರೆಸಿಕ್ಕಿದನೆಂಬುದನ್ನು ಕೇಳಿ ಉಷೆಯು ಶೋಕವಿಷಾದಗಳಿಂದ 
ದಿಕ್ಕುಗೆಟ್ಟುಕಣ್ಣೀರು ಮಿಡಿಯುತ್ತರೋದಿಸಿದಳು (೩೫). 


೧೪೫ 
ತ್ರಿಷಷ್ಠಿತಮಾಧ್ಯಾಯಃ 
ಶ್ರೀಶುಕ ಉವಾಚ- 


ಅಪಶ್ಯತಾಂ ಚಾನಿರುದ್ದಂ ತದ್ಭಂಧೂನಾಂ ಚ ಭಾರತ। 
ಚತ್ತಾರೋ ವಾರ್ಷಿಕಾ ಮಾಸಾ ವ್ಯತೀಯುರನುಶೋಚತಾಮ್‌ 11 ೧ 


ನಾರದಾತದುಪಾಕರ್ಣ್ಯ ವಾರ್ತಾಂ ಬದ್ಧಸ್ಯ ಕರ್ಮಚ। 


ಪ್ರಯಯಃಃ ಶೋಣಿತಪುರಂ ವೃಷ್ಣಯಃ ಕೃಷ್ಣದೇವತಾಃ ೨ 
ಪ್ರದ್ಯುಮ್ನೋ ಯುಯುಧಾನಶ್ಚಗದಃ ಸಾಂಬೋತಥ ಸಾರಣಃ। 
ನಂದೋಪನಂದಭದ್ರಾದ್ಯಾ ರಾಮಕೃಷ್ಣಾನುವರ್ತಿನಃ॥ ೩ 
ಅಕ್ಷೌಹಿಣೀಭಿರ್ದ್ವಾದಶಭಿಃ ಸಮೇತಾಃ ಸರ್ವತೋದಿಶಮ್‌ । 
ರುರುಧುರ್ಬಾಣನಗರಂ ಸಮಂತಾತ್‌ ಸಾತ್ವತರ್ಷಭಾಃ || ೪ 
ಭಜ್ಯಮಾನಪುರೋದ್ಯಾನಪ್ರಾಕಾರಾಟ್ಲಾಲಗೋಪುರಮ್‌ [ 
ಪ್ರೇಕ್ಷಮಾಣೋ ರುಷಾವಿಷ್ಠಸುಲ್ಯಸೈನ್ಫೋತ ಭಿನಿರ್ಯಯಾ ॥ ೫ 


ಇಲ್ಲಿಗೆ ಶ್ರೀ ಮದ್ಭಾಗವತದ ದಶಮಸ್ಕಂಧದಲ್ಲಿ ಅರುವತೆರಡನೆಯ ಅಧ್ಯಾಯ 
ಅಧ್ಯಾಯ ೬೩ 
ಶ್ರೀಕೃಷ್ಣನು ಬಾಣಾಸುರನನ್ನುಯುದ್ಧದಲ್ಲಿ ಸೋಲಿಸುವುದು. ಅನಿರುದ್ಧನ ಬಿಡುಗಡೆ. 


ಶುಕಮುನಿಗಳು ಹೇಳಿದರು : ಪರೀಕ್ಷಿತರಾಜ, ಇತಲಾಗಿ ದ್ವಾರಕೆಯಲ್ಲಿ 
ಅನಿರುದ್ದನನ್ನು ಕಾಣದೆ ಆತನ ಬಂಧುಗಳಾದ ಪ್ರದ್ಯುಮ್ನನೇ ಮೊದಲಾದವರು 
ಶೋಕಿಸುತ್ತಿದ್ದರು. ಹೀಗೆಯೇ ಮಳೆಗಾಲದ ನಾಲ್ಕು ತಿಂಗಳು ಕಳೆದವು. ಅವನು 
ಶೋಣಿತಪುರದಲ್ಲಿರುವುದನ್ನೂ ಯುದ್ಧಮಾಡಿ ಸೆರೆಸಿಕ್ಕಿರುವ ವಾರ್ತೆಯನ್ನೂ 
ನಾರದರು ಬಂದು ತಿಳಿಸಿದರು. ಆಗ ಶ್ರೀಕೃಷ್ಣನೇ ಮೊದಲಾದ ವೃಷ್ಟಿಪುಂಗವರು 
ಶೋಣಿತಪುರಕ್ಕೆ ಹೊರಟರು (೧-೨). ಪ್ರದ್ಯುಮ್ನ ಸಾತ್ಯಕೆ, ಗದ, ಸಾಂಬ, 
ಸಾರಣ, ನಂದ, ಉಪನಂದ, ಭದ್ರ- ಮೊದಲಾದ ಯಾದವೋತಮರು 
ಬಲರಾಮ-ಕೃಷ್ಣರನ್ನು ಹಿಂಬಾಲಿಸಿ ಹನ್ನೆರಡು ಅಕ್ಷೌಹಿಣೀಸೇನೆಗಳೊಡನೆ 
ನಿಗರ್ಮಿಸಿ, ಬಾಣನಗರವನ್ನು ಸರ್ವದಿಕ್ಕುಗಳಿಂದಲೂ ಸುತ್ತಲೂ ಮುತ್ತಿಗೆ 


6** 


೧೪೬ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಬಾಣಾರ್ಥೇ ಭಗವಾನ್‌ ರುದ್ರಃ ಸಸುತ್ಛೆ ಪ್ರಮಥ್ಳರ್ವೃತಃ। 


ಆರುಹೃ ನಂದಿವೃಷಭಂ ಯುಯುಧೇ ರಾಮಕೃಷ್ಣಯೋಃ || ೬ 
ಆಸೀತ್‌ ಸುತುಮುಲಂ ಯುದ್ದ ಮದ್ದುತಂ ರೋಮಹರ್ಷಣಮ್‌ | 
ಕೃಷ್ಣಶಂಕರಯೋ ರಾಜನ್‌ ಪ್ರದ್ಯುಮ್ನ ಗುಹಯೋರಪಿ ॥। ಡಿ 
ಕುಂಭಾಂಡಕೂಪಕರ್ಣಾಭ್ಯಾಂ ಬಲೇನ ಸಹ ಸಂಯುಗಃ। 

ಸಾಂಬಸ್ಯ ಬಾಣಪುತ್ರೇಣ ಬಾಣೇನ ಸಹ ಸಾತೃಕೇಃ॥ ೮ 
ಬ್ರಹ್ಮಾದಯಃ ಸುರಾಧೀಶಾ ಮುನಯಃ ಸಿದ್ಧಚಾರಣಾಃ | 
ಗಂಧರ್ವಾಪರಸೋ ಯಕ್ಷಾ ವಿಮಾನೈರ್ದ್ರಷ್ಟುಮಾಗಮನ್‌ ॥ ೯ 


ಶಂಕರಾನುಚರಾನ್‌ ಶೌರಿರ್ಭೂತಪ್ರಮಥಗುಹ್ಯಕಾನ್‌ 
ಡಾಕಿನೀರ್ಯಾತುಧಾನಾಂಶ್ಚ ವೇತಾಲಾನ್‌ ಸವಿನಾಯಕಾನ್‌ ॥ ೧೦ 


ಪ್ರೇತಮಾತೃ ಪಿಶಾಚಾಂಶ್ಚಕೂಷ್ಮಾಂಡಾನ್‌ ಬ್ರಹ್ಮರಾಕ್ಷಸಾನ್‌ | 
ದ್ರಾವಯಾಮಾಸ ತೀಕ್ಷಾ ಗೈಃ ಶರೈಃ ಶಾರ್ಜಧನುಶ್ನುತ್ರೆಃ ॥ ೧೧ 


ಹಾಕಿದರು (೩-೪). ನಗರೋದ್ಯಾನ, ಕೋಟೆ, ಕೊತ್ತಲು, ಪುರದ್ವಾರಗಳನು 
ಹೊಡೆದುರುಳಿಸಿ ನಾಶಮಾಡುವುದನ್ನು ಕಂಡು ಬಾಣಾಸುರನು ಕ್ರುದ್ದನಾಗಿ 
ಶತ್ರುಸ್ಸನ್ಯಕ್ಕೆ ಸಮವಾದ ಸೇನೆಯೊಡನೆ ಯುದ್ಧಕ್ಕೆ ಹೊರಟನು. ಭಗವಂತನಾದ 
ರುದ್ರನು ತನ್ನ ಪುತ್ರನಾದ ಕುಮಾರ ಮತ್ತು ಪ್ರಮಥಗಣಗಳಿಂದ ಸಹಿತನಾಗಿ 
ನಂದಿವೃಷಭವನ್ನೇರಿ ರಾಮ-ಕೃಷ್ಣರಿಗೆ ಅಭಿಮುಖನಾಗಿ ಯುದ್ಧಕ್ಕೆ ನಡೆದನು 
(೫-೬). ಶ್ರೀಕೃಷ್ಣನಿಗೂ ಶಂಕರನಿಗೂ, ಪ್ರದ್ಯುಮ್ನನಿಗೂ ಕುಮಾರನಿಗೂ 
ಅದ್ಭುತವೂ ರೋಮಾಂಚಕರವೂ ಆದ ಖಾಡಖಾಡಿ ಹೋರಾಟ ನಡೆಯಿತು. 
ಕುಂಭಾಂಡ, ಕೂಪಕರ್ಣರೆಂಬ ಮಂತ್ರಿಗಳೊಡನೆ ಬಲಭದ್ರನಿಗೂ, 
ಬಾಣಪುತ್ರನೊಡನೆ ಸಾಂಬನಿಗೂ ಬಾಣಾಸುರನೊಡನೆ ಸಾತ್ಯಕಿಗೂ 
ಕಾಳಗತೊಡಗಿತು (೭-೮). ಆಗ ಬ್ರಹ್ಮನೇ ಮೊದಲಾದ ದೇವಮುಖ್ಯರೂ 
ಮುನಿಗಳೂ ಸಿದ್ಧ ಚಾರಣರೂ ಗಂಧರ್ವರೂ ಅಪ್ಪರೆಯರೂ ಯಕ್ಷರೂ 
ಯುದ್ಧವನ್ನುನೋಡುವುದಕ್ಕಾಗಿ ಎಮಾನಗಳಲ್ಲಿಆಗಮಿಸಿದರು (೯). ಶಂಕರನ 
ಅನುಚರರಾದ ಭೂತ, ಪ್ರಮಥ, ಗುಹ್ಯಕ, ಡಾಕಿನೀ, ಯಾತುಧಾನ, ಭೇತಾಳ, 
ವಿನಾಯಕ, ಪ್ರೇತ, ಸಪ್ತಮಾತೃಗಳು, ಪಿಶಾಚ, ಕೂಷ್ಮಾಂಡ, ಬ್ರಹ್ಮರಾಕ್ಷಸ- 


ತ್ರಿಷಷ್ಟಿತಮಾಧ್ಯಾಯಃ ೧೪೭ 


ಪ್ರತೃಸ್ತೈಃ ಶಮಯಾಮಾಸ ಶಾರ್ಜ್ಣಪಾಣಿರವಿಸ್ಥಿತಃ ॥ ೧೨ 
ಬ್ರಹ್ಮಾಸಸ್ಟ್ಯ ಚ ಬ್ರಹ್ಮಾಸ್ತ್ರ ವಾಯುವ್ಯಸ್ಯ ಚ ಪಾರ್ವತಮ್‌ । 

ಆಗ್ನೇಯಸ್ಳ ಚ ಪಾರ್ಜನ್ಯಂ ನೈಜಂ ಪಾಶುಪತಸ್ಕ ಚ॥ ೧೩ 
ಮೋಹಯಿತ್ಹಾತು ಗಿರಿಶಂ ಜೃಂಭಣಾಸ್ಟೇಣ ಜಂಭಿತಮ್‌ | 

ಬಾಣಸ್ಯ ಪೃತನಾಂ ಶ್‌ೌರಿರ್ಜಘಾನಾಸಿಗದೇಷುಭಿಃ॥ ೧೪. 


ಸ್ಕಂದಃ ಪ್ರದ್ಯುಮ್ನಬಾಣ್‌ೌಫೈರರ್ದ್ಯಮಾನಃ ಸಮಂತತಃ । 
ಅಸ್ಫಗ್‌ ವಿಮುಂಚನ್‌ ಗಾತ್ರೇಭ್ಯಃ ಶಿಖಿನಾಪಾಕ್ರಮದ್‌ ರಣಾತ್‌ ॥ ೧೫ 
ಕುಂಭಾಂಡಃ ಕೂಪಕರ್ಣಶ್ಚ ಪೇತತುರ್ಮುಸಲಾರ್ದಿತ್‌। 


ದುದ್ರುವುಸದನೀಕಾನಿ ಹತನಾಥಾನಿ ಸರ್ವತಃ ॥ ೧೬ 
ವಿಶೀರ್ಯಮಾಣಂ ಸ್ವಬಲಂ ದೃಷ್ಟ್ವಾಬಾಣೋ5ತ್ಯಮರ್ಷಣಃ I 
ಕೃಷ್ಟಮಭ್ಯದ್ರವತ್‌ ಸಂಖ್ಯೇ ರಥೀ ಹಿತ್ಹೈವ ಸಾತ್ಯಕಿಮ್‌ ॥ ೧೭ 


ಮೊದಲಾದವರನ್ನು ಶ್ರೀಕೃಷ್ಣನು ತನ್ನ ಶಾರ್ಜಧನುಸಿನಿಂದ ಚಿಮ್ಮಿದ 
ನಿಶಿತಶರಗಳಿಂದ ಹೊಡೆದೋಡಿಸಿದನು (೧೦-೧೧). ಶಂಕರನು 
ಪಿನಾಕಧನಸ್ಸನ್ನು ಹಿಡಿದು ನಾನಾ ವಿಧದ ಅಸ್ವಗಳನ್ನು' ಶ್ರೀಕೃಷ್ಣನ ಮೇಲೆ 
ಪ್ರಯೋಗಿಸಿದನು. ಶೌರಿಯು ಅಚ್ಚರಿಗೊಳ್ಳದೆ ಶಾರ್ಜಧನುಸ್ಲಿನಿಂದ 
ಪ್ರತ್ಯಸ್ತಗಳನ್ನು ಹೊಡೆದು ಅವೆಲ್ಲವನ್ನೂ ನಿವಾರಿಸಿದನು. ಬ್ರಹ್ನಾಸಕ್ಕೆ ಬ್ರಹ್ಮಾಸ್ತ್ರ 
ವಾಯವ್ಯಸ್ತಕ್ಕೆ ಪರ್ವತಾಸ್ತ ಆಗ್ನೇಯಕ್ಕೆ ವರುಣಾಸ್ತ್ರ ಪಾಶುಪತಕ್ಕೆ 
ನಾರಾಯಣಾಸ್ತಗಳನ್ನು ಪ್ರಯೋಗಿಸಿದನು (೧೨-೧೩). ಅನಂತರ ಯುದ್ಧದಲ್ಲಿ 
ವಿಜೃಂಭಿಸಿದ ರುದ್ರನನ್ನು ಜೃಂಭಣಾಸ್ತದಿಂದ ಸಬ್ಬಗೊಳಿಸಿ, ಶ್ರೀಕೃಷ್ಣನು ಕತ್ತಿ ಗದೆ, 
ಶರಗಳಿಂದ ಬಾಣಸೇನೆಯನ್ನು ಸಂಹರಿಸತೊಡಗಿದನು. ಪ್ರದ್ಯುಮ್ನನ 
ಬಾಣರಾಶಿಗಳಿಂದ ಗಾಸಿಗೊಂಡ ಕುಮಾರ ಸ್ವಾಮಿಯು ಅಂಗಗಳಿಂದ ರಕ್ತವನ್ನು 
ಸುರಿಸುತ್ತತನ್ನ ವಾಹನವಾದ ನವಿಲನ್ನೇರಿ ಪಲಾಯನಮಾಡಿದನು (೧೪-೧೫). 
ಬಲರಾಮನ ಮುಸಲದ ಹೊಡೆತದಿಂದ ಕುಂಭಾಂಡ, ಕೂಪಕರ್ಣರು 
ಮಡಿದರು. ಒಡೆಯರಿಲ್ಲದ ಅವರ ಸೇನೆಗಳು ದಿಕ್ಕು ದಿಕ್ಕಿಗೆ ಓಡಿಹೋದವು 


೧೪೮ ಶ್ರೀಮದ್ಬಾಗವತಂ- ದಶಮಸ್ಕಂಧಃ 


ಧನೂಂಷ್ಯಾಕ್ಸಷ್ಕ ಯುಗಪದ್‌ ಬಾಣಃ ಪಂಚಶತಾನಿ ವೈ। 


ಏಕೈಕಸ್ಮಿನ್‌ ಶರ್‌ಾ ದೌೌದ್ಯಸಂದಧೇ ರಣದುರ್ಮದಃ ॥ ೧೮ 
ತಾನಿ ಚಿಚ್ಛೇದ ಭಗವಾನ್‌ ಧನೂಂಷಿ ಯುಗಪದ್ದರಿಃ। 

ಸಾರಥಿಂ ರಥಮಶ್ಚಾಂಶ್ಚ ಹತ್ವಾ ಶಂಖಮಪೂರಯತ್‌ ॥ ೧೯ 
ತನ್ನಾತಾ ಕೋಟರಾ ನಾಮ ನಗ್ನಾ ಮುಕಶಿರೋರುಹಾ। 

ಪುರೋ ವತಸ್ಥೇ ಕೃಷ್ಣಸ್ಯ ಪುತ್ರಪ್ರಾಣರಿರಕ್ಷಯಾ ॥ ೨೦ 
ತತಸ್ಪಿರ್ಯಜ್ಞುಖೋ ನಗ್ನಾಮನಿರೀಕ್ಷನ್‌ ಗದಾಗ್ರಜಃ | 

ಬಾಣಶ್ಚ ತಾವದ್‌ ಎರಥಶ್ಚಿನ್ನಧನ್ವಾವಿಶತ್‌ ಪುರಮ್‌ ॥ ೨೧ 
ಎದ್ರಾವಿತೇ ಭೂತಗಣೇ ಜ್ವದಸ್ತು ತ್ರಿಶಿರಾಸ್ಟಿಪಾತ್‌ | 

ಅಭ್ಯಧಾವತ ದಾಶಾರ್ಹಂ ದಹನ್ನಿವ ದಿಶೋ ದಶ॥ lo 


(೧೬). ಈ ಪ್ರಕಾರವಾಗಿ ತನ್ನಸೇನೆಯು ಚೆಲ್ಲಾಪಿಲ್ಲಿಯಾಗುತಿರುವುದನ್ನು ಕಂಡು 
ರೋಷಾವಿಷ್ಟನಾದ ಬಾಣಾಸುರನು ಸಾತ್ಯಕಿಯೊಡನೆ ಯುದ್ಧವನ್ನು ನಿಲ್ಲಿಸಿ, 
ರಥವೇರಿ ಶ್ರೀಕೃಷ್ಣನ ಕಡೆಗೆ ನುಗ್ಗಿ ಬಂದನು (೧೭). ರಣದುರ್ಮದನಾದ 
ಬಾಣಾಸುರನು ಐನೂರು ಧನಸ್ಸುಗಳನ್ನು (ಐನೂರುಬಾಹುಗಳಿಂದ ಒಂದೆಡೆ) 
ಹಿಡಿದು ಜಗ್ಗಿಒಂದೊಂದರಲ್ಲಿ ಎರಡೆರಡು ಶರಗಳನ್ನುಹೂಡಿ ಶ್ರೀಕೃಷ್ಣನ ಮೇಲೆ 
ಪ್ರಯೋಗಿಸುತ್ತಿದ್ದವು. ಭಗವಾನ್‌ ಹರಿಯು ಆ ಎಲ್ಲ ಧನಸ್ಸುಗಳನ್ನೂ ಒಟ್ಟಿಗೆ 
ಕತ್ತರಿಸಿ ಚೆಲ್ಲಿ ಬಾಣನ ರಥವನ್ನು ಮುರಿದು ಸಾರಥಿ, ಕುದುರೆಗಳನ್ನು ಕೊಂದು 
ತನ್ನ ಶಂಖವನ್ನು ಮೊಳಗಿಸಿದನು (೧೮-೧೯]). ಆಗ ಬಾಣನ ತಾಯಿಯಾದ 
ಕೋಟರೆ ಎಂಬುವಳು ತನ್ನ ಮಗನ ಪ್ರಾಣವನ್ನು ಉಳಿಸುವ ಹಂಬಲದಿಂದ, 
ತಲೆಗೂದಲನ್ನು ಕೆದರಿಕೊಂಡು ಬೆತ್ತಲೆಯಾಗಿ ಶ್ರೀಕೃಷ್ಣನ ಎದುರಿಗೆ ಬಂದು 
ನಿಂತಳು ! ಶ್ರೀಕೃಷ್ಣನು ಆ ದಿಗಂಬರೆಯನ್ನು ನೋಡಲಾರದೆ ಮುಖವನ್ನು ಅಡ್ಡ 
ತಿರುಗಿಸಿದನು! ಆ ಸಮಯದಲ್ಲಿ ರಥವನ್ನೂ ಧನಸ್ಸುಗಳನ್ನೂ ಕಳೆದುಕೊಂಡಿದ್ದ 
ಬಾಣನು ತನ್ನ ನಗರದೊಳಗೆ ಹೋದನು (೨೦-೨೧). ಇಂತು ಪ್ರಮಥಾದಿ 
ಭೂತಗಣಗಳು ಓಡಿಹೋಗಲಾಗಿ, ಮೂರು ತಲೆ ಮೂರು ಕಾಲುಗಳುಳ್ಳ 
ಮಾಹೇಶ್ವರ ಜ್ವರವು ದಶದಿಕ್ಕುಗಳನ್ನೂ ಉರುಬಿ ಹಾಕುವುದೋ 
ಎಂಬಂತೆ ಶ್ರೀಕೃಷ್ಣನನ್ನು ಅಟ್ಟಿಸಿಕೊಂಡು ಬಂದಿತು. ಆಗ ಶ್ರೀಮನ್ನಾರಾಯಣನು 


ತ್ರಿಷಷ್ಟಿತಮಾಧ್ಯಾ ಯಃ ೧೪೯ 


ಅಥ ನಾರಾಯಣೋ ದೇವಸ ಸಂ ದೃಷ್ಟ್ವಾ ವ್ಯಸ್ಥ ೈಜಜ್ಯ ಠ ದಮ್‌ ॥ 
ಮಾಹೇಶ್ಚರೋ ವೈಷ್ಣವಶ್ಚ ಯುಯುಧಾತೇ. ಜರಾವುಭ್‌ | ೨೩ 


ಮಾಹೇಶ್ಚರಃ ಸಮಾಕ್ರಂದನ್‌ ವೈಷ್ಣವೇನ ಬಲಾರ್ದಿತಃ। 
ಅಲಬ್ದಾಭಯಮನ್ಯತ್ರ ಭೀತೋ ಮಾಹೇಶ್ರಧೋ ಜ್ವರಃ। 
ಶರಣಾರ್ಥಿ ಹೃಷೀಕೇಶಂ ತುಷ್ಠಾವ ಪ್ರಯತಾಂಜಲಿಃ ॥ ವಿ೪ 
ಜ್ವರ ಉವಾಚ- 
ನಮಾಮಿ ತ್ಹಾನಂತಶಕಿಂ ಪರೇಶಂ 
ಸರ್ವಾತ್ಮನಂ ಕೇವಲಂ ಜ್ಞಪಿಮಾತ್ರಮ್‌ | 
ವಿಶ್ವೋತತ್ತಿ ಸ್ಥಾನಸಂರೋಧಹೇತುಂ 
ಯತದ್‌ ಬ್ರಹ್ಮ ಬ್ರಹ್ಮಲಿಂಗಂ ಪ್ರಶಾಂತಮ್‌ ॥ ವಿಜಿ 
ಕಾಲೋ ದೈವಂ ಕರ್ಮ ಜೀವಃ ಸಭಾವೋ 
ದ್ರವ್ಯಂ ಕ್ಷೇತ್ರಂ ಪ್ರಾಣ ಆತ್ಥಾವಿಕಾರಃ । 
ತತಂಘಾತೋ ಬೀಜರೋಹಪ್ರವಾಹ- 
ಸ್ಮನ್ಮಾಯೈಷಾ ತನ್ನಿಷೇಧಂ ಪ್ರಪದ್ಯೇ॥ ವಿ೬ 


ಅದನ್ನೆದುರಿಸುವಂತೆ ತನ್ನ ವೈಷ್ಣವಜ್ವರವನ್ನು ಕಳಿಸಿದನು. ಆಗ ಮಾಹೇಶ್ವರ 
ವೈಷ್ಣವಜ್ವರಗಳೆರಡೂ ಕಾದಾಡಿದವು (೨೨-೨೩). ಮಾಹೇಶ್ವರ ಜ್ವರವು 
ಆಕ್ರಮಣಮಾಡಿ ಹೋರಾಡುತ್ತಿರುವಾಗ, ವೈಷ್ಣವಜ್ವರದ ಬಲಕ್ಕೆ ಮಣಿದು 
ಹೆದರಿತು. ಅದು ಬೇರೆ ಅಭಯವನ್ನು ಕಾಣದೆ ಶರಣಾರ್ಥಿಯಾಗಿ 
ಕೈಮುಗಿದುಕೊಂಡು ಶ್ರೀಕೃಷ್ಣನನ್ನು ಸ್ತೋತ್ರಮಾಡಿತು (೨೪). ಅದು 
ಹೇಳಿದ್ದೇನೆಂದರೆ : ""ಹೇ ಸ್ವಾಮಿ, ಅನಂತಶಕ್ತಿಯೂ ಬ್ರಹ್ಮಾದಿಗಳಿಗೆ 
ನಿಯಾಮಕನೂ ಸರ್ವರ ಆತ್ಮಸ್ವರೂಪನೂ ಶುದ್ಧನೂ ಪ್ರಜ್ಞಾನ ಘನನೂ ಆದ 
ನಿನಗೆ ತಲೆಬಾಗುತ್ತೇನೆ. ವಿಶ್ವದ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣವೂ 
ವೇದವೇದ್ಯವೂ ಪ ಸ್ರಶಾಂತವೂ ಹ ಯಾವ ಪ ಪರಬ್ರಹ್ಮಉಂಟೋ ಅದೇ ನೀನು 
(೨೫). ಪ್ರಕೃತಿಯನ್ನು ಕ್ಷೋಭಿಸುವ ಕಾಲತತ್ತ್ವ, ಫಲಾಭಿವ್ಯಕ್ತಿಯೆಂಬ ಅದೃಷ್ಟ, 
ಹೋರಕೂಪ ವಾದ ಕರ್ಮ, ಕರ್ಮಸಂಸ್ಕಾರವುಳ್ಳ ಜೀವ, ಸಂಸ್ಕಾರವೆಂಬ 


6*** 


೧೫೦ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ನಾನಾಭಾವೈರ್ಲೀಲಯೈವೋಪಪನ್ನೆ ಕ 

ರ್ದೇವಾನ್‌ ಸಾಧೂನ್‌ ಲೋಕಸೇತೂನ್‌ ಬಿಭರ್ಷಿ। 
ಹಂಸ್ಕುನ್ನಾರ್ಗಾನ್‌ ಹಿಂಸಯಾ ವರ್ತ ಮಾನಾನ್‌ 

ಜನ್ಮೈತತೇ ಭಾರಹಾರಾಯ ಭೂಮೇಃ ॥ ೨೭ 


ತಪ್ರೋ5ಹಂ ತೇ ತೇಜಸಾ ದುಸಹೇನ 
ಶಾಂತೋಗ್ರೇಣಾತ್ಯುಲ್ಲಣೇನಜರೇಣ। 

ತಾವತಾಪೋ ದೇಹಿನಾಂ ತೇsಂಫ್ರಮೂಲಂ 
ನೋ ಸೇವೇರನ್‌ ಯಾವದಾಶಾನುಬದ್ಧಾಃ ॥ ೨೮ 


ಶ್ರೀಭಗವಾನುವಾಚ- 
ತ್ರಿಶಿರಸೇ ಪ್ರಸನ್ನೋಪಸ್ಪಿ ವ್ಯೇತು ತೇ ಮಜ್ಜರಾದ್‌ ಭಯಮ್‌ । 
ಯೋ ನ್‌ ಸ್ಮರತಿ ಸಂವಾದಂ ತಸ್ಯ ತ್ಹನ್ನ ಭವೇದ್‌ ಭಯಮ್‌ ॥ ೨೯ 


ಸ್ವಭಾವ, ಪಂಚ ಸೂಕ್ಷ್ಮಭೂತಗಳೆಂಬ ದ್ರವ್ಯ, ಶರೀರ, ಪ್ರಾಣವಾಯು, 
ಅಹಂಕಾರವೆಂಬ ಆತ್ಮ ಏಕಾದಶ ಇಂದ್ರಿಯಗಳೆಂಬ ವಿಕಾರ, ಇವುಗಳ 
(ಏಕಾದಶೇಂದ್ರಿಯಗಳ 'ಮತುಪ ಪಂಚಭೂತಗಳ) ಸಂಘಾತವೆಂಬ ಲಿಂಗಶರೀರ 
ಮತ್ತು ಕರ್ಮದಿಂದ ದೇಹ ದೇಹದಿಂದ ಕರ್ಮ ಎಂಬುದಾಗಿ 
ಬೀಜಾಂಕುರನ್ಶಾ ಯದಂತಿರುವ ಸಂಸಾರ ಪ್ರವಾಹ-ಇವೆಲ್ಲವೂ ನಿನ್ನಮಾಯೆಯೇ 
ಸರಿ, ಈ ಚೂಸಿ! ದೂರನಾಗಿ ರೀ ತರಯ ನಿನಗೆ ಶರಣಾಗಿದ್ದೇನೆ 
(೨೬). ಹೇ ಪರಮಾತ್ವ ಲೀಲೆಯಿಂದಲೇ ಧರಿಸಿದ (ಮತ್ತ್ಯಾದಿ) ನಾನಾ 
ರೂಪಗಳಿಂದ ದೇವತೆಗಳನ್ನೂ ಸಜ್ಜನರನ್ನೂ ಲೋಕರಕ್ಷಣದ ಕಟ್ಟೆಗಳಾದ 
ಧರ್ಮನಿಯಮಗಳನ್ನೂ ಸಂರಕ್ಷಿಸುತ್ತೀಯೆ. ಲೋಕವನ್ನು ಹಿಂಸೆ ಪಡಿಸುತ್ತಿರುವ 
ದುರ್ಮಾಗಿಗಳನ್ನು ಸಂಹರಿಸುತ್ತೀಯೆ ಚ ಪ್ರಕಾರವಾದ ನಿನ್ನ ಈ ಅವತಾರವು 
ಭೂಮಿಯ ಭಾರವನ್ನು ಪರಿಹರಿಸುವುದಕ್ಕಾಗಿಯೇ ಇದೆ (೨೭). ನಿನ್ನ 
ತೇಜಸಿನಿಂದ ಹುಟ್ಟಿದ ತಡೆಯಲಶಕ್ಕವೂ ಅತ್ಯುಲ್ಪಣವೂ ಶಾಂತೋಗ್ರವೂ ಆದ 
ವೈಷ್ಣವ ಶೀತಜ್ವರದಿಂದ ಬಳಲಿದ್ದೇನೆ. ಆಶಾಬದ್ಧರಾದ ಜನರು ಎಲ್ಲಿಯವರೆಗೆ 
ನಿನ್ನಪಾದ ಮೂಲವನ್ನುಸೇವಿಸುವುದಿಲ್ಲವೋ ಅಲ್ಲಿಯವರೆಗೆ ಮಾತ್ರ ಈ ಬಗೆಯ 


ತ್ರಿಷಷ್ಠಿತಮಾಧ್ಯಾಯಃ ೧೫೧ 
ಇತ್ಯುಕೋತ ಚ್ಯುತಮಾನಮ್ಯ ಗತೋ ಮಾಹೇಶಥಧೋ ಜ್ವರಃ | 
ಬಾಣಸ್ತು ರಥಮಾರೂಢಃ ಪ್ರಾಗದ್ಯೋತ್ಸ್ಯನ್‌ ಜನಾರ್ದನಮ್‌ ॥ 


ತತೋ ಬಾಹುಸಹಸ್ರೇಣ ನಾನಾಯುಧಧರೋತಸುರಃ। 
ಮುಮೋಚ ಪರಮಕ್ರುದ್ದೋ ಬಾಣಾಂಶಕ್ರಾಯುಧೇ ನೃಪ॥ ೩೧ 


ತಸ್ಯಾಸ್ಯ್ಕತೋಸ್ಟ್ರ್ಯಾಸಕ್ಕಚ್ಛಕ್ರೇಣ ಕ್ಷುರನೇಮಿನಾ। 
ಚಿಚ್ಛೇದ ಭಗವಾನ್‌ ಬಾಹೂನ್‌ ಶಾಖಾ ಇವ ವನಸತೇಃ॥ ೩೨ 


ಬಾಹುಷು ಚ್ಚಿದ್ಯಮಾನೇಷು ಬಾಣಸ್ಯ ಭಗವಾನ್‌ ಭವಃ! 


ಭಕಾನುಕಂಪ್ಸುಪವ್ರಜ್ಯ ಚಕ್ರಾಯುಧಮಭಾಷತ॥ ೩೩ 
ಶ್ರೀರುದ್ರ ಉವಾಚ- 

ತ್ವ್ಚಂಹಿ ಬ್ರಹ್ಮ ಪರಂ ಜ್ಯೋತಿರ್ಗೂಢಂ ಬ್ರಹ್ಮಣಿ ವಾಜ್ಮಯೇ। 

ಯಂ ಪಶ್ಯಂತ್ಯಮಲಾತ್ಸ್ಥಾನ ಆಕಾಶಮಿವ ಕೇವಲಮ್‌ ॥ ೩೪ 


ತಾಪವಿರುತದೆಯಲ್ಲವೆ 9'' (೨೮). ಆಗ ಭಗವಂತನು ಹೇಳಿದನು : ""ಎಲ್ಫ 
ಮೂರು ಶಿರಸ್ಸುಗಳಿರುವ ಜ್ವರವೆ, ನಿನ್ನ ವಿಷಯದಲ್ಲಿ ಪ್ರಸನ್ನನಾಗಿದ್ದೇನೆ. ನಿನಗೆ 
ನನ್ನ ಜ್ವರದಿಂದಾದ ಭಯವು ನೀಗಲಿ. ಅಲ್ಲದೆ ನಮ್ಮೀರ್ವರ ಸಂವಾದವನ್ನು 
ಯಾವನು ಸ್ಫರಿಸುವನೋ ಅವನಿಗೆ ನಿನ್ನಿಂದ ಭಯವಾಗದಿರಲಿ'' (೨೯). ಹೀಗೆ 
ಹೇಳಲಾಗಿ ಮಾಹೇಶ್ವರ ಜ್ವರವು ಅಚ್ಯುತನಿಗೆ ನಮಸ್ಕರಿಸಿ ಹೊರಟುಹೋಯಿತು. 
ಇತಲಾಗಿ ಬಾಣಾಸುರನು ಮತೊಂದು ರಥವನ್ನೇರಿ ಶ್ರೀಕೃಷ್ಣನೊಡನೆ ಯುದ್ಧ 
ಮಾಡಬೇಕೆಂದು ಬಂದನು (೩೦). ಪರೀಕ್ಷಿತರಾಜ, ಬಾಣಾಸುರನು ಸಾವಿರ 
ಕೈಗಳಲ್ಲಿ ಬಗೆಬಗೆಯ ಆಯುಧಗಳನ್ನು ಧರಿಸಿ ಪರಮ ಕ್ರುದ್ಧನಾಗಿ ಚಕ್ರಾಯುಧನ 
ಮೇಲೆ ಅವುಗಳನ್ನು ಪ್ರಯೋಗಿಸಿದನು. ಹೀಗೆ ಮೇಲಿಂದ ಮೇಲೆ ಅಸ್ತ್ರಗಳನ್ನು 
ಬಿಡುತಿರಲಾಗಿ, ಕ್ಷುರದಂತೆ ತೀಕ್ಷಾಗ್ರವಾದ ಚಕ್ರಾಯುಧದಿಂದ ಭಗವಂತನು 
ಬಾಣಾಸುರನ ಸಹಸ್ರಬಾಹುಗಳನ್ನುಮರದ ಕೊಂಬೆಗಳಂತೆ ಕತ್ತರಿಸಿ ಕೆಡಹಿದನು 
(೩೧-೩೨). ಹೀಗೆ ಬಾಣನ ತೋಳುಗಳು ಕತರಿಸಿ ಬೀಳುತಿರಲಾಗಿ, ಭಕನ 
ಮೇಲೆ ಅನುಕಂಪಗೊಂಡ ಭಗವಾನ್‌ ಶಿವನು ಚಕ್ರಾಯುಧನ ಬಳಿಗೆ 
ಬಂದು ಹೀಗೆಂದನು : ""ಹೇ ಅಚ್ಯುತ, ನೀನು ವೇದವಾಜ್ಞಯದಲ್ಲಿ ಗೂಢನಾಗಿ 


೧೫೨ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ನಾಭಿರ್ನಭೋಡಗ್ನಿ ರ್ಮುಖಮಂಬು ರೇತೋ 
ದ್ಯಾಃಶೀರ್ಷಮಾಶಾ ಶ್ರುತಿರಂಫ್ರಿರುರ್ವೀ । 

ಚಂದ್ರೋ ಮನೋ ಯಸ್ಯ ದೃಗರ್ಕ ಆತ್ಮಾ 
ಅಹಂ ಸಮುದ್ರೋ ಜಠರಂ ಭುಜೇಂದ್ರಃ॥ ೩೫ 


ರೋಮಾಣಿ ಯಸ್ಕಾಷಧಯೋತಂಬುವಾಹಾಃ 

ಕೇಶಾ ವಿರಿಂಬೋ ಧಿಷಣಾ ನಿಸರ್ಗಃ। 
ಪ್ರಜಾಪತಿರ್ಹದಯಂ ಯಸ್ಯ ಧರ್ಮಃ 

ಸ ವ್ಯೆ ಭವಾನ್‌ ಪುರುಷೋ ಲೋಕಕಲ್ಯಃ॥ ೩೬ 
ತವಾವತಾರೋ5 ಯಮಕುಂಠಧಾಮನ್‌ 

ಧರ್ಮಸ್ಯ ಗುಪ್ತ ಜಗತೋ ಭವಾಯ 
ವಯಂ ಚ ಸರ್ವೇ ಭವತಾನುಭಾವಿತಾ 

ವಿಭಾವಯಾಮೋ ಭುವನಾನಿ ಸಪ,[॥ ೩೭ 
ತ್ತಮೇಕ ಆದ್ಯಃ ಪುರುಷೋ ದ್ವಿತೀಯ- 

ಸೂರ್ಯಃ ಸ್ವದ್ಧ ಗ್ರೇತುರಹೇತುರೀಶಃ ಫ 
ಪ್ರತೀಯಸೇ5 ಥಾಪಿ ಯಥಾವಿಕಾರಂ 

ಸ್ವಮಾಯಯಾ ಸರ್ವಗುಣಪಸಿದ್ಧ್ಯೈ!! ೩೮ 


ಪರಂಜ್ಯೋತಿಯಾಗಿರುವ ಬ್ರಹ್ಮವಾಗಿದ್ದೀಯೆ. ಆಕಾಶದಂತೆ ನಿರ್ಮಲನೂ 
ನಿಸ್ಸಂಗನೂ ಆದ ನಿನ್ನನ್ನು ಪರಿಶುದ್ಧಚಿತ್ತರಾದ ಜ್ಞಾನಿಗಳು ಮಾತ್ರ ಕಾಣಬಲ್ಲರು 
(೩೩-೩೪). ಆಕಾಶವು ನಿನ್ನನಾಭಿ, ಅಗ್ನಿನಿನ್ನಮುಖ, ಜಲವು ತೇಜಸ್ಸು ಸ್ವರ್ಗವು 
ಶಿರಸ್ಸು ದಿಕ್ಕುಗಳು ಕಿವಿ, ಭೂಮಿ ನಿನ್ನ ಪಾದ, ಚಂದ್ರನು ಮನಸ್ಸು ಸೂರ್ಯನು 
ಕಣ್ಣ , ರುದ್ಧನಾದ ನಾನು ನಿನ್ನ ಅಹಂಕಾರ, ಸಮುದ್ರವು ನನ್ನ ಹೊಟ್ಟೆ, 

ಇಂದ್ರನು ತೋಳು (೩೫). ಗಿಡಮರಗಳು ನಿನ್ನ ರೋಮಗಳು, ಮೋಡಗಳು 
ತಡ ಬ್ರಹ್ಮನು ಬುದ್ಧಿ ಪ್ರಜಾಪತಿಯು ಶಿಶ್ನ ಧರ್ಮವು ಹೃದಯ. 
ಈ ರೀತಿಯಲ್ಲಿ ನೀನು ಜೋವ ಕಲಿಸಿಕೊಂಡಿರುವ ಎರಾಟ್‌ ಪುರುಷ 
ನಾಗಿದ್ದೀಯೆ (೩೬). ಚ್ಯುತಿಯಿಲ್ಲದ ಸ್ವಸ್ವರೂಪವುಳ್ಳ ಮಹಾತ್ಮನೆ, ಈ ನಿನ್ನ 
ಕೃಷ್ಣಾವತಾರವು ಧರ್ಮರಕ್ಷಣೆಗಾಗಿಯೂ ಭಕರ ಹಿತಕ್ಕಾಗಿಯೂ ಆಗಿದೆ. ನಿನ್ನ 


ತ್ರಿಷಷ್ಟಿತಮಾಧ್ಯಾಯಃ ೧೫೩ 


ಯಥ್ಭೆವ ಸೂರ್ಯಃ ಪಿಹಿತಶ್ಪಾಯಯಾ ಸ 


ಛಾಯಾಂ ಚ ರೂಪಾಣಿ ಚ ಸಂಚಕಾಸಿ! 
ಏವಂ ಗುಣೇನಾಷಿಹಿತೋ ಗುಣಾಂಸ್ಕ್ಯ 
ಮಾತ್ಮಪ್ರದೀಪೋ ಗುಣಿನಶ್ಚ ಭೂಮನ್‌ ॥ ೨೯ 
ಯನ್ನಾಯಾಮೋಹಿತಾಧಿಯಃ ಪುತ್ರದಾರಗೃಹಾದಿಷು । 
ಉನ್ಮಜ್ಜಂತಿ ನಿಮಜ್ಜಂತಿ ಪ್ರಸಕ್ತಾವೃಜಿನಾರ್ಣವೇ॥ ೪೦ 


ದೇವದತಮಿಮಂ ಲಬ್ದ್ವಾ ನೈಲೋಕಮಜಿತೇಂದ್ರಿಯಃ। 

ಯೋ ನಾದ್ರಿಯೇತ ತ್ವಶ್ಚಾದ್‌ ಸ ಶೋಚ್ಯೊೋ ಹ್ಯಾತ್ಮವಂಚಕಃ॥ ೪೧ 
ಯಸ್ಸ್ಟಾಂ ವಿಸ್ಪಜತೇ ಮರ್ತ್ಯ ಆತ್ಮಾನಂ ಪ್ರಿಯಮಾಶ್ಚರಮ್‌ । 
ವಿಷರ್ಯಯೇಂದ್ರಿಯಾರ್ಥಾರ್ಥಂ ಎಷಮತ್ತ್ಯಮೃತಂ ತ್ಯಜನ್‌ 1 ೪೨ 


ಮಹಿಮೆಯಿಂದಲೇ ಬಲವನ್ನು ಸಂಪಾದಿಸಿರುವ ನಾವು ಸಪ್ತ ಲೋಕಗಳನ್ನೂ 
ಪಾಲಿಸುತ್ತಿದ್ದೇವೆ (೩೭). ನೀನು ಸಜಾತೀಯ ವಸ್ತ್ರಂತರ ರಹಿತನಾದ ಏಕನು, 
ಆದಿಪುರುಷ, ವಿಜಾತಿಯ ವಸ್ಮೃಂತರವೂ ಇಲ್ಲದ ಅದ್ವಿತೀಯ, 
ಅವಸ್ಥಾತ್ರಯಾತೀತನಾದ ತುರೀಯ, ಸ್ವಯಂಪ್ರಕಾಶ ಜ್ಞಾನರೂಪ, 
ಸರ್ವಜಗತಿಗೂ ಹೇತು, ಸ್ವಯಂ ಹೇತುರಹಿತ, ಅಂತರ್ಯಾಮಿ. ಆದರೂ ಸಹ 
ಸಮಸ್ತ ಪ್ರಾಕೃತ ವಿಷಯಗಳನ್ನು ಪ್ರಕಾಶಗೊಳಿಸುವುದಕ್ಕಾಗಿ 
ಎಕಾರಗಳನ್ನತಿಕ್ರಮಿಸದೆ (ಶರೀರಗಳಲ್ಲಿ ಜೀವರೂಪನಾಗಿ) ಮಾಯೆಯಿಂದ 
ತೋರುತ್ತಿದ್ದೀಯೆ (೩೮). ಎಲ್ಲೆ ಮಹಾತ್ಮನೆ, ಸೂರ್ಯನು ತನ್ನನೆರಳಿನ ರೂಪವಾದ 
ಮೋಡದಿಂದ ಆವೃತವಾದರೂ (ಆವೃತವಾದಂತೆ ಜನರಿಗೆ 
ಗೋಚರಿಸಿದರೂ)ತನ್ನನ್ನು ಆವರಿಸಿದ ನೆರಳಾದ ಮೋಡವನ್ನೂ ಮೋಡದಿಂದ 
ವ್ಯವಹಿತವಾದ ಘಟಪಟಾದಿಗಳನ್ನೂ ಪ್ರಕಾಶಪಡಿಸುತಾನೆ ಹಾಗೆಯೇ ಸ್ವಯಂ 
ಪ್ರಕಾಶನಾದ ನೀನು ನಿನ್ನ ಮಾಯೆಯಿಂದ ಆವೃತನಾದವನಂತೆ ಇದ್ದರೂ 
ಮಾಯಾರೂಪಗಳಾದ ತ್ರಿಗುಣಗಳನ್ನೂ ತ್ರಿಗುಣವಿಶಿಷ್ಟರಾದ ಜೀವರನ್ನೂ 
ಪ್ರಕಾಶಗೊಳಿಸುತ್ತಿದ್ದೀಯೆ (೩೯). ನಿನ್ನ ಮಾಯೆಯಿಂದ ಮೋಹಿತವಾದ 
ಬುದ್ಧಿಯುಳ್ಳ ಜನರು ಮಕ್ಕಳು, ಮಡದಿ, ಮನೆ ಮೊದಲಾದವುಗಳಲ್ಲಿಆಸಕರಾಗಿ 
ದುಃಖಸಾಗರದಲ್ಲಿತೇಲುತಾರೆ, ಮುಳುಗುತಾರೆ. ದೇವನಾದ ನೀನು ಕೊಟ್ಟಿರುವ 
ಈ ನರದೇಹವನ್ನು ಪಡೆದಿದ್ದರೂ ಸಹ, ಯಾವ ಮನುಷ್ಯನು ಇಂದ್ರಿಯಗಳನ್ನು 


೧೫೪ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಅಹಂ ಬ್ರಹ್ಮಾಥ ವಿಬುಧಾ ಮುನಯಶ್ಚಾಮಲಾಶಯಾಃ। 
ಸರ್ವಾತ್ಮನಾ ಪ್ರಪನ್ನಾ ಸ್ತ್ಯಾಮಾತ್ಮಾನಂ ಪ್ರೇಷ್ಠ ಮಾಶ್ಚರಮ್‌ ॥ ೪೩ 
ತಂ ತ್ಹಾಜಗತ್ತಿ ತ್ಯುದಯಾಂತಹೇತುಂ 
ಸಮಂ ಪ್ರಶಾಂತಂ ಸುಹೃದಾತ್ಮದೈವಮ್‌ । 
ಅನನ್ಯ ಮೇಕಂ ಜಗದಾತ್ಮ ಕೇತಂ 
ಭವಾಪವರ್ಗಾಯ ಭಜಾಮ ದೇವಮ್‌ ॥ ೪೪ 


ಅಯಂ ಮಮೇಷ್ಟೋ ದಯಿತೋತನುವರ್ತೀ 
ಮಯಾಭಯಂ ದತ್ತಮಮುಷ್ಕ ದೇವ । 
ಸಂಪಾದ್ಯ ತಾಂ ತದ್‌ ಭವತಃ ಪ್ರಸಾದೋ 
ಯಥಾ ಹತೇ ದೈತ್ಯಪತೌ ಪ ಪ್ರಸಾದಃ ॥ ೪೫ 


ಶ್ರೀಭಗವಾನುವಾಚ- 
ಯದಾತ್ಸಭಗವಂಸ್ತನ್ನಃ ಕರವಾಮ ಪ್ರಿಯಂ ತವ। 
ಭವತೋ ಯದ್‌ ವ್ಯವಸಿತಂ ತನ್ನೇ ಸಾಧ್ವನುಮೋದಿತಮ್‌ Il ೪೬ 


ಜಯಿಸದೆ ಇರುವನೊ, ನಿನ್ನ ಪಾದಗಳನ್ನು ಭಜಿಸದೆ ಇರುವನೂ ಅವನು 
ಶೋಚನೀಯ ; ಆತ್ಮದ್ರೋಹಿ pt 3 ಯಾವ ಮನುಷ್ಯನೂ ಆತ್ಮನೂ 
ಪ್ರಿಯನೂ ಈಶ್ವರನೂ ಆದ ನಿನ್ನನ್ನು ಪರಿತ್ಯಜಿಸಿ, ವಿಪರೀತವಾಗಿ ಅನಾತ್ಮವೂ 
ಅಪ್ರಿಯವೂ, ಅಸ ತಂತ್ರವೂ. ಆದ ಇಂದ್ರಿ ಯ ವಿಷಯ ವಸ್ತುವನ್ನು 
ಸೇವಿಸುತಾನೋ ಆತು ಅಮೃತವನ್ನು ತ್ಯಜಿಸಿ ಎಷವನ್ನು ತಿನ್ನತಕ್ಕ ವನೇಸರಿ (೪೨). 

ನಾನೂ ಬ್ರಹ್ಮನೂ ದೇವತೆಗಳೂ ಮಗಳೂ ಶುದ್ಧ ಚಿತರಾದ ಇತರರೂ ಸಹ, 

ಆತ್ಮನೂ 'ಪ್ರಿಯತಮನೂ ಈಶ್ವರನೂ ಆದ ನಿನಗೆ ಸರ್ವಭಾವದಿಂದಲೂ 
ಶರಣಾಗಿದ್ದೇವೆ. ಜಗತ್ತಿನ ಸೃಷ್ಟಿ ಸಿತಿ ಲಯಗಳಿಗೆ ಕಾರಣನೂ ಸರ್ವಸಮನೂ 
ಪ್ರಶಾಂತನೂ ಮಿತ್ರನೂ ಸರ್ವಾತ್ಮನೂ ಈಶನೂ (ಸಜಾತೀಯ ವಿಜಾತೀಯ ಭೇದ 
ರಹಿತನಾಗಿ) ಅನನ್ಯನೂ, (ಸ್ವಗತ ಭೇದರಹಿತನಾಗಿ) ಏಕನೂ ಜಗತ್ತಿಗೂ 
ಜೀವಾತ್ಮರಿಗೆ ಅಧಿಷ್ಠಾನವೂ ಆದ ನಿನ್ನನ್ನು ಸಂಸಾರದ ಬಿಡುಗಡೆಗಾಗಿ ಭಜಿಸುತ್ತೇವೆ 
(೪೩-೪೪). ಹೇದೇವ, ಈ ಬಾಣಾಸುರನು ನನಗೆ ಬೇಕಾದವನು. ನನ್ನದಯೆಗೆ 
ಪಾತ್ರನಾದ ಭಕ, ಈತನಿಗೆ ಅಭಯವನ್ನು ಕೊಟ್ಟಿದ್ದೇನೆ. ಆದ್ದರಿಂದ, ದೈತ್ಯ 

ಪತಿಯಾದ ಪ ಸ್ರಹ್ಲಾದನಲ್ಲಿ ನಿನಗೆ ಯಾವ ಅನುಗ್ರಹ ಬುದಿ ) ಇದ್ದಿತೋ ಅದು ಈತನ 


ತ್ರಿಷಷ್ಟಿತಮಾಧ್ಯಾಯಃ ೧೫೫ 


ಅವಧ್ಯೋತಯಂ ಮಮಾಷ್ಯೇಷ ವೈರೋಚನಿಸುತೋತಸುರಃ 
ಪ್ರಹ್ಲಾದಾಯ ವರೋ ದತೋ ನ ವಧೋ ಮೇ ತವಾನ್ಹಯಃ॥ ೪೭ 


ದರ್ಪೋಪಶಮನಾಯಾಸ್ಕ ಪ್ರವಕ್ಲಾಬಾಹವೋ ಮಯಾ । 
ಸೂದಿತಂ ಚ ಬಲಂ ಭೂರಿ ಯಚ್ಛ ಭಾರಾಯಿತಂ ಭುವಃ ॥॥ ೪೮ 


ಚತ್ತಾರಧೋತಪಸ್ಯ ಭುಜಾಃ ಶಿಷ್ಟಾಭವಿಷ್ಯಂತ್ಯಜರಾಮರಾಃ 
ಪಾರ್ಷದಮುಖ್ಯೋ ಭವತೋನ ಕುತಶ್ಲಿದ್ದಯೋತಸುರಃ || ರ 


ಇತಿ ಲಬ್ಬ್ಮಾನಭಯಂ ಕೃಷ್ಣಂ ಪ್ರಣಮ್ಯ ಶಿರಸಾಸುರಃ | 
ಪ್ರಾದ್ಯುಮ್ನಿಂ ರಥಮಾರೋಪ್ಯ ಸವಧ್ವಾಸಮುಪಾನಯತ್‌ ॥ ೫೦ 


ಅಕ್ಷೌಹಿಣ್ಯಾ ಪರಿವೃತಂ ಸುವಾಸಃಸಮಲಂಕ್ಸತಮ್‌ 
ಸಪತ್ನೀಕಂ ಪುರಸ್ಕೃತ್ಯ ಯಯಾ ರುದ್ರಾನುಮೋದಿತಃ॥ ೫೧ 


ವಿಷಯದಲ್ಲಿಯೂ ದೊರಕಲಿ'' (೪೫). ಹೀಗೆ ರುದ್ರನು ಸ್ತುತಿಸಲಾಗಿ ಶ್ರೀಕೃಷ್ಣನು 
ಹೇಳಿದನು : ಹೇ ಭಗವನ್‌-ಶಿವ, ನೀನು ಹೇಳಿದಂತೆಯೇ ಆಗಲಿ. ನಿನಗೆ 
ಪ್ರಿಯವಾದ್ದನ್ನು ಮಾಡೋಣ. ನಿನ್ನ ಉದ್ದೇಶವನ್ನು ನಾನು ಪೂರ್ಣವಾಗಿ 
ಒಪ್ಪುತ್ತೇನೆ. ಬಲಿಯ ಮಗನಾದ ಈ ಅಸುರನು ನನಗೂ ವಧಾರ್ಹನಲ್ಲ 
ಏಕೆಂದರೆ, ನಿನ್ನ ವಂಶಜರನ್ನು ಸಂಹರಿಸುವುದಿಲ್ಲವೆಂದು ನಾನು ಪ್ರಹ್ಲಾದನಿಗೆ 
ವರವನ್ನು ಕೊಟ್ಟಿದ್ದೇನೆ (೪೬-೪೭). ಇವನ ದರ್ಪವನ್ನಡಗಿಸುವುದಕ್ಕಾಗಿ ಈತನ 
ಬಾಹುಗಳನ್ನು ತುಂಡರಿಸಿ ಚೆಲ್ಲಿದ್ದೇನೆ. ಅಲ್ಲದೆ ಭೂಮಿಗೆ ಭಾರವಾಗಿದ್ದ ಈ 
ಬಹುದೊಡ್ಡ ಸೇನೆಯನ್ನು ಧ್ವಂಸಗೊಳಿಸಿದ್ದೇನೆ. ಈತನಿಗೆ ಉಳಿದಿರುವ ನಾಲ್ಕು 
ಕೈಗಳು ಶಾಶ್ವತವಾಗಿರಲಿ.” ಈ ಬಾಣಾಸುರನು ನಿನ್ನ ಪಾರಿಷದರಲ್ಲಿ 
ಮುಖ್ಯನಾಗಿರುವುದರಿಂದ ಈತನಿಗೆ ಇನ್ನು ಯಾವ ಭಯವೂ ಇಲ್ಲದಿರಲಿ'' 
ಎಂದನು (೪೮-೪೯). ಹೀಗೆ ಅಭಯವನ್ನುಪಡೆದ ಬಾಣಾಸುರನು ಶ್ರೀಕೃಷ್ಣನಿಗೆ 
ತಲೆಬಾಗಿ ವಂದಿಸಿದನು. ಅನಂತರ ಶ್ರೀ ರುದ್ರನಿಂದ ಅನುಮತಿಯನ್ನು ಪಡೆದು 


೧ಮೂಲದಲ್ಲಿ 'ಭವಿಷ್ಯತ್ಯಜರಾಮರಃ ' ಎಂದು ಪಾಠಾಂತರ ಉಂಟು, ಆ ಪಕ್ಷದಲ್ಲಿ 
"ಬಾಣಸುರನು ಜರಾಮರಣವಿಲ್ಲದೆ ಇರುವನು' ಎಂದರ್ಥ. 


೧೫೬ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಸರಾಜಧಾನೀಂ ಸಮಲಂಕ್ಸತಾಂ ಧ್ವಚ್ಛಃ 
ಸತೋರಣ್ಳರುಕ್ಷಿತಮಾರ್ಗಚತ್ವರಾಮ್‌ 
ವಿವೇಶ ಶಂಖಾನಕದುಂದುಭಿಸನ್ನೆ- 
ರಭ್ಯುದ್ಯತಃ ಪೌರಸುಪೃದ್ದಿ ಜಾತಿಭಿಃ ॥ ೫೨ 
ಯ ಏವಂ ಕಷ್ಣ ವಿಜಯಂ ಶಂಕರೇಣ ಚ ಸಂಯುಗಮ್‌ । 
ಸಂಸ್ಥರೇತ್‌ ಪ್ರಾತರುತ್ನಾಯ ನ ತಸ್ಯ ಸ್ಯಾತ್‌ ಪರಾಜಯಃ ॥ ೫೩ 


ಇತಿ ಶ್ರೀಮದ್ಬಾಗವತೇ ದಶಮಸ್ಕಂಧೇ 
ತ್ರಿಷಪ್ಟಿಸಮಾಧ್ಯಾಯ 





ಅನಿರುದ್ಧನನ್ನು ಉತಮ ವಸ್ತ್ರಗಳಿಂದ ಅಲಂಕರಿಸಿ, ಆತನ ಪತ್ನಿಯಾದ 
ಉಷೆಯೊಡನೆ "ರಥದಲ್ಲಿ ಕುಳ್ಳಿರಿಸಿ, ಸೇನೆಯನ್ನು ಮುಂದೆ ಮಾಡಿಕೊಂಡು 
ಶ್ರೀಕೃಷ್ಣನ ಬಳಿಗೆ ಕರೆತಂದನು (೫೦-೫೧). pee ರಾಜಧಾನಿಯಾದ 
ಶೋಣಿತಪುರವನ್ನು ಧ್ವಜಗಳಿಂದಲೂ ತೋರಣಗಳಿಂದಲೂ ಅಲಂಕರಿಸಿ, 
ರಸ್ತೆಗಳನ್ನೂ ಚೌಕಗಳನ್ನೂನೀರಿನಿಂದ ಸಿಂಪಡಿಸಲಾಯಿತು. ಶಂಖ, ಮೃದಂಗ, 
ಭೇರಿಗಳು ಧ್ವನಿಗೈದವು. ಪೌರರೂ ದೇವತೆಗಳೂ ದ್ವಿಜರೂ ಸ್ವಾಗಸುತಿರಲು 
ಬಾಣಾಸುರನು ತನ್ನರಾಜಧಾನಿಯನ್ನುಪ್ರವೇಶಿಸಿದನು (೫೨). ಈ ಪ್ರಕಾರವಾದ 
ಶ್ರೀಕೃಷ್ಣವಿಜಯವನ್ನೂ ಶಂಕರನೊಡನೆ ನಡೆದ ಯುದ್ಧ ಪ್ರಸಂಗವನ್ನೂ 
ಯಾವಾತನು ಪ್ರಾತಃಕಾಲದಲ್ಲಿಎದ್ದುಸ್ಥರಿಸುವನೋ ಆತನಿಗೆ ಪರಾಜಯವಾಗದು 
(೫೩). 

ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಅರುವತ್ತುಮೂರನೆಯ ಅಧ್ಯಾಯ 





೧೫೭ 
ಚತುಃಷಷ್ಟಿ ತಮಾಧ್ಯಾಯಃ 
ಶ್ರೀಶುಕ ಉವಾಚ- 


ಏಕದೋಪವನಂ ರಾಜನ್‌ ಜಗ್ಗುರ್ಯದುಕುಮಾರಕಾಃ 
ಎಹರ್ತುಂ ಸಾಂಬಪ್ರದ್ಯುಮ್ನ ಚಾರುಭಾನುಗದಾದಯಃ ॥ ೧ 


ಕ್ರೀಡಿತ್ಸಾಸುಚಿರಂ ತತ್ರ ವಿಚಿನ್ನಂತಃ ಪಿಪಾಸಿತಾಃ ಚ 

ಜಲಂ ನಿರುದಕೇ ಕೂಪೇ ದದೃಶುಃ ಸತ್ತ್ಯಮದ್ಭುತಮ್‌ | ವಿ 
ಕ್ಷಕಲಾಸಂ ಗಿರಿನಿಭಂ ವೀಕ್ಷ್ಯ ಎಸ್ಬಿತಮಾನಸಾಃ 

ತಸ್ಯ ಚೋದ್ದರಣೇ ಯತ್ನಂ ಚಕ್ರುಸೇ ಕೃಪಯಾನ್ಹಿತಾಃ॥ ೩ 
ಚರ್ಮಜೈಸ್ಟಾಂತವೈಃ ಪಾಶೈರ್ಬದ್ದಾ ಶಿ ಪತಿಕಮರ್ಭಕಾಃ। 

ನಾಶಕ್ಸುವನ್‌ ಸಮುದ್ಧರ್ತುಂ ಕೃಷ್ಣಾಯಾಚಖ್ಯುರುತುಕಾಃ I ೪ 


ಅಧ್ಯಾಯ ೬೪ 


ನೃಗೋಪಾಖ್ಯಾನ ಬ್ರಹ್ಮಸ್ವವನ್ನು ಅಪಹರಿಸುವುದು ಮಹಾಪಾಪ ಎಂದು ವಿವರಣೆ. 

ಪರೀಕ್ಷಿತರಾಜ, ಒಂದು ದಿನ ಸಾಂಬ, ಪ್ರದ್ಯುಮ್ನ, ಚಾರುಭಾನು, 
ಗದ-ಮೊದಲಾದ ಯದುಕುಮಾರರು ವಿಹರಿಸುವುದಕ್ಕಾಗಿ ಉಪವನಕ್ಕೆ 
ಹೋದರು. ಅಲ್ಲಿ ಬಹಳ ಹೊತ್ತು ಕ್ರೀಡಿಸದ ಮೇಲೆ ಅವರಿಗೆ 
ಬಾಯಾರಿಕೆಯಾಯಿತು. ನೀರನ್ನು ಅರಸುತ ಹೋಗಿ ನೀರಿಲ್ಲದೆ ಒಂದು ಹಾಳು 
ಭಾವಿಯಲ್ಲಿ ಅದ್ಭುತವಾದ ಪ್ರಾಣಿಯೊಂದನ್ನು ಕಂಡರು (೧-೨). ಅದೊಂದು 
ಪರ್ವತದಂತೆ ಬಹು ದೊಡ್ಡದಾದ ಓತಿಕೇತ (ಹಂಟೆಗೊದ್ದು ವಾಗಿತ್ತು ಅದನ್ನು 
ಕಂಡು ಅಚ್ಚರಿಗೊಂಡ ಯದುಕುಮಾರರು ಮರುಕದಿಂದ ಅದನ್ನು 
ಮೇಲಕ್ಕೆ ತ್ತಬೇಕೆಂದು ಪ್ರಯತ್ತಿಸಿದರು. ಚರ್ಮದ ಬಾರು ಪಟ್ಟಿಗಳಿಂದಲೂ 
ನೂಲಿನ ಹಗ್ಗಗಳಿಂದಲೂ ಕಟ್ಟಿ ಆ ಹುಡುಗರು ಒಳೆಗೆ ಬಿದ್ದಿದ್ದ ಓತಿಕೇತವನ್ನು 
ಎತಲು ಶ್ರಮಿಸಿದರು ಎತಲಾಗಲಿಲ್ಪ ಅವರು ಕುತುಹಲದಿಂದ ಈ ವಿಷಯವನ್ನು 
ಶ್ರೀಕೃಷ್ಣನಿಗೆ ತಿಳಿಸಿದರು (೩-೪). 


೧೫೮ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ತತ್ರಾಗತ್ಯಾರವಿಂದಾಕ್ಷೋ ಭಗವಾನ್‌ ವಿಶ್ವಭಾವನಃ | 
ವೀಕ್ಷೊ ಜಹಾರ ವಾಮೇನ ತಂ ಕರೇಣ ಸ ಲೀಲಯಾ ॥ ೫ 
ಸ ಉತಮಶ್ಲೋಕಕರಾಭಿಮೃಷ್ಟೋ 
ವಿಹಾಯ ಸದ್ಯಃ ಕಕಲಾಸರೂಪಮ್‌ 
ಸಂತಪಚಾಮಾಕರಚಾರುವರ್ಣಃ 
ಸ್ಪರ್ಗದದ್ಭುತಾಲಂಕರಣಾಂಬರಸ್ರಕ್‌ ॥ ೬ 


ಪಪ್ರಚ್ಛ ವಿದ್ವಾನಪಿ ತನ್ನಿದಾನಂ 
|] 
ಜನೇಷು ವಿಖ್ಯಾಪಯಿತುಂ ಮುಕುಂದಃ | 
ಕಸ್ತ್ಪಂ ಮಹಾಭಾಗ ವರೇಣ್ಯರೂಪೋ 


ದೇವೋತ್ತಮಂ ತ್ಹಾಂ ಗಣಯಾಮಿ ನೂನಮ್‌ ॥ ೭ 


ದಶಾಮಿಮಾಂ ವಾ ಕತಮೇನ ಕರ್ಮಣಾ 
ಸಂಪ್ರಾಪಿತೋತ ಸ್ಕತದರ್ಹಃ ಸುಭದ್ರಃ । 
ಆತ್ಮಾನಮಾಖ್ಯಾಹಿ ವಿವಿತತಾಂ ನೋ 
ಯನ್ಮನ್ಯಸೇ ನಃ ಕ್ಷಮಮತ್ರ ವಕುಮ್‌ ॥ ೮ 


ಆಗ ವಿಶ್ವವನ್ನು ಉದ್ದರಿಸುವ ಭಗವಾನ್‌ ಅರವಿಂದಾಕ್ಷನು ಅಲ್ಲಿಗೆ ಬಂದು ಆ 
ಓತಿಕೇತವನ್ನು ಎಡಗೈಯಿಂದ ಬಹು ಸುಲಭವಾಗಿ ಮೇಲೆತ್ತಿದನು. ಉತಮ 
ಶ್ಲೋಕನ (ಕೀರ್ತಿಶಾಲಿಯಾದ ಭಗವಂತನ) ಹಸಸ್ಪರ್ಶವಾದೊಡನೆ ಓತಿಕೇತದ 
ರೂಪವೇ ಬದಲಾಯಿಸಿತು. ಕಾಯಿಸಿದ ಚಿನ್ನದಂತೆ ಹೊಳೆಯುವ ಮೈಬಣ್ಣವುಳ್ಳ, 
ಅದ್ಭುತವಾದ ಆಭರಣ ವಸ್ತಮಾಲೆಗಳಿಂದ ರಾರಾಜಿಸುವ, ದಿವ್ಯ 
ಪುರುಷಾಕೃತಿಯನ್ನು ತಳೆಯಿತು (೫-೬). ಅದಕ್ಕೆ ಕಾರಣವೇನೆಂಬುದನ್ನು 
ಬಲ್ಲವನಾದರೂ ಜನರಿಗೆ ಗೊತ್ತಾಗಲೆಂದು ಮುಕುಂದನು ಹೀಗೆ ಪ್ರಶ್ನೆ 
ಮಾಡಿದನು: "' ಎಲ್ಸಿ ಮಹಾಶಯ, ದಿವ್ಯರೂಪವುಳ್ಳ ನೀನು ಯಾರು? ನೀನೊಬ್ಬ 
ದೇವಶ್ರೇಷ್ಠನೆಂದು ನಾನು ಭಾವಿಸುತ್ತೇನೆ. ಯಾವ ಕರ್ಮದಿಂದ ನಿನಗೆ ಈ 
ಅವಸ್ಥೆಯುಂಟಾಯಿತು 9 ಸೌಮ್ಯ, ಈ ದುರವಸ್ಥಯು ನಿನಗೆ ಅರ್ಹವಾದ್ದಲ್ಲ 
ಈಸ ವಿಚಾರವನ್ನು ತಿಳಿಯಲು ಬಯಸುವ ನಮಗೆ, ಹೇಳಬಹುದಾಗಿದ್ದರೆ ನೀನು 


ಚತುಃಷಷ್ಟಿತಮಾಧ್ಯಾಯಃ ೧೫೯ 


ಶ್ರೀಶುಕ ಉವಾಚ- 


ಇತಿ ಸ್ಮರಾಜಾ ಸಂಪ್ಪಷ್ಠ ಕೃಷ್ಟೇನಾನಂತಮೂರ್ತಿನಾ। 
ಮಾಧವಂ ಪ್ರಣಿಪತ್ಯಾಹ ಕಿರೀಟೇನಾರ್ಕವರ್ಚಸಾ॥ 7 


ನೃಗ ಉವಾಚ- 


ನಗೋ ನಾಮ ನರೇಂದ್ರೋs ಹಮಿಕ್ಷಾಕುತನಯಃ ಪ್ರಭೋ। 
ದಾನಿಷ್ಟಾಖ್ಯಾಯಮಾನೇಷು ಯದಿ ತೇ ಕರ್ಮಮಸ್ಸೃಶಮ್‌ ॥ ೧೦ 


ಕಿಂ ನುತೇನವಿದಿತಂ ನಾಥ ಸರ್ವಭೂತಾತ್ಮಸಾಕ್ಷಿಣಃ | 


ಕಾಲೇನಾವ್ಯಹತದ್ಧಶೋ ವಕ್ಷೆ ನSಥಾಷಿ ತವಾಜ್ಞಯಾ Il ೧೧ 
ಯಾವತ್ಯಃ ಸಿಕತಾ ಭೂಮೇರ್ಯಾವತ್ಕ್ಯೋ ದಿವಿ ತಾರಕಾಃ । 
ಯಾವತ್ಕೋ ವರ್ಷಧಾರಾಶ್ಚ ತಾವತೀರದದಾಂ ಸ್ಥಗಾಃ || ೧೨ 


ಪಯಸ್ಸಿನೀಸರುಣೀಃ ಶೀಲರೂಪ- 
ಗುಣೋಪಪನ್ನಾಃ ಕಪಿಲಾ ಹೇಮಶ್ಫಂಗೀಃ ॥ 

ನ್ಯಾಯಾರ್ಜಿತಾ ರೂಪ್ಯಖುರಾಃ ಸವತ್ತಾ 
ದುಕೂಲಮಾಲಾಭರಣಾ ದದಾವಹಮ್‌ ॥ ೧೩ 


ಯಾರೆಂಬುದನ್ನು ತಿಳಿಸು'' (೭-೮). ಈ ರೀತಿಯಲ್ಲಿ ಶ್ರೀಕೃಷ್ಣನು ಕೇಳಲಾಗಿ ಆ 
ಪುರುಷನು ಸೂರ್ಯನಂತೆ ಮಿನುಗುತ್ತಿದ್ದ ತನ್ನ ಕಿರೀಟವನ್ನು ಬಾಗಿಸಿ ಮಾಧವನಿಗೆ 
ನಮಸ್ಕರಿಸಿ ಇಂತೆಂದನು : "ಹೇ ಪ್ರಭು, ನಾನು ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ 
ನೃಗನೆಂಬ ರಾಜ. ಪ್ರಖ್ಯಾತರಾದ ದಾನಿಗಳಲ್ಲಿ ನಾನೊಬ್ಬನೆಂದು ನೀನು 
ಕೇಳಿರಬಹುದು (೯-೧೦). ಸ್ವಾಮಿ, ಸರ್ವಭೂತಗಳಲ್ಲಿಅಂತಸಾಕ್ಷಿಯಾಗಿರುವ 
ನಿನಗೆ ಗೊತ್ತಿಲ್ಲದ್ದಾದರೂ ಯಾವುದ್ದಿದ್ದೀತು ? ನಿನ್ನ ಜ್ಞಾನಕ್ಕೆ ಕಾಲದ ತಡೆ ಇಲ್ಲ 
ಆದರೂ ನಿನ್ನಆಜ್ಞೆಯೆಂದು ನನ್ನವೃತ್ತಾಂತವನ್ನು ಹೇಳುವೆನು: ಈ ಭೂಮಿಯಲ್ಲಿ 
ಎಷ್ಟು ಕಲ್ಲು ಹರಳುಗಳಿವೆಯೋ ಗಗನದಲ್ಲಿ ಎಷ್ಟು ಚುಕ್ಕೆಗಳಿವೆಯೋ 
ಮಳೆಯ ಧಾರೆಗಳು ಎಷ್ಟು ಬೀಳಬಹುದೋ, ಅಷ್ಟು ಗೋದಾನಗಳನ್ನು 
ನಾನು ಮಾಡಿದ್ದೇನೆ! ಆ ಗೋವುಗಳು ಸಾಮಾನ್ಯವಾದವುಗಳಲ್ಲ ಚೆನ್ನಾಗಿ ಹಾಲು 


೧೬೦ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಸ್ವಲಂಕೃತೇಭ್ಯೋ ಗುಣಶೀಲವದ್ಧ K 

ಸೀದತ್ಕುಟುಂಬೇಭ್ಯ ಯತವ್ರತೇಭ್ಯಃ 
ತಪಃಶ್ರುತಬ್ರಹ್ನವದಾನ್ಯಸದ್ದ K 

ಪ್ರಾದಾಂ ಯುವಭ್ಯೋ ದ್ವಿಜಪುಂಗವೇಭ್ಯಃ॥ ೧೪ 
ಗೋಭೂಹಿರಣ್ಯಾಯತನಾಶ್ಚಹಸಿನಃ 

ಕನ್ಯಾಃ ಸದಾಸೀಸಿಲರೂಪ್ಯಶಯ್ಯಾಃ } 
ವಾಸಾಂಸಿ ರತ್ನಾನಿ ಪರಿಚ್ಛದಾನ್‌ ರಥಾ- 


ನಿಷ್ಠಂ ಚತ ಯಜ್ಞೆ ಶ್ಲರಿತಂ ಚ ಪೂರ್ತಮ್‌ ॥ ೧೫ 
ಕಸ್ಯಚಿದ್‌ ದ್ವಿಜಮುಖ್ಯಸ್ಯ ಭ್ರಷ್ಟಾಗೌರ್ಮಮ ಗೋಧನೇ । 
ಸಂಪೃಕಾನಿ ವಿದುಷಾ ಸಾ ಚ ಮಯಾ ದತ್ತಾ ದ್ವಿಜಾತಯೇ ॥ ೧೬ 


ಕೊಡತಕ್ಕ ಒಳ್ಳೆಪ್ರುಯದ ಹಸುಗಳು. ಶೀಲ ರೂಪ ಗುಣಯುಕವಾದವು. 
ಕೊಂಬುಗಳಿಗೆ ಚಿನ್ನದಿಂದ ಅಲಂಕರಿಸಿದ ಕಪಿಲವರ್ಣದವು. 
ನ್ಯಾಯಮಾರ್ಗದಲ್ಲಿ ನನ್ನಿಂದ ಸಂಪಾದಿಸಲ್ಪಟ್ಟವು. ಗೊರಸುಗಳನ್ನು ಬೆಳ್ಳಿಯ 
ತಗಡುಗಳಿಂದ ಅಲಂಕರಿಸಿ, ರೇಷ್ಮೆಯ ವಸ್ತ್ರಗಳನ್ನು ಹೊದಿಸಿ, ಹೂಮಾಲೆಗಳನ್ನು 
ಹಾಕಿ, ಆಭರಣಗಳನ್ನು ತೊಡಿಸಿ, ಕರುಗಳ ಸಹಿತವಾದ ಗೋವುಗಳನ್ನು ನಾನು 
ದಾನಮಾಡಿದ್ದೇನೆ (೧೧-೧೩). ಆ ಗೋವುಗಳನ್ನಾದರೋ, ಗುಣಶಾಲಿಗಳೂ 
ಶೀಲವಂತರೂ ಬಡವರೂ ಖುಜುಮಾರ್ಗಿಗಳೂ ತಪ ಸ್ವಿಗಳೂ ವೇದಾಧ್ಯಯನ 
ಸಂಪನ್ನರೂ ಉದಾರಿಗಳೂ ಸಜ್ಜನರೂ ಮುಖ ಆದ 
ಬ್ರಾಹ್ಮಣೋತ್ರಮರಿಗೆ, ಅವರನ್ನು ಚೆನ್ನಾಗಿ ಅಲಂಕರಿಸಿ, ದಾನಮಾಡಿದ್ದೇನೆ (೧೪). 
ಗೋದಾನವಲ್ಲದೆ ಭೂದಾನ, ಸುವರ್ಣದಾನ, ಗೃಹದಾನ, "ಅಶ್ವ ದಾನ, 
ಹಸ್ತಿದಾನಗಳನ್ನು ಮಾಡಿದೆನು. ದಾಸೀಸಮೇತರಾದ ಕನ್ಯೆಯರನ್ನು 
ದಾನಮಾಡಿದ್ದೇನೆ. ಎಳ್ಳು, ಬೆಳ್ಳಿ, ಶಯ್ಯೆಗಳನ್ನು ಕೊಟ್ಟಿದ್ದೇನೆ. ವಸ್ತ್ರಗಳನ್ನೂ 
ರತ್ನಗಳನ್ನೂ ಗೃಹಪರಿಕರಗಳನ್ನೂ ರಥಗಳನ್ನೂ ದಾನಮಾಡಿದ್ದೇನೆ. ಹಲವಾರು 
ಯಜ್ಞಗಳನ್ನಾಚರಿಸಿದೆನು. ವಾಪೀ ಕೂಪ ತಟಾಕಾದಿಗಳನ್ನು ನಿರ್ಮಿಸಿದೆನು 
(೧೫). ಹೀಗಿರಲು ಒಬ್ಬ ಬ್ರಾಹ್ಮಣೋತ್ತಮನಿಗೆ ದಾನಮಾಡಿದ ಗೋವು ನನ್ನ 
ಹಸುಗಳ ಮಂದೆಯನ್ನು ಸೇರಿಕೊಂಡಿತು. ನಾನು ಅದನ್ನರಿಯದೆ ಆ ಹಸುವನ್ನು 


ಚತುಃಷಷ್ಟಿತಮಾಧ್ಯಾಯಃ ೧೬೧ 


ತಾಂ ನೀಯಮಾನಾಂ ತತ್ತ್ವಾಮಾ ದೃಷ್ಟೋವಾಚ ಮಮೇತಿ ತಮ್‌ | 


ಮಮೇತಿ ಪ್ರತಿಗ್ರಾಹ್ಯಾಹ ನಗೋ ಮೇ ದತವಾನಿತಿ ॥ ೧೭ 
ವಿಪ್ರ್‌ ವಿವದಮಾನ್‌ ಮಾಮೂಚತುಃ ಸ್ವಾರ್ಥಸಾಧಕ್‌ೌ | 
ಭವಾನ್‌ ದಾತಾಪಹರ್ತೇತಿ ತಚ್ಛು ತ್ಹಾಮೇನ ಭವದ್ಭಮಃ 1 ೧೮ 


ಅನುನೀತಾವುಭೌ ವಿಪ್ರೌ ಧರ್ಮಕೃಚ್ಛ ಗತೇನ ವೃ। 
ಗವಾಂ ಲಕ್ಷಂ ಪ್ರಕ್ಸಷ್ಟಾನಾಂ ದಾಸ್ಯಾ ಮ್ಯೇಷಾ ಪ್ರದೀಯತಾಮ್‌ ॥ ೧೯ 


ಭವಂತಾವನುಗ್ಗಹ್ಲೀತಾಂ ಕಿಂಕರಸ್ಕಾವಿಜಾನತಃ। 
ಸಮುದ್ಧರತ ಮಾಂ ಕೃಚ್ಛಾ: ತ್‌ ಪತಂತಂ ನಿರಯೇ$ಶುಚ್‌ೌ್‌ ॥ ೨೦ 


ನಾಹಂ ಪ್ರತಿಚ್ಛೇ ವೈ ರಾಜನ್ನಿತ್ಯುಕಾ ಶ್ಯ ಸ್ವಾಮ್ಯಪಾಕ್ರಮತ್‌ । 
ನಾನ್ಯದ್‌ ಗವಾಮಪ್ಯಯುತಮಿಚ್ಛಾಮಾತೃಪರೋ ಯಯ ॥ ೨೧ 


ಯಜ್ಞಗಳನ್ನಾಚರಿಸಿದೆನು. ವಾಪೀ ಕೂಪ ತಟಾಕಾದಿಗಳನ್ನು ನಿರ್ಮಿಸಿದೆನು 
(೧೫). ಹೀಗಿರಲು ಒಬ್ಬ ಬ್ರಾಹ್ಮಣೋತ್ತಮನಿಗೆ ದಾನಮಾಡಿದ ಗೋವು ನನ್ನ 
ಹಸುಗಳ ಮಂದೆಯನ್ನು ಸೇರಿಕೊಂಡಿತು. ನಾನು ಅದನ್ನರಿಯದೆ ಆ ಹಸುವನ್ನು 
ಇನ್ನೊಬ್ಬ ಬ್ರಾಹ್ಮಣನಿಗೆ ದಾನಮಾಡಿದೆನು. ಆತನು ಅದನ್ನು ಮನೆಗೆ 
ಒಯ್ಯುತಿರುವಾಗ ಮೊದಲಿನ ಗೋಸ್ವಾಮಿಯಾದ ದ್ವಿಜನು "ಈ ಹಸು ನನ್ನದು' 
ಎಂದನು. ದಾನವನ್ನು ತೆಗೆದುಕೊಂಡಿದ್ದ ಈ ದ್ವಿಜನು "ಇದು ನನ್ನದು. 
ನೃಗರಾಜನು ನನಗೆ ದಾನ ಕೊಟ್ಟಿದ್ದಾನೆ' ಎಂದನು (೧೬-೧೭). ಹೀಗೆ 
ಅವರಿಬ್ಬರೂ ವಾದಮಾಡುತ್ತ ತಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳುವುದಕ್ಕಾಗಿ ನನ್ನ 
ಹತ್ತಿರ ಬಂದು "ರಾಜನೆ, ಈ ಗೋವನ್ನು ನನಗೆ ದಾನಮಾಡಿದ್ದೀಯೆ, ಅಲ್ಲವೆ 9'' 
ಎಂದು ಒಬ್ಬನೂ ""ರಾಜ, ಇದನ್ನು ನನ್ನಿಂದ ಅಪಹರಿಸಿದ್ದೀಯೆ'' ಎಂದು 
ಇನ್ನೊಬ್ಬನೂ ಹೇಳ ತೊಡಗಿದರು. ನನಗೆ ದಿಕ್ಕು ಗಾಣದೆ ಹೋಯಿತು (೧೮). 

ಧರ್ಮಸಂಕಟದಲ್ಲಿ ಸಿಕ್ಕಿದ ನಾನು ಆ ಬ್ರಾಹ್ಮಣರನ್ನು ಸಂತೈಸುತ್ತ ""ನಿಮಗೆ 
ಶ್ರೇಷ್ಠವಾದ ಒಂದು ಲಕ್ಷ ಹಸುಗಳನ್ನು ಕೂಡುತ್ತೇನೆ. ಈ ಗೋವನ್ನು 
ಬಿಟ್ಟುಕೊಡಿರಿ'' ತಿಳಿಯದೆ ತಪ್ಪು ಮಾಡಿದ ಈ ಸೇವಕನನ್ನು ಅನುಗ್ರ ಹಿಸಿರಿ. 

ಪಾಪಕೃತ್ಯದಿಂದ ಅಶುಚಿಯಾದ ನರಕದಲ್ಲಿ ಬೀಳುವ ನನ್ನನ್ನು ಉದ್ಭರಿಸಿರಿ'' 

ಎಂದು ಪ್ರಾರ್ಥಿಸಿಕೊಂಡನು (೧೯-೨೦). ಅದಕ್ಕೆ ಮೊದಲನೆಯ 


೧೬೨ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಏತಸ್ಥಿನ್ನಂತರೇ ಯಾಮೈ ರ್ದೂತೈರೀತೋ ಯಮಕ್ಷಯಮ್‌ ।ಟ 


ಯಮೇನ ಪೃಷಸತ್ರಾ ಹಲಿ ದೇವದೇವ ಜಗತ್ಸತೇ ॥ ೨೨ 
ಪೂರ್ವಂ ತ್ರಮಶುಭಂ ಭುಂಕ್ಷೇ ಉತಾಹೋ ನೃಪತೇ ಶುಭಮ್‌ ।ಟ 
ನಾಂತಂ ದಾನಸ್ಫ್ಛ ಧರ್ಮಸ್ಯ ಪಶ್ಯೇ ಲೋಕಸ್ಯ ಭಾಸ್ಪತಃ ॥ ೨೩ 
ಪೂರ್ವಂ ದೇವಾಶುಭಂ ಭುಂಜ ಇತಿ ಪ್ರಾಹ ಪತೇತಿ ಸಃ । 
ತಾವದದ್ರಾಕ್ಷಮಾತ್ಗಾನಂ ಕೃಕಲಾಸಂ ಪತನ್‌ ಪ್ರಭೋ ॥ ೨೪ 
ಬ್ರಹ್ಮಣ್ಯಸ್ಯ ವದಾನ್ಯಸ್ಯ ತವ ದಾಸಸ್ಯ ಕೇಶವ | 

ಸ್ಮೃತಿರ್ನಾದ್ಯಾಪಿ ಎದ್ದಸ್ತಾ ಭವತ್ತಂದರ್ಶನಾರ್ಥಿನಃ॥ ೨೫ 


ಸತ್ತಂ ಕಥಂ ಮಮ ವಿಭೋಕಕ್ಷಿಪಥಃ ಪರಾ 

ಯೋಗೇಶ್ಪದ್ಬೆಃ ಶ್ರುತಿದ್ಧರಾಮಲಹೃದ್ವಿಭಾವ್ಯಃ। 
ಸಾಕ್ಷಾದಧೋಕ್ಷಜ ಉರುವ್ಯಸನಾಂಧಬುದ್ದೇ : 

ಸ್ಕಾನ್ಸೇs ನುದ್ಧಶ್ರ ಇಹ ಯಸ್ಯ ಭವಾಪವರ್ಗಃ॥ ೨೬ 


ಗೋಸ್ವಾಮಿಯು ""ರಾಜ, ನೀನೇನು ಕೊಟ್ಟರೂ ನಾನು ಸ್ನೀಕರಿಸುವುದಿಲ್ಲ'' 
ಎಂದು ಹೇಳಿ ಹೊರಟುಹೋದನು. ಇನ್ನೊಬ್ಬನು ""ಈ ಗೋವನ್ನುಬಿಟ್ಟುಬೇರೆ 
ಹತ್ತುಸಾವಿರ ಗೋವುಗಳನ್ನಿತರೂ ಒಲ್ಲೆನು'' ಎನ್ನುತ್ತ ತೆರಳಿದನು (೨೧). ಈ 
ರೀತಿ )'ನಡೆದಮೇಲೆ ಯಮದೂತರು ನನ್ನನ್ನು ಯಮನ ಬಳಿಗೆ ಒಯ್ದರು. ಹೇ 
ದೇವದೇವ, ಜಗತ್ಪತೇ, ಅಲ್ಲಿ ಯಮನು ನನ್ನನ್ನು ಕುರಿತು ""ರಾಜ, ಮೊದಲು 
ಪಾಪದ ಫಲವನು ; ಅನುಭವಿಸುವೆಯೊ, ಪುಣ್ಯದ ಫ ಫಲವನ್ನೊ? ನೀನು ಮಾಡಿದ 
ದಾನಧರ್ಮಗಳಿಗೆ ದೊರಕುವ ಶುಭಲೋಕದ ಫ ಫಲಕ್ಕೆ ಅಂತವನ್ನೇ ಕಾಣೆ '' 
ಎಂದನು (೨೨-೨೩). ಆಗ ನಾನು ""ಯಮದೇವ, ಮೊದಲು ಪಾಪದ ಫ ಫಲವನ್ನು 
ಉಣ್ಣುವೆನು'' ಎಂದೆನು. ""ಬೀಳು!'' ಎಂದು ಅವನು ನುಡಿದನು. ಹೇ ಪ್ರಭು, 
ಒಡನೆಯೇ ಬೀಳುತ್ತನಾನು ಓತಿಕೇತವಾಗಿರುವುದನ್ನು ಕಂಡೆನು | (೨೪). ಹೇ 
ಕೇಶವ, ಬ್ರಾಹ್ಮಣಪ್ರಿಯನೂ ದಾನತತ್ನರನೂ ನಿನ್ನ ದಾಸನೂ ನಿನ್ನ ದರ್ಶನಾ 
ಕಾಂಕ್ಷಿಯೂ ಆಗಿದ್ದ ನನಗೆ ಇದುವರೆಗೂ ನಿನ್ನ ನಾಮಸ್ಥರಣೆ ತಪ್ಪಲಿಲ್ಲ(೨೫). 
ಓ ಮಹಾತ್ಯ ಪರಮಾತ್ಮನಾದ ನೀನು ನನ್ನ ಕಣ್ಣಿಗೆ ಗೋಚರಿಸಿಬಿಟ್ಟೆಯಲ್ಲ! 
ಯೋಗೇಶ್ವರರು ವೇದವೆಂಬ ಕಣ್ಣಿಂದ ತಮ್ಮನಿರ್ಮಲ ಹೃದಯದಲ್ಲಿಯಾರನ್ನೂ 
ಭಾವಿಸಿ ನೋಡಬಲ್ಲರೋ, ಸಂಸಾರ ಬಂಧನದಿಂದ ಬಿಡುಗಡೆಯಾದವರಿಗೆ 


ಚತುಃಷಷ್ಟಿಕಮಾಧ್ಯಾಯಃ ೧೬೩ 


ದೇವದೇವ ಜಗನ್ನಾಥ ಗೋವಿಂದ ಪುರುಷೋತ್ತಮ । 


ನಾರಾಯಣ ಹೃಷೀಕೇಶ ಪುಣ್ಯಶ್ಲೋಕಾಚ್ಛುತಾವ್ಯಯ॥ ಪಿಪಿ 
ಅನುಜಾನೀಹಿ ಮಾಂ ಕೃಷ್ಣಯಾಂತಂ ದೇವಗತಿಂ ಪ್ರಭೋ । 
ಯತ್ರ ಕ್ವಾಪಿ ಸತಶ್ಲೇತೋ ಭೂಯಾನ್ಸೇ ತ್ವತ್ರದಾಸ್ಪದಮ್‌ ॥ ೨೮ 


ನಮಸೇ ಸರ್ವಭಾವಾಯ ಬ್ರಹ್ಮಣೇ5 ನಂತಶಕಯೇ | 
ಕೃಷ್ಣಾಯ ವಾಸುದೇವಾಯ ಯೋಗಾನಾಂ ಪತಯೇ ನಮಃ॥| ರ್ಪಿ 


ಇತ್ಯುಕ್ತ್ವಾತಂ ಪರಿಕ್ರಮ್ಯ ಪಾದೌ ಸ್ನಷ್ಟ್ಯಾಸಮ್‌ಲಿನಾ | 
ಅನುಜ್ಞಾತೋ ವಿಮಾನಾಗ್ರ್ಯ ಮಾರುಹತ್‌ ಪಶ್ಯತಾಂ ನೃಣಾಮ್‌ ॥೩೦ 


ಕೃಷ್ಣಃ ಪರಿಜನಂ ಪ್ರಾಹ ಭಗವಾನ್‌ ದೇವಕೀಸುತಃ। 
ಬ್ರಹ್ಮಣ್ಯದೇವೋ ಧರ್ಮಾತ್ಥಾರಾಜನ್ಯಾನನುಶಿಕ್ಷಯನ್‌ ॥ ೩೧ 


ದುರ್ಜರಂ ಬತ ಬ್ರಹ್ಮಸ್ವಂ ಭುಕ್ತಮಗ್ನೇರ್ಮನಾಗಪಿ। 
ತೇಜೀಯಸೋಹಪಿ ಕಿಮುತ ರಾಜ್ಞಾಮಾಶ್ಚರಮಾನಿನಾಮ್‌ ॥ ೩೨ 


ಮಾತ್ರ ಯಾರ ದರ್ಶನವಾದೀತೋ ಅಂತಹ ನೀನು, ಅಧೋಕ್ಷಜ, ಓತಿಕೇತ 
ಜನ್ಮದ ಮಹಾದುಃಖದಿಂದ ಕುರುಡನಾದ ನನಗೆ ದರ್ಶನವನ್ನಿತ್ತೆಯಲ್ಲ! (೨೬). 


ಹೇ ದೇವದೇವ, ಜಗದೊಡೆಯ, ಗೋವಿಂದ, ಪುರುಷೋತಮ, 
ನಾರಾಯಣ, ಹೃಷೀಕೇಶ, ಪುಣ್ಯಕೀರ್ತಿ, ಅಚ್ಯುತ, ಅವ್ಯಯ, ಶ್ರೀಕೃಷ್ಣ ಸ್ವಾಮಿ, 
ದೇವ ಲೋಕವನ್ನೈದಲು ನನಗೆ ಅನುಮತಿಯನ್ನು ಕೊಡು. ನಾನು ಎಲ್ಲಿದ್ದರೂ 
ನನ್ನಮನಸ್ಸುನಿನ್ನಪಾದವನ್ನೇ ಸ್ಥರಿಸುತಿರಲಿ (೨೭-೨೮). ಅನಂತ ಶಕ್ತಿಯುಳ್ಳದ್ದೂ 
ಎಶ್ವೋತ್ಪತ್ತಿಕಾರಣವೂ ಆದ ಬ್ರಹ್ಮವಸುವಾಗಿರುವ ನಿನಗೆ ನಮಸ್ಕಾರ. 
ಶ್ರೀಕೃಷ್ಣನಿಗೆ, ವಾಸುದೇವನಿಗೆ, ಯೋಗೇಶ್ವರನಿಗೆ ನಮಸ್ಕಾರ'' ಎಂದು ಹೇಳಿ 
ನೃಗರಾಜನು ಅಚ್ಯುತನಿಗೆ ಪ್ರದಕ್ಷಿಣೆ ಮಾಡಿ ಆತನ ಪಾದಗಳನ್ನು ತನ್ನ ಶಿರಸಿನಿಂದ 
ಸ್ಪರ್ಶಿಸಿ ಅನುಮತಿಯನ್ನು ಪಡೆದು, ಜನರೆಲ್ಲರೂ ನೋಡುತ್ತಿರುವಾಗಲೇ 
ಉಪಸ್ಥಿತವಾದ ದಿವ್ಯವಿಮಾನವನ್ನು ಏರಿದನು (೨೯-೩೦). ಅನಂತರ 
ಬ್ರಾಹ್ಮಣಪ್ರಿಯನೂ ಭರ್ಮಾತ್ಮನೂ ಆದ ಭಗವಾನ್‌ ದೇವಕೀಸುತನು ರಾಜರಿಗೆ 
ಬುದ್ಧಿಕಲಿಸುವುದಕ್ಕಾಗಿ ಸುತ್ತಲೂ ಇದ್ದ ಪರಿಜನರನ್ನು ಉದ್ದೇಶಿಸಿ ಹೀಗೆಂದನು : 


೧೬೪ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ನಾಹಂ ಹಾಲಾಹಲಂ ಮನ್ಯೇ ವಿಷಂ ಯಸ್ಕ ಪ್ರತಿಕ್ರಿಯಾ । 


ಬ್ರಹ್ಮಸ್ತಂ ಹಿ ವಿಷಂ ಪ್ರೋಕಂ ನಾಸ್ಯ ಪ್ರತಿವಿಧಿರ್ಭುವಿ ॥ ೩೩ 
ಹಿನಸ್ತಿ ವಿಷಮತ್ತಾರಂ ವಹಿರದ್ದಿಃ ಪ್ರಶಾಮೃತಿ ! 
ಕುಲಂ ಸಮೂಲಂ ದಹತಿ ಬ್ರಹ್ಮಸ್ವಾರಣಿಪಾವಕಃ॥ ೩೪ 


ಬ್ರಹ್ಮಸ್ವಂ ದುರನುಜ್ಞಾತಂ ಭುಕಂ ಹಂತಿ ತ್ರಿಪೂರುಷಮ್‌ । 
ಪ್ರಸಹ್ಯ ತು ಬಲಾದ್‌ ಭುಕಂ ದಶ ಪೂರ್ವಾನ್‌ ದಶಾಪರಾನ್‌ ॥ ೩೫ 


ರಾಜಾನೋ ರಾಜಲಕ್ಷಾ ಎ5೦ಿಧಾ ನಾತ್ಮಪಾತಂ ವಿಚಕ್ಷತೇ । 
ನಿರಯಂ ಯೇ ಭಿಮನ್ಯಂತೇ ಬ್ರಹ್ನಸ್ಪಂ ಸಾಧು ಬಾಲಿಶಾಃ ॥ ೩೬ 


ಗೃಹಂತಿ ಯಾವತಃ ಪಾಂಸೂನ್‌ ಕ್ರಂದತಾಮಶ್ರುಬಿಂದವಃ। 
ವಿಪ್ರಾಣಾಂ ಹೃತವೃತೀನಾಂ ವಾದಾನ್ಯಾನಾಂ ಕುಟುಂಬಿನಾಮ್‌ ॥ ೩೭ 


""ಬ್ರಹ್ಮಸ್ವವು ( ಬ್ರಾಹ್ಮಣಧನ) ಜೀರ್ಣವಾಗತಕ್ಕದ್ದಲ್ಪ ಅದನ್ನು ಸ್ವಲ್ಪ ತಿಂದರೂ 
ಅಗ್ನಿಯಾಗಲಿ, ಇನ್ನೊಬ್ಬ 'ತೇಜಸ್ವಿಯಾಗಲಿ ಅರಗಿಸಿಕೊಳ್ಳಲಾರ. ಹೀಗಿರಲು, 
"ನಾವು ಲೋಕೇಶ್ವರ” ರೆಂದು ವೃಥಾ ಬೀಗುವ ರಾಜರು ಜೀರ್ಣಿಸಿಕೊಂಡಾರೆ 9 
(೩೧-೩೨). ಹಾಲಾಹಲವನ್ನೂ ನಾನು ಅಂತಹ ವಿಷವೆನ್ನಲಾರೆ. ಏಕೆಂದರೆ, 
ಅದಕ್ಕೂ ಚಿಕೆತ್ಸೆಯುಂಟು. ಬ್ರಹ್ಮಸ್ವವೇ ನಿಜವಾದ ವಿಷ ಅದಕ್ಕೆ ಈ ಜಗತಿನಲ್ಲಿ 
ಚಿಕಿತ್ಸೆ ಇಲ್ಲ ವಿಷವು ತಿಂದವನನ್ನು ಕೊಲ್ಲುತ್ತದೆ. ಬೆಂಕಿ ನೀರಿನಿಂದ 
ಉಪಶಮನಗೇೊಳ್ಳುತ್ತದೆ. ಬ್ರಹ್ಮಸ್ವವೆಂಬ ಅರಣಿಯಲ್ಲಿ ಹುಟ್ಟಿದ 
ಬೆಂಕಿಯಾದರೋ ಅಪಹರಿಸಿದವನ ಕುಲವನ್ನೇ ನಿರ್ಮೂಲವಾಗಿ ಸುಡುವುದು 
(೩೩-೩೪). ಕ್ರಮವಾಗಿ ಅನುಜ್ಞೆಯನ್ನು ಪಡೆಯದೆ ಅನುಭವಿಸಿದ ಬ್ರಹ್ಮಸ್ವವು 
ಮೂರು ತಲೆಮಾರಿನವರೆಗೆ ಹಿಂಸೆಯನ್ನು ಕೊಡುವುದು. ಬಲಾತ್ಕಾರದಿಂದ 
ಕಿತ್ತುಕೊಂಡ ಬ್ರಹ್ಮಸ್ವವಾದರೋ ಅಪಹರಿಸಿದವನ ಹಿಂದಿನ ಹತ್ತುತಲೆಗಳನ್ನೂ 
ಮುಂದಿನ ಹತ್ತು ತಲೆಗಳನ್ನೂ ದಹಿಸುವುದು ! (೩೫). ರಾಜಲಕ್ಷ್ಮಿಯಿಂದ 
ಕುರುಡಾದ ರಾಜರಿಗೆ ತಮಗಾಗುವ ಕೇಡು ಕಾಣಿಸುವುದಿಲ್ಲ ಬ್ರಹ್ಮಸ್ವಕ್ಕೆ 
ಆಸೆಪಡುವ ಮೂಢರು ನರಕವನ್ನೇ ಬಯಸುತಿದ್ದಾರೆಂದು ತಿಳಿಯಬೇಕು 
(೩೬). ಉದಾರಿಗಳೂ ಕುಟುಂಬಿಗಳೂ ಆದ ವಿಪ್ರರು ತಮ್ಮ ಆಸಿಯನ್ನು 
ಕಳೆದುಕೊಂಡು ಕಣ್ಣೀರಿಡುವಾಗ ಅವರ ಕಂಬನಿಗಳು ಎಷ್ಟುಧೂಳಿನ ಕಣಗಳನ್ನು 


ಚತುಃಷಷ್ಠಿತಮಾಧ್ಯಾಯಃ ೧೬೫ 


ರಾಜಾನೋ ರಾಜಕುಲ್ಯಾಶ್ಚ ತಾವತೋ5 ಬ್ಹಾನ್ನಿರಂಕುಶಾಃ I 


ಕುಂಭೀಷಾಕೇಷು ಪಚ್ಯಂತೇ ಬ್ರಹ್ಮದಾಯಾಪಹಾರಿಣಃ॥ ೩೮ 

ಸ್ಪದತಾಂ ಪರದತಾಂವಾ ಬ್ರಹ್ಮವೃತ್ತಿಂ ಹರೇಚ್ಛೆಯಃ 

ಷಷ್ಪಿವರ್ಷಸಹಸ್ರಾಣಿ ವಿಷ್ಠಾಯಾಂ ಜಾಯತೇ ಕೃಮಿಃ ॥ ೩೯ 
ನ ಮೇ ಬ್ರಹ್ಮಧನಂ ಭೂಯಾದ್‌ 


ಯದ್‌ಗದಾ ಲಾಯುಷೋ ನಪಾಃ। 
ಲ ಇವ ಇಂೂ ಲ 
ಪರಾಜಿತಾಶ್ಲು ತಾ ರಾಜ್ಯಾದ್‌ 


ಭವಂತ್ಯುದ್ವೇಜಿನೋತಹಯಃ॥ ೪೦ 
ವಿಪ್ರಂ ಕೃತಾಗಸಮಷಿ ನೈವ ದ್ರುಹೃತ ಮಾಮಕಾಃ। 
ಫ್ಲಂತಂ ಬಹು ಶಪಂತಂವಾ ನಮಸ್ಸುರುತ ನಿತ್ಯಶಃ Il ೪೧ 


ಯಥಾಹಂ ಪ್ರಣಮೇ ವಿಪ್ರಾನನುಕಾಲಂ ಸಮಾಹಿತಃ । 
ತಥಾ ನಮತ ಯೂಯಂ ಚ ಯೋತನೃಥಾ ಮೇ ಸ ದಂಡಭಾಕ್‌ 1೪೨ 


ಬ್ರಾಹ್ಮಣಾರ್ಥೋ ಹ್ಯಪಹೃತೋ ಹರ್ತಾರಂ ಪಾತಯತ್ಯಧಃ | 
ಅಜಾನಂತಮಪಿ ಹ್ಯೇನಂ ನ್ಸಗಂ ಬ್ರಾಹ್ಮಣಗೌರಿವ ॥ ೪೩ 


ಒದ್ದೆಮಾಡುತ್ತವೆಯೋ ಅಷ್ಟುವರ್ಷಗಳವರೆಗೆ ಬ್ರಹ್ಮಸ್ವವನ್ನಪಹರಿಸಿದ ರಾಜರೂ 
ಅವರ ವಂಶದವರೂ ಕುಂಭೀಪಾಕ ನರಕಗಳಲ್ಲಿ ಅಡೆತಡೆಯಿಲ್ಲದೆ ಬೆಂದು 
ಹೋಗುತಾರೆ (೩೭-೩೮). ತಾನು ಕೊಟ್ಟಿದ್ದನ್ನಾಗಲಿ ಪರರು ಕೊಟ್ಟಿದ್ದನ್ನಾಗಲಿ 
ಬ್ರಹ್ಮಸ್ವವನ್ನು ಯಾವನು ಅಪಹರಿಸುವನೋ ಅವನು ಅರುವತ್ತು ಸಾವಿರ 
ವರ್ಷಗಳವರೆಗೆ ಅಮೇಧ್ಯದಲ್ಲಿ ಹುಳುವಾಗಿ ಹುಟ್ಟುವನು. ಯಾವುದನ್ನು 
ಆಶಿಸಿದರೆ ರಾಜರು ಅಲ್ಲಾಯುಷ್ಕರಾಗುವರೋ, ಸೋಲನ್ನನುಭವಿಸಿ ರಾಜ್ಯ 
ಭ್ರಷ್ಟರಾಗುವರೋ, ಉದ್ವೇಗವನ್ನುಂಟುಮಾಡುವ ಹಾವುಗಳಾಗಿ ಹುಟ್ಟುವರೋ, 
ಅಂತಹ ಬ್ರಹ್ಮಸ್ವವು ನನಗೆ ಎಂದಿಗೂ ಬೇಡ! (೩೯-೪೦). ಎಲೈೆ ನನ್ನಪರಿಜನರೆ, 
ವಿಪ್ರನು ಒಂದು ವೇಳೆ ತಪ್ಪು ಮಾಡಿದರೂ ಹೊಡೆದರೂ ಬೈದರೂ ಅವನಿಗೆ 
ದ್ರೋಹವನ್ನು ಮಾಡಬೇಡಿರಿ. ಅವನನ್ನು ಗೌರವದಿಂದ ಕಾಣಿರಿ. ನಾನು ಹೇಗೆ 
ಶಾಂತಚಿತ್ತನಾಗಿ ಕಾಲಕಾಲಕ್ಕೆ ಬ್ರಾಹ್ಮಣರನ್ನು ನಮಸ್ಕರಿಸುವೆನೋ ಹಾಗೆ ನೀವು ಸಹ 


೧೬೬ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 
ಏವಂ ವಿಶ್ರಾವ್ಯ ಭಗವಾನ್‌ ಮುಕುಂದೋ ದ್ವಾರಕೌಕಸಃ | 
ಪಾವನಃ ಸರ್ವಲೋಕಾನಾಂ ವಿವೇಶ ನಿಜಮಂದಿರಮ್‌ ॥ ೪೪ 
ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ 
ಚತುಃಷಷ್ಟಿತಮಾಧ್ಯಾಯಃ 





ಪಂಚಷಷ್ಠಿತಮಾಧ್ಯಾಯಃ 
ಶ್ರೀ ಶುಕ ಉವಾಚ- 
ಬಲಭದ್ರಃ ಕುರುಶ್ರೇಷ್ಠ ಭಗವಾನ್‌ ರಥಮಾಸ್ಥಿತಃ | 


ಸುಪ್ಪದ್ದಿ ದೃಕ್ಷುರುತೃಂಠಃ ಪ್ರಯಯೌ ನಂದಗೋಕುಲಮ್‌ ॥ ೧ 


ನಮಸ್ಕರಿಸುತ್ತಿರಿ. ಹಾಗೆ ಮಾಡದವನನ್ನು ನಾನು ದಂಡಿಸುವೆನು (೪೧-೪೨). 
ಬ್ರಹ್ಮಸ್ವವು ಅಪಹರಿಸಿದವನನ್ನು ದುರ್ಗತಿಗೆ ತಳ್ಳುವುದು. ಏನೂ ಅರಿಯದ 
ನೃಗರಾಜನನ್ನು ಸಹ ಬ್ರಾಹ್ಮಣನ ಗೋವು ಈ ದುರ್ಗತಿಗೆ ತಂದಿತಲ್ಲವೆ 9'' 
ಈ ರೀತಿಯಾಗಿ ಲೋಕಪಾವನನಾದ ಮುಕುಂದನು ದ್ವಾರಕಾವಾಸಿಗಳಿಗೆ ಬುದ್ಧಿ 
ಹೇಳಿ ತನ್ನ ಗೃಹಕ್ಕೆ ತೆರಳಿದನು” (೪೩-೪೪). 


ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿ ಅರುವತ್ತುನಾಲ್ಕನೆಯ ಅಧ್ಯಾಯ 





ಅಧ್ಯಾಯ ೬೫ 


ಬಲರಾಮನು ನಂದಗೋಕುಲಕ್ಕೆ ಹೋಗುವುದು. ಗೋಪಿಯರೊಡನೆ ವಿಹಾರ. 
ಯಮುನಾಕರ್ಷಣೆ. 


ಪರೀಕ್ಷಿತರಾಜ, ಒಮ್ಮೆ ಬಲಭದ್ರನಿಗೆ ವ್ರಜವಾಸಿಗಳಾದ ತನ್ನ ಮಿತ್ರರನ್ನು 
ನೋಡಬೇಕೆಂಬ ಬಯಕೆ ತೀವ್ರವಾಯಿತು. ಅವನು ರಥವನ್ನೇರಿ ನಂದ 
ಗೋಕುಲಕ್ಕೆ ಹೋದನು. ಅಲ್ಲಿ ಬಹುಕಾಲದಿಂದ ನೋಡಬೇಕೆಂದು 


೧ಈ ನೃಗೋಪಾಖ್ಯಾನವು ವಾಲ್ಪೀಕಿರಾಮಾಯಣದ ಉತ್ತರಕಾಂಡದ೫೩ನೆಯ ಸರ್ಗದಲ್ಲಿ 
ಬಂದಿದೆ. ವಾದಮಾಡುತ್ತ ಅರಮನೆಗೆ ಬಂದ ಆ ವಿಪ್ರರಿಗೆ ನೃಗರಾಜನ ಭೇಟಿಯಾಗಲಿಲ್ಲ 
ವೆಂದೂ ಆದ್ದರಿಂದ ಅವರು ಕೋಪಗೊಂಡು ಓತಿಕೇತವಾಗುವಂತೆ ನೃಗನನ್ನು ಶಪಿಸಿದರೆಂದೂ ಇದೆ. 


ಪಂಚಷಷ್ಟಿತಮಾಧ್ಯಾ ಯಃ ೧೬೭ 


ಪರಿಪ್ಷಕಶ್ಚಿರೋತೃಂಶೈರ್ಗೋಪೈರ್ಗೋಪೀಭಿರೇವ ಚ। 


ರಾಮೋ ಭಿವಾದ್ಯ ಹಿತರಾವಾಶೀರ್ಥಿರಭಿನಂದಿತಃ॥ 3 
ಚಿರಂ ನಃ ಪಾಹಿ ದಾಶಾರ್ಹ ಸಾನುಜೋ ಜಗದೀಶ್ಚರಃ 
ಆತ್ಯಾರೋಪ್ಯಾಂಕಮಾಲಿಂಗ್ಳ ನೇತ್ಸೈಃ ಸಿಷಿಚತುರ್ಜಲೈಃ॥ ೩ 
ಗೋಪವೃದ್ಧಾಂಶ್ಚ ವಿಧಿವದ್‌ ಯವಿಷ್ಠೆ ಖರಭಿವಂದಿತಃ। 

ಯಥಾವಯೋ ಯಥಾಸಖ್ಯಂ ಯಥಾಸಂಬಂಧಮಾತ್ಮನಃ || ೪ 
ಸಮುಪೇತ್ಯಾಥ ಗೋಪಾಲಾನ್‌ ಹಾಸ್ಯ ಹಸಗ್ರಹಾದಿಭಿಃ | 

ಎಶ್ರಾಂತಂ ಸುಖಮಾಸೀನಂ ಪಪ್ರಚ್ಛುಃ ಪರ್ಯುಪಾಗತಾಃ ॥ ೫ 
ಪೃಷ್ಟಾಶ್ಚಾನಾಮಯಂ ಸ್ವೇಷು ಪ್ರೇಮಗದ್ಗದಯಾ ಗಿರಾ । 

ಕೃಷ್ಣೇ ಕಮಲಪತ್ರಾಕ್ಷೇ ಸಂನ್ಯಾಸಾಖಿಲರಾಧಸಃ॥। ೬ 
ಕಚ್ಚೀನ್ನೋ ಬಾಂಧವಾ ರಾಮ ಸರ್ವೇ ಕುಶಲಮಾಸತೇ। 

ಕಚ್ಚಿತ್‌ ಸ್ಸರಥ ನೋ ರಾಮ ಯೂಯಂ ದಾರಸುತಾನಿಘಾಃ Il ೭ 


ತವಕಗೊಂಡಿದ್ದಗೋಪಗೋಪಿಯರಿಂದ ಅಲಿಂಗಿತನಾಗಿ, ತಾಯಿತಂದೆಗಳಾದ 
ಯಶೋದಾನಂದರನ್ನು ವಂದಿಸಿ, ಅವರ ಆಶೀರ್ವಾದಗಳನ್ನು ಪಡೆದು 
ಆನಂದಗೊಂಡನು (೧-೨). ಯಶೋದಾನಂದರು ಬಲರಾಮನನ್ನು ತಮ್ಮ 
ತೊಡೆಯ ಮೇಲೆ ಕುಳ್ಳಿರಿಸಿ ಅಪ್ಪಿಕೊಂಡು ""ಜಗದೀಶ್ವರ, ದಾಶಾರ್ಹಕುಲದಲ್ಲಿ 
ಜನಿಸಿದ ರಾಮ, ನಿನ್ನ ತಮ್ಮನಿಂದ ಸಹಿತನಾಗಿ ನಮ್ಮನ್ನು ಚಿರಕಾಲ ಪಾಲಿಸುತ್ತಿರು'' 
ಎನ್ನುತ್ತ ಅನಂದಬಾಷ್ನಗಳಿಂದ ಅವನನ್ನು ತೋಯಿಸಿದರು (೩). ಬಲರಾಮನು 
ವ್ರಜದಲ್ಲಿದ್ದ ಹಿರಿಯ ಗೋಪರಿಗೆ ನಮಸ್ಕರಿಸಿದನು. ಕಿರಿಯರು ಅವನಿಗೆ 
ನಮಸ್ಕರಿಸಿದರು. ಅನಂತರ ವಯಸ್ಸು ಸ್ನೇಹ, ಸಂಬಂಧಗಳಿಗೆ ಅನುಗುಣವಾಗಿ 
ಗೋಪಾಲರೊಡನೆ ಹಾಸ್ಯಮಾಡುತ್ತ ಕೈಹಿಡಿಯುತ್ತ ವಿನೋದದಿಂದ ಸುಖವಾಗಿ 
ಕುಳಿತಿದ್ದ ಬಲರಾಮನ ಸುತಲೂ ಗೋಪಾಲರು ಬಂದು ಸೇರಿದರು (೪-೫). 
ಅವರೆಲ್ಲರೂ ಬಲರಾಮನ ಕ್ಷೇಮವನ್ನುವಿಚಾರಿಸಿದರು. ಅಂತೆಯೇ ಗೋಪಾಲರ 
ಆರೋಗ್ಯವನ್ನು ಆತನು ಕೇಳಿದನು. ಕಮಲನೇತ್ರನಾದ ಕೃಷ್ಣನಿಗೆ ಸರ್ವಸ್ವವನ್ನೂ 
ಅರ್ಪಿಸಿಕೊಂಡಿದ್ದ ಗೊಲ್ಲರು ಪ್ರೇಮದಿಂದ ಗದ್ಗದಿಸುತ್ತ ಆತನ ಕುಶಲವನ್ನು 
ವಿಚಾರಿಸಿ ""ರಾಮ, ನಮ್ಮ ಬಂಧುಗಳೆಲ್ಲರೂ ಕುಶವಾಗಿದ್ದಾರೆಯೇ? ನಿಮಗೀಗ 


೧೬೮ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ದಿಷ್ಟ್ಯಾ ಕಂಸೋ ಹತಃ ಪಾಪೋದಿಷ್ಟಾ 5 ಮುಕಾಃ ಸುಹೃಜ್ಜನಾಃ ॥ 


ನಿಹತ್ಯ ನಿರ್ಜಿತ್ಯ ರಿಪೂನ್‌ ದಿಷ್ಟ್ಯಾ ದುರ್ಗಂ ಸಮಾಶ್ರಿತಾಃ ॥ ೮ 
ಗೋಪ್ಯೋ ಹಸಂತ್ಯಃ ಪಪ್ರಚ್ಛೂ ರಾಮಸಂದರ್ಶನಾದ್ಧತಾಃ । 
ಕಚ್ಚಿದಾಸೇ ಸುಖಂ ಕೃಷ್ಣಃ ಪುರಸ್ಪೀಜನವಲ್ಲಭಃ ॥ ೯ 


ಕಚ್ಚಿತ್‌ ಸ್ಫರತಿ ವಾ ಬಂಧೂನ್‌ ಪಿತರಂ ಮಾತರಂ ಚ ಸಃ। 
ಅಪ್ಯಸ್‌ ಮಾತರಂ ದ್ರಷ್ಟುಂ ಸಕ್ಕದಪ್ಯಾಗಮಿಷ್ಠತಿ 
ಅಪಿ ವಾ ಸ್ಮರತೇ5 ಸ್ಥಾಕಮನುಸೇವಾಂ ಮಹಾಭುಜಃ ॥ ೧೦ 


ಮಾತರಂ ಪಿತರಂ ಭ್ರಾತ್ತ ನ್‌ ಪತೀನ್‌ ಪುತ್ರಾನ್‌ ಸ್ಪಸ್ತರಪಿ। 
ಯದರ್ಥೇ ಜಹಿಮ ದಾಶಾರ್ಹ ದುಸ್ತ್ಯಜಾನ್‌ ಸ್ವಜನಾನ್‌ ಪ್ರಭೋ ॥ 


ತಾನಃ ಸದ್ಯಃ ಪರಿತ್ಯಜ್ಯ ಗತಃ ಸಂಛಿನ್ನಸ್‌ೌಹೃದಃ | 
ಕಥಂನು ತಾದೃಶಂ ಸ್ರೀಭಿರ್ನ ಶ್ರದ್ದೀಯೇತ ಭಾಷಿತಮ್‌ ॥ ೧೨ 


ಮಡದಿ ಮಕ್ಕಳಿದ್ದಾರೆ. ನಮ್ಮನೆನಪಾಗುವುದೋ ಹೇಗೆ? (೬-೭). ಪಾಪಿಯಾದ 
ಕಂಸನನ್ನು ಕೊಂದದ್ದು ಒಳ್ಳೆಯದಾಯಿತು. ಆಪ್ಪಜನರ ಸೆರೆಯನ್ನು ಬಿಡಿಸಿದ್ದು 
ಉತ್ತಮವಾಯಿತು. ವೈರಿಗಳನ್ನು ಗೆದ್ದುಮರ್ದಿಸಿ ದುರ್ಗಮವಾದ ದ್ವಾರಕೆಯನ್ನು 
ಸೇರಿಕೊಂಡದ್ದು ಭಾಗ್ಯವೇ ಸರಿ'' ಎಂದರು (೮). ಬಲರಾಮನ ದರ್ಶನದಲ್ಲಿ 
ಆಸಕ್ತರಾದ ಗೋಪಿಯರು ನಗುತ್ತ""ರಾಮ, ಕೃಷ್ಣನು ಸುಖವಾಗಿರುವನೆ? ನಗರ 
ಸ್ತ್ರೀಯರಿಗೆ ತುಂಬ ಪ್ರಿಯನಾಗಿರಬಹುದು | ಅವನಿಗೆ ಬಂಧುಗಳ ನೆನಪಿದೆಯೆ ? 
ತಾಯಿತಂದೆಗಳನ್ನಾದರೂ ಸ್ಥರಿಸಿಕೊಳ್ಳುವನೊ 9 ತಾಯಿ ಯಶೋದೆಯನ್ನು 
ನೋಡಲು ಒಮ್ಮೆ ಬರಬಹುದೆ ) ಆ ದೀರ್ಫ್ಥಬಾಹುವು ನಾವು ಮಾಡಿದ 
ಶುಶ್ರೂಷೆಯನ್ನೇನಾದರೂ ನೆನೆಸಿಕೊಳ್ಳುವನೊ 9 (೯-೧೦). ಹೇ ದಾಶಾರ್ಹ, 
ಯಾರಿಗಾಗಿ ನಾವು ತಾಯಿತಂದೆಗಳನ್ನೂ ಸೋದರರನ್ನೂ ಗಂಡಂದಿರನ್ನೂ 
ಮಕ್ಕಳನ್ನೂ ಅಕ್ಕತಂಗಿಯರನ್ನೂ-ತ್ಯಜಿಸಲು ಶಕ್ಕರಲ್ಲದ ಆತ್ಮೀಯರನ್ನೂ ಸಹ 
ತ್ಯಜಿಸಿದ್ದೆವೋ, ಅಂತಹ ನಮ್ಮನ್ನು ತೊರೆದು ಸ್ನೇಹವನ್ನು ಕಡೆಗಣಿಸಿ ಆತನು 


ಪಂಚಷಷ್ಟಿತಮಾಧ್ಯಾಯಃ ೧೬೯ 


ಕಥಂನು ಗೃಹ್ಣಂತ್ಯನವಸ್ಥಿತಾತ್ಮನೋ 
ವಚಃ ಕತಫಸ್ಯ ಬುಧಾಃ ಪುರಸ್ಪಿಯಃ । 


ಗೃಹ್ಗಂತಿ ವೆ ಚಿತ್ರಕಥಸ್ಯ ಸುಂದರ- 

ಸಿತಾವಲೋಕೋಚ್ಛ ಪಿತಸ್ಮರಾತುರಾಃ || ೧೩ 
ಕಿಂ ನಸತ್ತಥಯಾ ಗೋಪ್ಯಃ ಕಥಾಃ ಕಥಯತಾಪರಾಃ। 
ಯಾತ್ಯಸ್ಥಾಭಿರ್ವಿನಾ ಕಾಲೋ ಯದಿ ತಸ್ಯ ತಥೈವ ನಃ॥ ೧೪ 
ಇತಿ ಪ್ರಹಸಿತಂ ಶೌರೇರ್ಜಲ್ಲಿತಂ ಚಾರುವೀಕ್ಷಿತಮ್‌ | 
ಗತಿಂ ಪ್ರೇಮಪರಿಷ್ಟಂಗಂ ಸ್ಮರಂತ್ಯೋ ರುರುದುಃ ಸ್ಪಿಯಃ॥ ೧೫ 
ಸಂಕರ್ಷಣಸಾ] ಕಷ್ಟಸ್ಯ ಸಂದೇಶೈರ್ಹದಯಂಗಮೈಃ 
ಸಾಂತ್ವಯಾಮಾಸ ಭಗವಾನ್‌ ನಾನಾನುನಯಕೋವಿದಃ ॥ ೧೬ 


ಹೇಗೆ ನಂಬದೆ ಇರಲಾದೀತು ? ನಂಬಿಕೊಂಡೆವು'' ಎಂದರು (೧೧-೧೨). 
ಕೆಲವು ಗೋಪಿಯರು ""ಚಂಚಲಹೃದಯನಾದ ಆ ಕೃತಫ್ಲನ ಮಾತುನ್ನು 
ಚತುರೆಯರಾದ ನಗರಯುವತಿಯರು ಹೇಗೆ ನಂಬುತ್ತಾರೆ ? '' ಎಂದರು. 
ಕೆಲವರು "ಮೋಹಕವಾದ ಮುಗುಳ್ನಗೆಯ ನೋಟವನ್ನು ಬೀರಿದಾಗ 
ಕಾಮಾತುರರಾದ ನಗರಯುವತಿಯರೂ ಸಹ ರಂಗು ರಂಗಿನ ಕೃಷ್ಣನ ಮಾತಿಗೆ 
ಮರುಳಾಗಿ ನಂಬಿಬಿಡುತಾರೆ !'' ಎಂದು ಹೇಳಿದರು (೧೩). ಮತ್ತೆ ಕೆಲವು 
ಗೋಪಾಂಗನೆಯರು ""ಎಲೌ ಗೋಪಿಯರೆ, ಕೃಷ್ಣನ ವಿಷಯವೇಕೆ 9 ಬೇರೆ 
ಏನಾದರೂ ಮಾತಾಡಿರಿ. ಅವನಿಗೊಂದು ರೀತಿ ಕಾಲ ಕಳೆಯುತ್ತದೆ, ನಮಗೆ 
ಇನ್ನೊಂದು ರೀತಿ (ಅವನಿಗೆ ಸುಖದಿಂದ, ನಮಗೆ ದುಃಖದಿಂದ) '' ಎಂದು 
ನುಡಿದರು (೧೪). ಹೀಗೆ ನುಡಿದ ಆ ಗೋಪಾಂಗನೆಯರು ಶ್ರೀಕೃಷ್ಣನ ಆ 
ನಗು, ಸವಿನುಡಿ, ಬೆಡಗಿನ ನೋಟ, ನಡಿಗೆ, ಪ್ರೇಮಾಲಿಂಗನಗಳನ್ನು 
ಸ್ಫರಿಸಿಕೊಂಡು ಅತ್ತರು. ಆಗ ಸಂತೈಸುವುದರಲ್ಲಿ ನಿಪುಣನಾದ ಬಲಭದ್ರನು 
ಕೃಷ್ಣನ ಹೃದಯಂಗಮಗಳಾದ ಸಂದೇಶಗಳನ್ನು ಹೇಳುತ್ತ ಅವರನ್ನು 
ಸಂತೈಸಿದನು (೧೫-೧೬). ಭಗವಾನ್‌ ಬಲಭದ್ರನು ಆ ವಸಂತರಾತ್ರಿಗಳಲ್ಲಿ 


7 


೧೭೦ ಶ್ರೀಮದ್ಬಾಗವತಂ- ದಶಮಸ್ಕಂಧಃ 


ದ್ನ ಮಾಸ್‌ ತತ್ರ ಚಾವಾತೀನ್ನಧುಂ ಮಾಧವಮೇವ ಚಟ 
ರಾಮಃ ಕ್ಷಪಾಸು ಭಗವಾನ್‌ ಗೋಪೀನಾಂ ರತಿಮಾವಹನ್‌॥ ೧೭ 


ಪೂರ್ಣಚಂದ್ರಕಲಾಮೃಷ್ಠೇ ಕೌಮುದೀಗಂಧವಾಯುನಾ। 
ಯಮುನೋಪವನೇ ರೇಮೇ ಸೇವಿತೇ ಸ್ವೀಗಣೈರ್ವ್ವತಃ Il ೧೮ 


ವರುಣಪ್ರೇಷಿತಾ ದೇವೀ ವಾರುಣೀ ವಕ್ಷಕೋಟರಾತ್‌ । 
ಪತಂತೀ ತದ್‌ ವನಂ ಸರ್ವಂ ಸಗಂಧೇನಾಧ್ಯವಾಸಯತ್‌ Il ೧೯ 


ತಂ ಗಂಧಂ ಮಧುಧಾರಾಯಾ ವಾಯುನೋಪಹೃತಂ ಬಲಃ। 
ಆಫ್ರಾಯೋಪಗತಸತ್ರ ಲಲನಾಭಿಃ ಸಮಂ ಪಪ್‌ ॥ ೨೦ 


ಉಪಗೀಯಮಾನಚರಿತೋ ವನಿತಾಭಿರ್ಹಲಾಯುಧಃ। 
ವನೇಷು ವ್ಯಚರತ್‌ ಕ್ಷೀಬೋ ಮದವಿಹ್ಮಲಲೋಚನಃ॥ ೨೧ 


ಸಗ್ಗ ೀಕಕುಂಡಲೋ ಮತೋ ವೈಜಯಂತ್ಯಾ ಚ ಮಾಲಯಾ। 


ಖಲಿ ರೆ 


ಬಿಭ್ರತ್‌ ಸ್ಥತಿಮುಖಾಂಭೋಜಂ ಸ್ವೇದಪ್ರಾಲೇಯಭೂಷಿತಮ್‌ ॥ ೨೨ 





ಗೋಪಿಯರನ್ನು” ಸಂತೋಷಪಡಿಸುತ್ತ ಚೈತ್ರ, ವೈಶಾಖ ಈ ಎರಡು ತಿಂಗಳು 
ಗೋಕುಲದಲ್ಲಿದ್ದನು. ಪೂರ್ಣಚಂದ್ರನ ಬೆಳದಿಂಗಳಲ್ಲಿ ನೈದಿಲೆಗಳ 
ಸುವಾಸನೆಯನ್ನು ಹೊತ್ತುತಂಗಾಳಿ ಬೀಸುವ ಯಮುನೋಪವನದಲ್ಲಿ ಸ್ತ್ರೀಯರ 
ಗುಂಪಿನೊಡನೆ ವಿಹರಿಸಿದನು (೧೭-೧೮). ವರುಣಪ್ರೇಷಿತವಾದ 
ವಾರುಣೀಮದ್ಯವು ಮರದ ಪೊಟರೆಗಳಿಂದ ಸುರಿಯತ್ತ ಉಪವನವೆಲ್ಲವನ್ನೂ 
ತನ್ನ ಗಂಧದಿಂದ ತುಂಬಿತು. ಗಾಳಿಯು ಬೀಸುತ್ತ ತಂದ ಮದ್ಯಧಾರೆಯ 
ಗಂಧವನ್ನಾಘ್ರಾಣಿಸಿದ ಬಲರಾಮನು ಲಲನೆಯರೊಡನೆ ಹೋಗಿ ಆ ಮದ್ಯವನ್ನು 
ಕುಡಿದನು (೧೯-೨೦). ಆವನಿತೆಯರು ಹಾಡುಕಟ್ಟಿ ಬಲರಾಮನ ಚರಿತ್ರೆಯನ್ನು 
ಹಾಡುತ್ತಿದ್ದರು. ಹಲಾಯುಧನು ಮದ್ಯಪಾನದಿಂದ ಮದಿಸಿ ಮದಘೂರ್ಣಿತ 
ನೇತ್ರನಾಗಿ ಸ್ತೀಯರೊಡನೆ ಉಪವನಗಳಲ್ಲಿತಿರುಗಾಡುತ್ತಿದ್ದನು (೨೧). ಆತನು 


೧ ಶ್ರೀಕೃಷ್ಣನಿಂದ ಸಮಯದಲ್ಲಿ ಇನ್ನೂ ಬಾಲಿಕೆಯರಾಗಿದ್ದು ಅವನೊಡನೆ ವಿಹರಿಸದೆ ಇದ್ದ 
ಗೋಪಿಯರನ್ನು-ಎಂದು ತಿಳಿಯಬೇಕು. 


ಪಂಚಷಷ್ಟಿತಮಾಧ್ಯಾಯಃ ೧೭೧ 


ಸ ಆಜುಹಾವ ಯಮುನಾಂ ಜಲಕಿ ಕ್ರೀಡಾರ್ಥಮಾಶ್ಚರಃ ॥ 
ನಿಜಂ ವಾಕ್ಕಮನಾದೃತ್ಯ ಮತ್ತ ಇತ್ಯಾಪಗಾಂ ಬಲಃ। 


ಅನಾಗತಾಂ ಹಲಾಗ್ಲೇಣ ಕುಪಿತೋ ವಿಚಕರ್ಷ ಹ॥ ೨೩ 
ಪಾಪೇ ತಂ ಮಾಮವಜ್ಞಾಯ ಯನ್ನಾಯಾಸಿ ಮಯಾ ಹುತಾ । 
ನೇಷ್ಕೇ ತ್ವಾಲಾಂಗಲಾಗ್ರೇಣ ಶತಧಾ ಕಾಮಚಾರಿಣೀಮ್‌ ॥ ೨೪ 
ಏವಂ ನಿರ್ಭರ್ತಿತಾ ಭೀತಾ ಯಮುನಾ ಯದುನಂದನಮ್‌ । 

ಉವಾಚ ಚಕಿತಾ ವಾಚಂ ಪತಿತಾ ಪಾದಯೋರ್ನ್ವಪ || ೨೫ 
ರಾಮ ರಾಮ ಮಹಾಬಾಹೋ ನ ಜಾನೇ ತವ ವಿಕ್ರಮಮ್‌ । 

ಯಸೈ ಕಾಂಶೇನ ಎದ್ದತಾ ಜಗತೀ ಜಗತಃ ಪತೇ ॥ ೨೬ 


ಹಾರವನ್ನು ಹಾಕಿಕೊಂಡು ಉತ್ತಮವಾದ ಕುಂಡಲಗಳನ್ನು' ಧರಿಸಿ 
ವೈಜಯಂತಿಮಾಲೆಯಿಂದ ಭೂಷಿತನಾಗಿ ಸುರಾಪಾನದಿಂದ ಮತನಾಗಿದ್ದನು. 
ಬೆವರುಹನಿಗಳೆಂಬ ಹಿಮಬಿಂದುಗಳಿಂದ ಅಲಂಕೃತವಾಗಿ ಮುಗುಳ್ನಗೆಯನ್ನು 
ಬೀರುವ ಮುಖಕಮಲದಿಂದ ಶೋಳಭಿಸುತಿದ್ದ ಸರ್ವ ಶಕನಾದ ಬಲಭದ್ರನು 
ಜಲಕ್ರೀಡೆಗಾಗಿ ಯಮುನೆಯನ್ನು ತನ್ನ ಬಳಿಗೆ ಕರೆದನು! ಆತನು ಮದ್ಯಪಾನದಿಂದ 
ಮತ್ತನಾಗಿದ್ದಾನೆಂದು ತಿಳಿದು ಅವನ ಮಾತನ್ನು ಅನಾದರಿಸಿ ಯಮುನಾನದಿಯು 
ಬಳಿಗೆ ಬರಲಿಲ್ಲ! ಕುಪಿತನಾದ ಬಲರಾಮನು ತನ್ನ ಹಲಾಯುಧದ ತುದಿಯಿಂದ. 
ಆ ನದಿಯನ್ನುಸೆಳೆದನು! (೨೨-೨೩). ""ಪಾಪಿಷ್ಠೆ! ನೆನ್ನನ್ನು ಅಲಕ್ಷಿಸುತ್ತೀಯಾ? 
ನಾನು ಕರೆದರೂ ಬರುವುದಿಲ್ಲವೆ ? ಮನಬಂದಂತೆ ನಡೆಯುವ ನಿನ್ನನ್ನು 
ಹಲಾಯುಧದಿಂದ ನೂರು ಚೂರಾಗಿ ಸೀಳಿಬಿಡುತ್ತೇನೆ'' ಎಂದು ಅಬ್ಬರಿಸಿದನು 
(೨೪). ಪರೀಕ್ಷಿತರಾಜ ಯದುನಂದನನು ಹೀಗೆ ಗದರಿಸಲಾಗಿ 
ಯಮುನೆಯು ಹೆದರಿ ನಡುಗುತ್ತ ಬಂದು ಅವನ ಪಾದಗಳಿಗೆ ವಂದಿಸಿ 
“ರಾಮ, ರಾಮ, ಮಹಾಬಾಹು, ಜಗದೀಶ್ವರ, ನಿನ್ನಒಂದಂಶವಾದ ಆದಿಶೇಷನು 


೧ಮೂಲದಲ್ಲಿ"ಏಕಕುಂಡಲ' ಎಂದಿದೆ. ಏಕ : ಮುಖ್ಯವಾದ ಎಂದು ವ್ಯಾಖ್ಯಾನಕಾರರು 
ಹೇಳುತಾರೆ. ಶ್ರೀಧರೀಯಲ್ಲಿ ಅರ್ಥ ಹೇಳಿಲ್ಲ ಮದ್ಯಮತನಾದ ಬಲರಾಮನಿಗೆ ಆಗ ಒಂದೇ 
ಕುಂಡಲವಿತ್ತು ಇನ್ನೊಂದು ಬಿದ್ದುಹೋಗಿತ್ತು.ಎಂದು ಅರ್ಥಮಾಡುವುದು ಸೂಕ್ತವೆನಿಸುತ್ತದೆ. 


೧೭೨ ಶ್ರೀಮದ್ಬಾಗವತಂ- ದಶಮಸ್ಯಂಧಃ 


ಪರಂ ಭಾವಂ ಭಗವತೋ ಭಗವನ್‌ ಮಾಮಜಾನತೀಮ್‌ । 


ಮೋಕುಮರ್ಹಸಿ ವಿಶ್ವಾತ್ಮನ್‌ ಪ್ರಪನ್ನಾಂ ಭಕ್ತವತ್ತಲ ॥ ೨೭ 
ತತೋ ವ್ಯಮುಂಚದ್‌ ಯಮುನಾಂ ಯಾಚಿತೋ ಭಗವಾನ್‌ ಬಲಃ। 
ವಿಜಗಾಹ ಜಲಂ ಸ್ವೀಭಿಃ ಕರೇಣುಭಿರಿವೇಭರಾಟ್‌ ॥ ೨೮ 


ಕಾಮಂ ವಿಹೃತ್ಯ ಸಲಿಲಾದುತೀರ್ಣಾಯಾಸಿತಾಂಬರೇ | 
ಭೂಷಣಾನಿ ಮಹಾರ್ಹಾಣಿ ದದೌ ಕಾಂತಿಃ ಶುಭಾಂ ಸ್ರಜಮ್‌ ॥೨೯ 


ವಸಿತ್ವಾವಾಸಸೀ ನೀಲೇ ಮಾಲಾಮಾಮುಚ್ಛ ಕಾಂಚನೀಮ್‌ । 


ರೇಜೇ ಸ್ವಲಂಕೃತೋ ಲಿಪೋ ಮಾಹೇಂದ್ರ ಇವ ವಾರಣಃ॥ ೩೦ 
ಅದ್ಯಾಪಿ ದೃಶ್ವತೇ ರಾಜನ್‌ ಯಮುನಾ 5ಕೃಷ್ಟವರ್ತೃನಾ | 
ಬಲಸ್ಕಾನಂತವೀರ್ಯಸ್ಯ ವೀರ್ಯಂ ಸೂಚಯತೀವ ಹಿ ॥ ೩೧ 





ಭೂಮಂಡಲವನ್ನು ಹೊತ್ತಿದ್ದಾನೆ. ನಿನ್ನ ಸಾಮರ್ಥ್ಯವನ್ನು ನಾನರಿಯೆ ( ೨೫-೨೬). 
ಹೇ ಭಗವನ್‌, ವಿಶ್ವಾತ್ಯ ನಿನ್ನ ಪರಮೋತ್ಕರ್ಷವನ್ನು ತಿಳಿಯದವಳೂ ನಿನಗೆ 
ಶರಣಾಗತಳೂ ಆದ ನನ್ನನ್ನು ಭಕವತ್ತಲ, ಬಿಟ್ಟುಬಿಡು'' ಎಂದು ಬೇಡಿಕೊಂಡಳು. 
ಹೀಗೆ ಯಮುನೆಯಿಂದ ೩ ಪಾ ರ್ಥಿತನಾದ ಭಗವಾನ್‌ ಬಲಭದ್ರನು ಅವಳನ್ನು ಬಿಟ್ಟು 
ಕಳಿಸಿ, ಆ ಗೋಪಿಕಾಸ್ತ್ರೀಯರೊಡನೆ, ಹೆಣ್ಣಾನೆಗಳೊಡನೆ ಸಲಗವು ಹೇಗೋ ಹಾಗೆ 
ನದೀಜಲದಲ್ಲಿ ಿಹೊಕ್ಕೆನು (೨೭- ಸ್ಟ ಬಳಿಕ ಯತೇಚ್ಛವಾಗಿ ಜಾತಾ 
ಮೇಲಕ್ಕೆ ಬರಲು, (ವರುಣ ಪ್ರೇಷಿತಳಾದ) “ಲಕ್ಷಿ, ಯು 9 ಎರಡು 
ನೀಲಾಂಬರಗಳನ್ನೂ ಬೆಲೆಬಾಳುವ ಭೂಷಣಗಳನ್ನೂ ಉತಮವಾದ ಹಾರವನ್ನೂ 
ಬಲರಾಮನಿಗೆ ತಂದು ಒಪ್ಪಿಸಿದಳು ( ೨೯). ಬಲರಾಮನು ಆ ನೀಲವಸ್ಪಗಳನ್ನು 
ಧರಿಸಿ, ಚಿನ್ನದ ಹಾರವನ್ನು ಕೊರಳಿಗೆ ಹಾಕಿಕೊಂಡು, ಭೂಷಣಗಳಿಂದ 
ಅಲಂಕೃ ತನಾಗಿ, ಚಂದನವನ್ನು ಬಳಿದುಕೊಂಡು ಮಹೇಂದ್ರನ 
ಐರಾವತಗಜದಂತೆ ಶೋಭಿಸಿದನು. ಪರೀಕ್ಷಿತರಾಜ, ಬಲರಾಮನು 
(ಹಲಾಯುಧದಿಂದ) ಸೆಳೆದು ಗುರುತಾದ ದಾರಿಯ ಮೂಲಕ ಯಮುನೆಯು 


೧ ಎಷ್ಟುಪುರಾಣ, ಹರಿವಂಶಗಳ ಆಧಾರದಿಂದ ಕಾಂತಿಯೆಂದರೆ ವರುಣಪ್ರೇಷಿತಳಾದ 
ಲಕ್ಷ್ಮಿ ಎಂದು ಅರ್ಥಮಾಡಿದೆ. 


ಷಟ್‌ಷಷ್ಟಿಶಮಾಧ್ಯಾಯಃ ೧೭೩ 
ಏವಂ ಸರ್ವಾ ನಿಶಾ ಯಾತಾ ಏಕೇವ ರಮತೋ ವ್ರಜೇ । 
ರಾಮಸ್ಕಾಕ್ಷಿಪಚಿತಸ್ಯ ಮಾಧುರ್ಯೈರ್ವಜಯೋಷಿತಾಮ್‌ ॥ ೩೨ 


ಇತಿ ಶ್ರೀ ಮದ್ಭಾಗವತೇ ದಶಮಸ್ವಂಧೇ 
ಪಂಚಷಷ್ಟಿತಮಾಧ್ಯಾಯಃ 





ಷಟ್‌ ಷಷ್ಠಿತಮಾಧ್ಯಾಯಃ 
ಶ್ರೀಶುಕ ಉವಾಚ- 
ನಂದವ್ರಜಂ ಗತೇ ರಾಮೇ ಕರೂಷಾಧಿಪತಿರ್ನಪ | 
ವಾಸುದೇವೋತಹಮಿತ್ಯೃಜ್ಞೋ ದೂತಂ ಕೃಷ್ಣಾಯ ಪ್ರಾಹಿಣೋತ್‌ ॥೧ 


ತ್ವಂ ವಾಸುದೇವೋ ಭಗವಾನವತೀರ್ಣೋ ಜಗತತಿಃ। 
ಇತಿ ಪ್ರಸೋಭುತೋ ಬಾಲೈರ್ಮೇನ ಆತ್ಮಾನಮಚ್ಯುತಮ್‌ ॥ ತ್ರ 


ಅನಂತವೀರ್ಯನಾದ ಬಲಭದ್ರನ ಪರಾಕ್ರಮವನ್ನುಸೂಚಿಸುತ್ತಿರುವಂತೆ ಇಂದಿಗೂ 
ಕಂಡುಬರುತ್ತಿದೆ (೩೦-೩೧). ಹೀಗೆ ವ್ರಜಸ್ತೀಯರ ವಿಲಾಸಗಳಿಂದ 
ಅಪಹೃತಚಿತನಾಗಿ ಗೋಕುಲದಲ್ಲಿ ವಿಹರಿಸುತಿರುವಾಗ, ಬಲರಾಮನಿಗೆ 
ಎಲ್ಲರಾತ್ರಿಗಳೂ ಒಂದೇ ರಾತ್ರಿಯಂತೆ ಕಳೆದು ಹೋದವು (೩೨). 


ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿ ಅರುವತ್ತೈದನೆಯ ಅಧ್ಯಾಯ 





ಅಧ್ಯಾಯ ೬೬ 


ಶ್ರೀಕೃಷ್ಣನಿಂದ ಪೌಂಡ್ರಕ, ಕಾಶೀರಾಜರ ವಧೆ. ಅಭಿಚಾರಾಗ್ನಿಯಿಂದ ಸುದಕ್ಷಿಣನ ವಿನಾಶ. 


ಪರೀಕ್ಷಿತರಾಜ, ಬಲರಾಮನು ನಂದಗೋಕುಲಕ್ಕೆ ಹೋಗಿದ್ದಾಗ, ಇತ್ತಒಂದು 
ಪ್ರಸಂಗ ನಡೆಯಿತು. ಕರೂಷಪ್ರದೇಶದಲ್ಲಿಪೌಂಡ್ರಕನೆಂಬ ಒಬ್ಬ ರಾಜನಿದ್ದನು. 
ಆ ಮೂಢನು ತಾನೇ ವಾಸುದೇವನೆಂದು ತಿಳಿದುಕೊಂಡು ಶ್ರೀಕೃಷ್ಣನ ಬಳಿಗೆ 
ಒಬ್ಬ ದೂತನನ್ನು ಕಳಿಸಿದನು (೧). ಏಕೆಂದರೆ, ಕೆಲವು ಮೂರ್ಯರು 
ಪೌಂಡ್ರಕನಿಗೆ "ನೀನೇ ಭಗವಾನ್‌ ವಾಸುದೇವ, ಜಗದೀಶ್ವರ, ಭೂಮಿಯಲ್ಲಿ 
(ಮನುಷ್ಯರೂಪದಿಂದ) ಅವತರಿಸಿದ್ದೀಯೆ'' ಎಂದು ಹೊಗಳಿ ಅವನ ತಲೆ 


7* 


೧೭೪ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 

ದೂತಂ ಚ ಪ್ರಾಹಿಣೋನ್ಮಂದಃ ಕೃಷ್ಣಾಯಾವ್ಯಕವರ್ತೃನೇ। 
ದ್ವಾರಕಾಯಾಂ ಯಥಾ ಬಾಲೋ ನೋ ಬಾಲಕೃತೋ: ಬುಧಃ | A 
ದೂತಸ್ತುದ್ದಾರಕಾಮೇತ್ಯ ಸಭಾಯಾಮಾಸ್ಟಿ ತಂ ಪ್ರಭುಮ್‌ । 


ಕೃಷ್ಣಂ ಕಮಲಪತ್ಯಾಕ್ಷಂ ರಾಜಸಂದೇಶಮಬ್ರವೀತ್‌ ॥ ೪ 
ವಾಸುದೇವೋsವತೀರ್ಣೋsಹಮೇಕ ಏವ ನ ಚಾಪರಃ। 
ಭೂತಾನಾಮನುಕಂಪಾರ್ಥಂ ತ್ರಂ ತು ಮಿಥ್ಯಾಭಿಧಾಂ ತ್ಯಜ || ೫ 


ಯಾನಿ ತ್ರಮಸ್ಸಚ್ಚಿಹ್ನಾನಿ ಮಾೌಡಢ್ಯಾದ್‌ ಬಿಭರ್ಷಿ ಸಾತ್ತತ 
ತ್ಯಕ್ತೆ ಎಲಹುಮಾಂ ತ್ರಂ ಶರಣಂ ನೋ ಚೇದ್‌ ದೇಹಿ ಮಮಾಹಮಮ್‌ ॥ 


ತಿರುಗಿಸಿದ್ದರು. ಆತನು ಅದನ್ನು ನಂಬಿ ತಾನೇ ಅಚ್ಯುತನೆಂದು ಭಾವಿಸಿದನು!” 
(೨). ಆಟವಾಡುವಾಗ ಹುಡುಗರು ಒಬ್ಬನನ್ನು ರಾಜನನ್ನಾಗಿ ಮಾಡಿಕೊಳ್ಳುವಂತೆ, 
ಮೂರ್ಪಜನರು ಪೌಂಡ್ರಕನನ್ನು ಭಗವಾನ್‌ ವಾಸುದೇವನನ್ನಾಗಿ 
ಮಾಡಿಬಿಟ್ಟಿದ್ದರು 1 ಅಂತೆಯೇ ಅವಿವೇಕಿಯಾದ ಆ ರಾಜನು ದ್ವಾರಕೆಯಲ್ಲಿದ್ದ 
ಅವ್ಯಕಮಹಿಮನಾದ ಶ್ರೀಕೃಷ್ಣನ ಬಳಿಗೆ ದೂತನನ್ನು ಕಳಿಸಿದನು (೩). ಆ 
ದೂತನು ದ್ವಾರಕೆಗೆ ಬಂದು ಸಭೆಯಲ್ಲಿಕುಳಿತ್ರಿದ್ದಕಮಲಪತ್ರಾಕ್ಷನಾದ ಶ್ರೀ ಕೃಷ್ಣನಿಗೆ 
ತನ್ನದೊರೆಯ ಸಂದೇಶವನ್ನು ಈ ಪ್ರಕಾರ ತಿಳಿಸಿದನು: ""ಎಲ್ಫೆ ಶ್ರೀಕೃಷ್ಣ ಜೀವಿಗಳ 
ಮೇಲಿನ ಅನುಕಂಪೆಯಿಂದ ಅವರನ್ನು ಅನುಗ್ರಹಿಸುವುದಕ್ಕಾಗಿ ಅವತರಿಸಿದ 
ವಾಸುದೇವನೆಂದರೆ ನಾನೊಬ್ಬನೇ. ಇನ್ನೊಬ್ಬನಿಲ್ಲ ವಾಸುದೇವನೆಂಬ ನಿನ್ನ ಸುಳ್ಳು 
ಹೆಸರನ್ನು ತ್ಯಜಿಸತಕ್ಕದ್ದು (೪-೫). ಎಲ್ಫೆ ಯಾದವ, ನಮ್ಮ ಚಿಹ್ನೆಗಳಾದ ಶಂಖ, 

ಚಕ್ರಾದಿಗಳನ್ನು ಮೌಢ್ಯದಿಂದ ನೀನು ಧರಿಸಿದ್ದೀಯಲ್ಲವೆ 9 ಅವುಗಳನ್ನು ತ್ಯಜಿಸಿ 


೧ಪ್‌ೌಂಡ್ರಕ ಎಂಬುದು ಒಂದು ವಂಶ. ಈ ರಾಜನಿಗೆ ವಾಸುದೇವ ಎಂದು 
ಅಂಕಿತನಾಮವಿತ್ತು (ಎಷ್ಟು ಪುರಾಣ ೫-೩೪-೪). ಭಾಗವತದ ಒಂದು ಪ್ರಕ್ಷಿಪ್ತ ಪಾಠದಲ್ಲಿ 
""ಕಾಶೀರಾಜನು ಸುತನು ಎಂಬ ತನ್ನ ಮಗಳನ್ನು ವಸುದೇವನಿಗೆ ಕೊಟ್ಟು 
ಮದುವೆಮಾಡಿದ್ದನೆಂದೂ ಪೌಂಡ್ರಕನು ವಸುದೇವನ ಮಗನೆಂದೂ, ಅವನಿಗೆ 
ರಾಜ್ಯವನ್ನೊಪ್ಪಿಸಿ ವಸುದೇವನು ಕಂಸನಗರಿಗೆ ಹೋಗಿ ದೇವಕಿಯನ್ನು ಮದುವೆಯಾದನೆಂದೂ 
'' ಹೇಳಿದೆ. ಅದರ ಪ್ರಕಾರ ಪೌಂಡ್ರಕನು ವಸುದೇವನ ಮಗನಾದ್ದರಿಂದ ವಾಸುದೇವ, 
ತಾಯಿಯ ಸವತಿಯ ಮಗನಾದ್ದರಿಂದ ಪೌಂಡ್ರಕನಿಗೆ ಶ್ರೀಕೃಷ್ಣನಲ್ಲಿ ದ್ವೇಷ. 


ಷಟ್‌ಷಷ್ಟಿತಮಾಧ್ಯಾಯಃ ೧೭೫ 


ಶ್ರೀ ಶುಕ ಉವಾಚ- 


ಕತ್ನನಂ ತದುಪಾಕರ್ಣ್ಯ ಪಾಂಡ್ರಕಸ್ಕ್ಯಾಲಮೇಧಸಃ। 
ಉಗ್ರಸೇನಾದಯಃ ಸಭ್ಯಾ ಉಚ್ಚಕ್ಸೆರ್ಜಹಸುಸದಾ ॥ ೭ 


ಉವಾಚ ದೂತಂ ಭಗವಾನ್‌ ಪರಿಹಾಸಕಥಾಮನು। 
ಉತ್ಪಕ್ತೆ ೯ ಮೂಢ ಚಿಹ್ನಾನಿ ಯೈಸ್ತ್ವಮೇವಂ ಎಕತ್ಥಸೇ || ೮ 


ಮುಖಂ ತದಪಿಧಾಯಾಜ್ಞ ಕಂಕಗೃದ್ರವಟೈರ್ವ್ವತಃ। 
ಶಯಿಷ್ಠಸೇ ಹತಸತ್ರ ಭವಿತಾ ಶರಣಂ ಶುನಾಮ್‌ ॥ ೯ 


ಅತಿ ದೂತಸದಾಕ್ಷೇಪಂ ಸ್ವಾಮಿನೇ ಸರ್ವಮಾಹರತ್‌ । 
ಕೃಷ್ಣೋ5ಪಿ ರಥಮಾಸ್ಥಾಯ ಕಾಶೀಮುಪಜಗಾಮ ಹ ॥ ೧೦ 


ಕೂಡಲೇ ನನಗೆ ಶರಣಾಗು. ಇಲ್ಲವೆ, ನನಗೆ ಯುದ್ಧವನ್ನು ನೀಡು '' ಎಂಬ 
ಸಂದೇಶವನ್ನರುಹಿದನು (೬). ಬುದ್ದಿಗೇಡಿಯಾದ ಪೌಂಡ್ರಕನ ಈ ಆತ್ಮ 
ಪ್ರಶಂಸೆಯನ್ನು ಕೇಳಿ ಸಭೆಯಲ್ಲಿದ್ದ ಉಗ್ರಸೇನಾದಿಗಳು ಗಟ್ಟಿಯಾಗಿ ನಕ್ಕರು. 
ಭಗವಾನ್‌ ಶ್ರೀಕೃಷ್ಣನು ಈ ಪರಿಹಾಸ ಕಥೆ ನಡೆದ ಮೇಲೆ ""ಎಲೈ ದೂತ, ನಿಮ್ಮ 
ದೊರೆಗೆ ತಿಳಿಸು- ಮೂಢ, ಕೃತ್ರಿಮವಾದ ಯಾವ ಶಂಖ ಚಕ್ರಾದಿಗಳನ್ನು ಹಿಡಿದು 
ನಿನ್ನನ್ನು ಹೊಗಳಿಕೊಳ್ಳುತ್ತಿದ್ದೀಯೋ ಆ ಚಿಹ್ನೆಗಳನ್ನು ನೀನೇ ತ್ಯಜಿಸುವಂತೆ 
ಮಾಡುವೆನು (೭-೮). ಯುದ್ಧದಲ್ಲಿ ನನ್ನಿಂದ ಹತನಾಗಿ, ಆತ್ಮಪ್ರಶಂಸೆ 
ಮಾಡಿಕೊಳ್ಳುವ ಆ ಬಾಯಿಯನ್ನು ಮುಚ್ಚಿಕೊಂಡು, ಕಂಕ- ಗೃಧ್ರ-ವಟಗಳಿಂದ 
ಪರಿವೃತನಾಗಿ ನಾಯಿಗಳಿಗೆ ಶರಣಾಗಿ ರಣರಂಗದಲ್ಲಿ ಮಲಗುವೆ- ಈ ಮಾತನ್ನು 
ಪೌಂಡ್ರಕನಿಗೆ ಹೇಳು'' ಎಂದನು (೯). ಬಳಿಕ ಆ ದೂತನು ಹಿಂದಿರುಗಿ 
ಎಲ್ಲವನ್ನೂ ತನ್ನ ಒಡೆಯನಿಗೆ ಅರಿಕೆ ಮಾಡಿದನು. ಶ್ರೀಕೃಷ್ಣನೂ ರಥವನ್ನೇರಿ 
ಕಾಶೀನಗರದ". ಕಡೆಗೆ ತೆರಳಿದನು. ಶ್ರೀಕೃಷ್ಣನ ಸಮರೋದ್ಯೊ ಗವನ್ನರಿತು 
ಮಹಾರಥನಾದ ಪೌಂಡ್ರಕನು ಎರಡು ಅಕ್ಷೌಹಿಣೀಸೇನೆಗಳಿಂದ 'ಪರಿವೃತನಾಗಿ 


೧ ಆ ಸಮಯದಲ್ಲಿ ಪೌಂಡ್ರಕನು ತನ್ನ ಮಿತ್ರನಾದ ಕಾಶೀರಾಜನ ಜೊತೆಯಲ್ಲಿದ್ದನು. 
೨ ಕಂಕ:ಕೆಂಪು ಪುಚ್ಛ್ಚವಿರುವ ಹದ್ದು ಗೃದ್ರ- ಹದ್ದು ವಟ-ಮಾಂಸಾಹಾರಿಯಾದ 
ಒಂದು ಪಕ್ಷಿ. 


೧೭೬ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಪೌಂಡ್ರಕೋತಪಿ ತದುದ್ಯೋಗಮುಪಲಭ್ಯ ಮಹಾರಥಃ। 
ಅಕ್ಷೌಹಿಣೀಭ್ಯಾಂ ಸಂಯುಕೋ ನಿಶ್ಚಕ್ರಾಮ ಪುರಾದ್‌ ದ್ರುತಮ್‌ ॥ ೧೧ 


ತಸ್ಥ ಕಾಶಿ ಪತಿರ್ಮಿತ್ರಂ ಪಾರ್ನ್ಷಿಗಾ ಅ ಹೋತನ್ಹಯಾನ್ನ್ನ; ಹ। 


ಅಹೌಹಿಣೇಭಿಸಿಸಭಿರಪಶ್ಯ ತ್‌  ಪೌಂಡ್ರ ಕಂಹರಿಃ॥ ೧೨ 
ಶಂಖಾರ್ಯಸಿಗದಾಶಾರ್ಜ ಶ್ರೀವತ್ನಾದ್ಯುಪಲಕ್ಷಿತಮ್‌ । 

ಬಿಭ್ರಾಣಂ ಕೌಸುಭಮಣಿಂ ವನಮಾಲಾವಿಭೂಷಿತಮ್‌ ॥ ೧೩ 
ಕೌಶೇಯವಾಸಸೀ ಪೀತೇ ವಸಾನಂ ಗರುಡಧ್ವಜಮ್‌ । 
ಅಮುಲ್ಯಮಾ್‌ೌಲ್ಯಾಭರಣಂ ಸ್ಫುರನ್ಮಕರಕುಂಡಲಮ್‌ Il ೧೪ 
ದೃಷ್ಟ್ಯಾ ತಮಾತ್ಸನಸುಲ್ಕವೇಷಂ ಕೃತ್ರಿಮಮಾಸ್ಸಿತಮ್‌ | 

ಯಥಾ ನಟಂ ರಂಗಗತಂ ವಿಜಹಾಸ ಭ್ಲಶಂ ಹರಿಃ ॥ ೧೫ 
ಶೂಲೈರ್ಗದಾಭಿಃ ಪರಿಫೈಃ ಶಕ್ತುಷ್ಠಿಪ್ರಾಸತೋಮರೈ। 

ಅಸಿಭಿಃ ಪಟ್ಟಿಸೈರ್ಬಾಣೈಃ ಪ್ರಾಹರನ್ನರಯೋ ಹರಿಮ್‌ ॥ ೧೬ 


ಒಡನೆಯೇ ನಗರದಿಂದ ಹೊರಬಂದನು (೧೦-೧೧). ಅವನ ಮಿತ್ರನಾದ 
ಕಾಶೀರಾಜನು ಪೌಂಡ್ರಕನಿಗೆ ಹಿಂದುಗಡೆ ರಕ್ಷಕನಾಗಿ ಮೂರು ಅಕ್ಷೌಹಿಣೀ 
ಸೇನೆಗಳೂಡನೆ ಬಂದನು. ಶ್ರೀಕೃಷ್ಣನು ಪೌಂಡ್ರಕನನ್ನು ಕಂಡನು. 
ಪೌಂಡ್ರಕನಾದರೋ ಶಂಖ, ಚಕ್ರ, ಖಡ್ಗ, NE; ಶಾರ್ಜಧನುಸ್ತು 
ಶ್ರೀವತಾದಿಗಳಿಂದ ಸಹಿತನಾಗಿ (ವಕ್ಷಸ್ಥಳದಲ್ಲಿ ) ಕೌಸುಭಮಣಿಯನ್ನು ಧರಿಸಿ, 
ವನಮಾಲಾ ವಿಭೂಷಿತನಾಗಿದ್ದನು | (೧೨-೧೩). ಪೀತಾಂಬರಗಳನ್ನು 
ಧರಿಸಿದ್ದನಲ್ಲದೆ ಅವನ ರಥದ ಮೇಲೆ ಗರುಡದ್ದಜವಿತ್ತು ಆತನು ಶಿರಸಿನಲ್ಲಿ 
ಅಮೂಲ್ಯವಾದ ಕಿರೀಟವನ್ನಿಟ್ಟುಕೊಂಡಿದ್ದನು. ಕಿವಿಗಳಲ್ಲಿ ಮಕರಕುಂಡಲಗಳು 
ಬೆಳಗುತ್ತಿದ್ದವು. ತನ್ನಂತೆಯೇ ಕಾಣಬೇಕೆಂದು ಕೃತ್ರಿಮ ವೇಷವನ್ನು ಧರಿಸಿ, 

ರಂಗಸ್ಥಳಕ್ಕೆ ಬಂದ ನಟನಂತೆ ಕಾಣುತ್ತಿದ್ದ ಪೌಂಡ್ರಕನನ್ನು ನೋಡಿ ಶ್ರೀಕೃ ಪ್ಲಾನು 
ಗಹಗಹಿಸಿ ನಕ್ಕನು (೧೪-೧೫). ಆಗ ಶತ್ರುಗಳು ಶೂಲ, ಗದೆ, ಪರಿಘ, ಶಕ್ತಿ 

ಖಯಷ್ಟಿ ಪ್ರಾಸ, ತೋಮರ, ಖಡ ಪಟ್ಟಿಶ, ಬಾಣಗಳಿಂದ ಶ್ರೀಹರಿಯನ್ನು 
ಪ್ರಹರಿಸತೊಡಗಿದರು. ಶ್ರೀಹರಿಯಾದರೋ, ಆನೆ, ತೇರು, ಕುದುರೆ, 

ಕಾಲಾಳುಗಳೆಂಬ ಚತುರಂಗಬಲದಿಂದ ಕೂಡಿದ ಪೌಂಡ್ರಕ-ಕಾಶಿರಾಜರ 


ಷಟ್‌ಷಷ್ಟಿತಮಾಧ್ಯಾ ಯಃ ೧೭೭ 


ಕೃಷ್ಪಸ್ತುತತೌಂಡ್ರಕಕಾಶಿರಾಜಯೋ- 

ರ್ಬಲಂ ಗಜಸೃಂದನವಾಜಿಪತಿಮತ್‌ ಚ 
ಗದಾಸಿಚಕ್ರೇಷುಭಿರಾರ್ದಯದ್‌ ಭೃಶಂ 

ಯಥಾ ಯುಗಾಂತೇ ಹುತಭುಕ್‌ ಪೃಥಕ್‌ ಪ್ರಜಾಃ॥ ೧೭ 


ಆಯೋಧನಂ ತದ್ರಥವಾಜಿಕುಂಜರ- 
ದ್ದಿಪತ್ಸರೋಷಪ್ಟೈರರಿಣಾವಖಂಡಿತ್ಯೆ:। 

ಬಭೌ ಚಿತಂ ಮೋದವಹಂ ಮನಸಿ 
ಮಾಕ್ರೀಡನಂ ಭೂತಪತೇರಿವೋಲ್ಬ್ಪಣಮ್‌ ॥ ೧೮ 


ಅಥಾಹ ಪೌಂಡ್ರಕಂ ಶೌರಿರ್ಭೋ ಭೋಃ ಪೌಂಡ್ರಕ ಯದ್‌ ಭವಾನ್‌ । 
ದೂತವಾಕ್ಕೇನ ಮಾಮಾಹ ತಾನ್ಯಸ್ಪಾಣ್ಯುತ್ತೃ ಜಾಮಿ ತೇ ॥ ೧೯ 


ತ್ಯಾಜಯಿಷ್ಕ್ಯೇ5 ಭಿಧಾನಂ ಮೇ ಯತ್ತ್ವಯಾಜ್ಞ ಮೃಷಾ ಧ್ಛತಮ್‌ । 
ವ್ರಜಾಮಿ ಶರಣಂ ತೇ5ದ್ಯ ಯದಿ ನೇಚ್ಛಾಮಿ ಸಂಯುಗಮ್‌ ॥ ೨೦ 


ಇತಿ ಕ್ಷಿಪ್ಹ್ವಾಶಿತೈರ್ಬಾಣೈರ್ವಿರಥೀಕೃತ್ಯ ಪೌಂಡ್ರಕಮ್‌ । 
ಶಿರೋ5ವೃಶ್ಚದ್‌ ರಥಾಂಗೇನ ವಜ್ರೇಣೇಂದ್ರೋ ಯಥಾ ಗಿರೇಃ॥ ೨೧ 


ಸೇನೆಯನ್ನು ಗದೆ, ಖಡ್ಗ ಚಕ್ರ, ಬಾಣಗಳಿಂದ, ಪ್ರಳಯಕಾಲದ ಕಾಲಾಗ್ನಿಯು 
ಜನಸ್ತೋಮವನ್ನು ದಹಿಸುವಂತೆ, ಧ್ವಂಸಮಾಡಿದನು. ಶ್ರೀಕೃಷ್ಣನ 
ಚಕ್ರಾಯುಧದಿಂದ ತುಂಡರಿಸಲ್ಪಟ್ಟರಥಾಶ್ವಗಜಪದಾತಿಗಳಿಂದಲೂ ಹೇಸರಗತ್ತೆ 
ಒಂಟೆಗಳಿಂದಲೂ ನಿಬಿಡವಾದ ರಣಾಂಗಣವು ಕಲ್ಪಾಂತರುದ್ರನ ಭೀಕರವಾದ 
ಕ್ರೀಡಾಸ್ಥಾನದಂತೆ ಶೂರರಿಗೆ' ತೋರಿತು (೧೬-೧೮). ಬಳಿಕ ಶ್ರೀಕೃಷ್ಣನು 
ಪೌಂಡ್ರಕನನ್ನು ಕುರಿತು'""ಎಲೈ ಪೌಂಡ್ರಕ, ನೀನು ದೂತನ ಮೂಲಕ 
ಹೇಳಿಕಳಿಸಿದಂತೆ ನನ್ನ ಚಕ್ರಾದ್ಯಾಯುಧಗಳನ್ನು ತ್ಯಜಿಸುತ್ತೇನೆ-ನಿನ್ನ ಮೇಲೆ 
ಬಿಡುತ್ತೇನೆ | ವಾಸುದೇವನೆಂಬ ನನ್ನ ಹೆಸರನ್ನು ಸುಳ್ಳುಸುಳ್ಳಾಗಿ ನೀನು 
ತೊಟ್ಟಿರುವೆಯಲ್ಲ ಅದನ್ನು ರೇಮೂಢ, ತ್ಯಜಿಸುವಂತೆ ಮಾಡುತ್ತೇನೆ. 
ಯುದ್ಧಮಾಡಲು ಕೈಲಾಗದಿದ್ದರೆ ನಿನಗೆ ಶರಣು ಹೋಗುವೆನು'' ಎಂದು 
ಹಂಗಿಸಿದನು (೧೯-೨೦). ಹೀಗೆ ನುಡಿಯುತಲೇ ನಿಶಿತ ಶರಗಳಿಂದ ಪೌಂಡ್ರಕನ 
ರಥವನ್ನು ಸೀಳಿ ಅವನನ್ನು ಕೆಳಗೆ ತಳ್ಳಿ, ದೇವೇಂದ್ರನು ವಜ್ರಾಯುಧದಿಂದ 


7*8* 


೧೭೮ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ತಥಾ ಕಾಶಿಪತೇಃ ಕಾಯಾಚ್ಛಿರ ಉತ್ಕೃತ್ಯ ಪತ್ರಿಭಿಃ | 


ನೃಪಾತಯತ್‌ ಕಾಶಿಪುರ್ಯಾಂ ಪದ್ಧಕೋಶಮಿವಾನಿಲಃ || 99 
ಏವಂ ಮತರಿಣಂ ಹತ್ವಾಪೌಂಡ್ರಕಂ ಸಸಖಂ ಹರಿಃ | 
ದ್ಲಾರಕಾಮಾವಿಶತ್‌ ಸಿದೆ ೈರ್ಗ್ರೀಯಮಾನಕಥಾಮೃತಃ I ೨೩ 


ಸ ನಿತ್ಯಂ ಭಗವದ್ದ್ಯಾನಪ್ರಧಸಾಬಿಲಬಂಧನಃ। 
ಬಿಭ್ರಾಣಶ್ಚ ಹರೇ ರಾಜನ್‌ ಸ್ವರೂಪಂ ತನ್ನ್ಮಯೋತಭವತ್‌ ॥॥ ೨೪ 


ಶಿರಃ ಪತಿತಮಾಲೋಕ್ಕ ರಾಜದ್ದಾಧೇ ಸಕುಂಡಲಮ್‌ । 
ಕಿಮಿದಂ ಕಸ್ಯ ವಾ ವಕ್ಫಮಿತಿ ಸಂಶಿಶ್ವಿರೇ ಜನಾಃ॥ ವಿಜಿ 


ರಾಜ್ಞಃ ಕಾಶಿಪತೇರ್ಜಾತ್ವಾ ಮಹಿಷ್ಯಃ ಪುತ್ರಬಾಂಧವಾಃ | 
ಪೌರಾಶ್ಚಹಾ ಹತಾ ರಾಜನ್‌ ನಾಥ್‌ ನಾಥೇತಿ ಪ್ರಾರುದನ್‌॥ ೨೬ 


ಪರ್ವತದ ಶಿಖರವನ್ನು ಕತ್ತರಿಸುವಂತೆ, ಸುದರ್ಶನಚಕ್ರದಿಂದ ಪೌಂಡ್ರಕನ 
ಶಿರಸ್ಸನ್ನು ತರಿದುರುಳಿಸಿದನು. ಹಾಗೆಯೇ ಶರಗಳಿಂದ ಕಾಶೀರಾಜನ ತಲೆಯನ್ನು 
ದೇಹದಿಂದ ತರಿದು, ಬಿರುಗಾಳಿಯು ತಾವರೆಯ ಮೊಗ್ಗನ್ನುಹಾರಿಸುವಂತೆ ಹಾರಿಸಿ 
ಕಾಶೀನಗರದ ನಡುವೆ ಬೀಳಿಸಿದನು (೨೧-೨೨). ಅಸೂಯೆ ಪಡುತಿದ್ದ 
ಪೌಂಡ್ರಕನನ್ನೂ ಅವನ ಮಿತ್ರನಾದ ಕಾಶೀರಾಜನನ್ನೂ ಈ ಪ್ರಕಾರವಾಗಿ ಸಂಹರಿಸಿ, 
ಶ್ರೀಕೃಷ್ಣನು ದ್ವಾರಕೆಗೆ ಸಳ ಸೇರಿದನು. ಸಿದ್ದರು ಭು ಕಥಾಮೃತವನ್ನು 
ಹಾಡಿ “ಹೊಗಳಿದರು (೨೩). ಪರೀಕ್ಷಿತರಾಜ, ಆ ಪೌಂಡ್ರ ಕನು 
( ಶ್ರೀಕೃಷ್ಣದ್ವೇಷಿಯಾಗಿದ್ದರೂ) ಭಗವಂತನ ವೇಷವನ್ನು ಧರಿಸಿ ನಿರಂತರವಾಗಿ 
ಆತನ ಸ್ಥರಣೆಯಲ್ಲಿಯೇ ಇದ್ದುದರಿಂದ ನಿಖಿಲಕರ್ಮಬಂಧನಗಳನ್ನೂ ಕಡಿದು 
ಕೊಂಡವನಾಗಿ ಭಗವಂತನಲ್ಲಿ ಲೀನನಾದನು (೨೪). ಇತ್ತಲಾಗಿ ಕುಂಡಲ 
ಸಹಿತವಾದ ಕಾಶೀರಾಜನ ಶಿರಸ್ಸು ಅರಮನೆಯ ಬಾಗಿಲಲ್ಲಿ ಬಿದ್ದಿತು. ಅದನ್ನು 
ನೋಡಿದ ಜನರು "ಇದೇನು ? ಓಹೋ ಶಿರಸ್ಸು! ಇದು ಯಾರದಿರ 
ಬಹುದು9' ಎಂದು ಸಂಶಯಗ್ರಸರಾದರು. ಅದು ಕಾಶೀರಾಜನ ಶಿರಸೆಂಬುದು 
ನಿಶ್ಚಯವಾಗಲು, ಆತನ ರಾಣಿಯರೂ ಪುತ್ರರೂ ಬಂಧವರೂ ಪೌರರೂನೆರೆದು 
“ಅಯ್ಯೋ ಕೆಟ್ಟಿವು! ಹಾನಾಥ, ಒಡೆಯ!'' ಎಂದು ರೋದಿಸಿದರು (೨೫-೨೬). 


ಷಟ್‌ಷಷ್ಪಿಶಮಾಧ್ಯಾಯಃ ೧೭೯ 


ಸುದಕ್ಷಿಣಸಸ್ಯ ಸುತಃ ಕೃತ್ವಾಸಂಸ್ಥಾವಿಧಿಂ ಪಿತುಃ | 


ನಿಹತ್ಯ ಪಿತ್ಲಹಂತಾರಂ ಯಾಸ್ಕಾಮೃಪಚಿತಿಂ ಪಿತುಃ ॥ ಹು 
ಇತ್ಯಾತ್ಮನಾಭಿಸಂಧಾಯ ಸೋಪಾಧ್ಯಾಯೋ ಮಹೇಶ್ವರಮ್‌ 
ಸುದಕ್ಷಿಣೋ5 ರ್ಚಯಾಮಾಸ ಪರಮೇಣ ಸಮಾಧಿನಾ ॥ ೨೮ 
ಪ್ರೀತೋಶವಿಮುಕ್ತೇ ಭಗವಾಂಸಸ್ಥೈ ವರಮದಾದ್‌ ಭವಃ। 
ಪಿತೃಹಂತೃವಧೋಪಾಯಂ ಸ ವವ್ರೇ ವರಮಾಪಿತಮ್‌ | ರ್ಪಿ 
ದಕ್ಷಿಣಾಗ್ನಿಂ ಪರಿಚರ ಬ್ರಾಹ್ಮಣೈಃ ಸಮಮೃತ್ತಿಜಮ್‌ । 
ಅಭಿಚಾರವಿಧಾನೇನ ಸ ಚಾಗ್ನಿಃ ಪ್ರಮಥೈರ್ವೃತಃ || ೩೦ 
ಸಾಧಯಿಷ್ಯತಿ ಸಂಕಲ್ಪಮಬ್ರಹ್ಮಣ್ಯೇ ಪ್ರಯೋಜಿತಃ। 

ಇತ್ಯಾದಿಷ್ಠಸಥಾ ಚಕ್ರೇ ಕೃಷ್ಣಾಯಾಭಿಚರನ್‌ ವ್ರತೀ ॥ ೩೧ 


ಬಳಿಕ ರಾಜನ ಮಗನಾದ ಸುದಕ್ಷಿಣ ಎಂಬವನು ತನ್ನತಂದೆಯ ಪ್ರೇತಕೃತ್ಯವನ್ನು 
ಮಾಡಿದನು. ಆಮೇಲೆ ""ನನ್ನ ಪಿತ್ರಘಾತುಕನನ್ನು ಕೊಂದೇತೀರುವೆನು. ಅವನನ್ನು 
ಕೊಂದು ಪಿತೃಯಣದಿಂದ ಮುಕನಾಗುವೆನು'' ಎಂದು ಸುದಕ್ಷಿಣನು ನಿಶ್ಚಿಯಿಸಿ, 
ತನ್ನಪುರೋಹಿತನೊಡಗೂಡಿ ಸ್ಥಿರಚಿತ್ತದಿಂದ ಪರಮೇಶ್ವರನನ್ನು ಆರಾಧಿಸಿದನು 
(೨೭-೨೮). ಹೀಗೆ ಅವಿಮುಕ್ತ ಕ್ಷೇತ್ರದಲ್ಲಿ ಆರಾಧಿತನಾದ ಭಗವಂತನು 
ಸಂತುಷ್ಟನಾಗಿ ಸುದಕ್ಷಿಣನನ್ನುಕುರಿತು""ವರವನ್ನುಕೇಳಿಕೋ'' ಎಂದನು. ಅದಕ್ಕೆ 
ಸುದಕ್ಷಿಣನು ""ನನ್ನ ತಂದೆಯನ್ನುಕೊಂದ ಘಾತುಕನನ್ನು ಕೊಲ್ಲುವ ಉಪಾಯವೇ 
ನನಗೆ ಇಷ್ಟವಾದ ವರ. ಆ ಉಪಾಯವನ್ನು ತಿಳಿಸು'' ಎಂದು ಕೇಳಿಕೊಂಡನು 
(೨೯). ಆಗ ಮಹೇಶ್ವರನು ""ಸುದಕ್ಷಿಣ, ಇಷ್ಟಾರ್ಥವನ್ನು ಸಲ್ಲಿಸುವ 
ಯತ್ತಿಜನಂತಿರುವ ದಕ್ಷಿಣಾಗ್ನಿಯನ್ನು ಬ್ರಾಹ್ಮಣರೊಡನೆ ಅಭಿಚಾರ ವಿಧಿಯಿಂದ 
ಆರಾಧಿಸು. ಆ ಅಗ್ನಿಯು ಪ್ರಮಥಗಣಗಳಿಂದ ಪರಿವೃತನಾಗಿ ನಿನ್ನ ಉದ್ದೆ ಶಶವನ್ನು 
ಈಡೇರಿಸುವುದು. ಆದರೆ ಬ್ರಹ್ಮದ್ವೇಷಿಯನ್ನು ಮಾತ್ರ ಅದು ಕೊಲ್ಲುವುದು'' 
ಎಂದು ತಿಳಿಸಿದನು. ಅದರಂತೆ ಸುದಕ್ಷಿಣನು ವ್ರತನಿಷ್ಠನಾಗಿ ಶ್ರೀಕೃಷ್ಣನನ್ನು 
ಕೊಲ್ಲುವ ಸಂಕಲ್ಪದಿಂದ ಅಭಿಚಾರಯಾಗಮಾಡಿದನು (೩೦-೩೧). 


೧೮೦ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ತತೋ ಗಿರುತ್ನಿತಃ ಕುಂಡಾನ್ನೂರ್ತಿಮಾನತಿಭೀಷಣಃ | 


ತಪತಾಮ್ರಶಿಖಾಶ್ನಶ್ರರಂಗಾರೋದ್ದಾರಿಲೋಚನಃ ॥ ೩೨ 
ದಂಷ್ಟೋಗ್ರಭ್ರುಕುಟೀದಂಡಕಠೋರಾಸ್ಯಃ ಸ್ವಜಿಹ್ಹಯಾ। 
ಆಲಿಹನ್‌ ಸಕ್ಷಿಣೀ ನಗ್ನೋ ವಿಧುನ್ಸೂಸ್ತಿಶಿಖಂ ಜ್ವಲನ್‌ ॥ ೨೩ 


ಪದ್ಭ್ಯಾಂ ತಾಲಪ್ರಮಾಣಾಭ್ಯಾಂ ಕಂಪಯನ್ನವನೀತಲಮ್‌ | 
ಸೋಂ ಭ್ಯಧಾವದ್‌ ವೃತೋ ಭೂತೈರ್ದ್ವಾರಕಾಂ ಪ್ರದಹನ್‌ದಿಶಃ॥ 


ತಮಾಭಿಚಾರದಹನಮಾಯಾಂತಂ ತ್ಹಾರಕೌಕಸಃ। 

ವಿಲೋಕ್ಯ ತತ್ರಸುಃ ಸರ್ವೇ ವನದಾಹೇ ಮೃಗಾ ಯಥಾ ॥ ೨೫ 
ಅಕ್ಷಿ ಕ ಸಭಾಯಾಂ ಕ್ರೀಡಂತಂ ಭಗವಂತಂ ಭಯಾತುರಾಃ। 

ತ್ರಾಹಿ ತ್ರಾಹಿ ತಿಲೋಕೇಶ ವಹ್ನೇಃ ಪ್ರದಹತಃ ಪುರಮ್‌ ॥ ೨೬ 
ಶ್ರುತ್ವಾತಜ್ಜನವೈಕ್ಚವ್ಯಂ ದೃಷ್ಟ್ವಾಸ್ಟಾನಾಂ ಚ ಸಾಧ್ವಸಮ್‌ । 

ಶರಣ್ಯ: ಸಂಪ್ರಸ್ಯಾ ಹ ಜಾ ಭೈಷ್ಟೇತ್ಯವಿತಾಸ್ಥ ಹಮ್‌ I ೨೩ 


ಅನಂತರ ಯಜ್ಞಕುಂಡದಿಂದ ಅಗ್ನಿಯು ಅತಿಭೀಕರವಾದ ರೂಪವನ್ನು 
ತಾಳಿಮೇಲೇದ್ದಿತು. ಮೇಲೆದ್ದ ಅಭಿಚಾರಪುರುಷ ನಿಗೆ ಕಾಯಿಸಿದ ತಾಮ್ರದಂತೆ 
ಕೆಂಪಾದ ಜಟೆಯೂ ಗಡ್ಡ ಮೀಸೆಗಳೂ ಇದ್ದವು. ಬೆಂಕಿಯ ಕೆಂಡದಂತೆ 
ಕಿಡಿಯುಗುಳುವ ಕಣ್ಣುಗಳು (೩೨). ಕೋರೆದಾಡೆಗಳಿಂದಲೂ ಉಗ್ರವಾದ 
ಗಡಾರಿಯಂತಹ ಹುಬ್ಬುಗಳಿಂದಲೂ ಮುಖವು ಭೀಷಣವಾಗಿತ್ತು 
ದಿಗಂಬರನಾಗಿದ್ದ ಆ ಪುರುಷನು ನಾಲಿಗೆಯಿಂದ ಕಟವಾಯಿಯನ್ನು ಸವರುತ್ತ 
ಪ್ರಜ್ವಲಿಸುವ ತ್ರಿಶೂಲವನ್ನು ಬೀಸುತ್ತ ತಾಳೆಯಮರಗಳಂತಿದ್ದ ಕಾಲುಗಳಿಂದ 
ನೆಲವನ್ನು ಅದುರಿಸುತ್ತ ಭೂತಗಳಿಂದ ಪರಿವೃತನಾಗಿ ದಶದಿಕ್ಕುಗಳನ್ನು ಸುಡುತ್ತ 
ದ್ವಾರಕೆಯ ಕಡೆಗೆ ಧಾವಿಸಿದನು (೩೩-೩೪). ಈ ಪ್ರಕಾರವಾಗಿ ಧಾವಿಸಿಬರುತ್ತಿದ್ದ 
ಅಭಿಚಾರ ಪುರುಷನನ್ನು ನೋಡಿ ದ್ವಾರಕಾವಾಸಿಗಳು ಹೆದರಿದರು. ಕಾಳ್ಗಿಚ್ಚಿನಲ್ಲಿ 
ಸಿಕ್ಕಿದ ಮೃಗಗಳಂತೆ ತತ್ತರಿಸಿದರು. ಒಡನೆಯೇ ಅವರು ಶ್ರೀಕೃಷ್ಣನ ಬಳಿಗೆ 
ಓಡಿದರು. ಆತನು ಸಭೆಯಲ್ಲಿ ಕುಳಿತು ಪಗಡೆಯಾಡುತಿದ್ದನು. ""ಕಾಪಾಡು, 
ಕಾಪಾಡು ! ತ್ರಿಲೋಕೇಶ್ವರ, ಅಗ್ನಿಯು ನಗರವನ್ನು ಸುಡುತ್ತಿದೆ'' ಎಂದು 


ಷಟ್‌ಷಷ್ಟಿತಮಾಧ್ಯಾ ಯಃ ೧೮೧ 


ಸರ್ವಸ್ಯಾಂತರ್ಬಹಿಸಾಕ್ಷೀ ಕೃತ್ಯಾಂ ಮಾಹೇಶ್ಚರೀಂ ವಿಭುಃ । 


ವಿಜ್ಞಾಯ ತದ್ದಿಘಾತಾರ್ಥಂ ಪಾರ್ಶ್ವಸ್ಥಂ ಚಕ್ರಮಾದಿಶತ್‌ ॥ ೨೮ 
ತತ್‌ ಸೂರ್ಯಕೋಟಿಪ್ರತಿಮಂ ಸುದರ್ಶನಂ 
ಜಾಜ್ವಲ್ಯಮಾನಂ ಪ್ರಲಯಾನಲಪ್ರಭಮ್‌ । 
ಸತೇಜಸಾಖಂ ಕಕುಚಭೋsಥ ರೋದಸೀ 
ಚಕ್ರಂ ಮುಕುಂದಾಸ್ತ್ರಮಥಾಗ್ನಿ ಮಾರ್ದಯತ್‌ ॥ ಹ 


ಕೃತ್ಯಾನಲಃ ಪ್ರತಿಹತಃ ಸ ರಥಾಂಗಪಾಣೇ- 
ರಸೌಜಸಾ ಸನ್ಸಪ ಭಗ್ಗಮುಖೋ ನಿವೃತ । 
ವಾರಾಣಸೀಂ ಪರಿಸಮೇತ್ಯ ಸುದಕ್ಷಣಂ ತಂ 


ಸರ್ತ್ರಿಗ್ಗನಂ ಸಮದಹತ್‌ ಸಕ್ಷತೋತ ಭಿಚಾರಃ॥ ೪೦ 
ಚಕ್ರಂ ಚ ವಿಷ್ಣೋಸದನುಪ್ರವಿಷ್ಟಂ 

ವಾರಾಣಸೀಂ ಸಾಟ್ಪಸಭಾಲಯಾಪಣಾಮ್‌ | 
ಸಗೋಪುರಾಟ್ಟಾಲಕಕೋಷ್ಠ ಸಂಕುಲಾಂ 

ಸಕೋಶಹಸ್ತಶ್ಚರಥಾನ್ನಶಾಲಾಮ್‌ J ೪೧ 


ಆ ಪೌರರು ಕೂಗಿಕೊಂಡರು (೩೫-೩೬). ನಗರವಾಸಿಗಳ ಕಳವಳವನ್ನೂ 
ತನ್ನವರ ಭಯವನ್ನೂ ಕಂಡು, ಶರಣಾಗತರಕ್ಷಕನಾದ ಭಗವಂತನು ನಕ್ಕು 
""ಹೆದರಿಬೇಡಿರಿ. ನಾನು ಕಾಪಾಡುವೆನು'' ಎಂದನು. ಸರ್ವರ ಒಳಗೂ 
ಹೊರಗೂ ಸಾಕ್ಷಿಯಾಗಿರುವ ಆ ಸ್ವಾಮಿಗೆ ಅದು ಮಹೇಶ್ವರ ಸಂಬಂಧಿಯಾದ 
ಕೃತ್ಯದೇವತೆಯೆಂದು ತಿಳಿಯಿತು. ಅದರ ವಿನಾಶಕ್ಕಾಗಿ ತನ್ನ ಬಳಿಯಲ್ಲಿದ್ದ ಚಕ್ರಕ್ಕೆ 
ಆಜ್ಞೆಯನ್ನಿತನು (೩೭-೩೮). ಆಗ ಮುಕುಂದನ ಅಸ್ತವಾದ ಸುದರ್ಶನಚಕ್ರವು 
ಕೋಟಿಸೂರ್ಯರಂತೆ ಪ್ರಜ್ವಲಿಸುತ್ತ ಪ್ರಳಯಕಾಲಾಗ್ನಿಯಂತೆ ಬೆಳಗುತ್ತ ತನ್ನ 
ತೇಜಸ್ಸಿನಿಂದ ಆಕಾಶವನ್ನೂ ದಿಕ್ಕುಗಳನ್ನೂ ಭೂಮ್ಯಂತರಿಕ್ಷಗಳನ್ನೂ ವ್ಯಾಪಿಸಿ, 
ಅಭಿಚಾರ ಜನ್ಯವಾದ ಅಗ್ನಿಯನ್ನು ಆಕ್ರಮಿಸಿತು (೩೯). ಶ್ರೀಕೃಷ್ಣನ ಚಕ್ರದ 
ತೇಜಸ್ಸಿನಿಂದ ಪರಾಜಿತವಾದ ಕೃತ್ಯಾಗ್ನಿಯು ಮುಖ ತಿರುಗಿಸಿ ಹಿಂದಿರುಗಿತು. ಅದು 
ನೇರವಾಗಿ ಕಾಶಿಗೆ ಬಂದು ಯತ್ತಿಗ್‌ಜನ ಸಹಿತವಾಗಿ ಸುದಕ್ಷಿಣನನ್ನೇ ಸುಟ್ಟು 


ಗ್ಧ್‌ಚ್‌್‌ 


೧೮೨ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 
ದಗಾ ಶ್ವ ವಾರಾಣಸೀಂ ಸರ್ವಾಂ ವಿಷ್ಲೋಶಕ್ರಂ ಸುದರ್ಶನಮ್‌ ।॥ 
ಭೂಯಃ ಪಾರ್ಶ್ವಮುಪಾತಿಷ್ಕತ್‌ ಕ್ಕ ಕೃಷ್ಟಸ್ಯಾ ಕ್ಲಿಷಕರ್ಮಣಃ || ೪೨ 


ಯ ಏತ ಚ್ಛಾ ವಯೇನರ್ತೃ ಉತಮಶ್ಲೋಕವಿಕ್ರ ಮಮ್‌ । 
ನಹಭ. ವಾ ಶೃಣುಯಾತ್‌ ಸರ್ವಪಾಪೈಃ ಪ್ರಮುಚ್ಛ ತೇ॥ ೪೩ 





ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ 
ಷಟ್‌ಷಷ್ಟಿಕಮಾಧ್ಯಾಯಃ 
ಸಪಷಷ್ಠಿತಮಾಧ್ಯಾಯಃ 
ರಾಜೋವಾಚ- 
ಭೂಯೋತಹಂ ಶ್ರೋತುಮಿಚ್ಛಾಮಿ ರಾಮಸ್ಯಾದ್ಬುತಕರ್ಮಣಃ । 
ಅನಂತಸ್ಯಾಪ್ರಮೇಯಸ್ಯ ಯದನೃತ್‌ ಕೃತವಾನ್‌ ಪ್ರಭುಃ ॥ ೧ 


ಬೂದಿಮಾಡಿತು | (೪೦). ಹೀಗೆ ತಾನು ಮಾಡಿದ ಅಭಿಚಾರಕ್ಕೆ ಸುದಕ್ಷಿಣನೇ 
ಆಹುತಿಯಾದನು. ಅಲ್ಲದೆ ಸುದರ್ಶನಚಕ್ರವು ಕಾಶಿಗೆ ಹೋಗಿ ಮಂಚ, 
ಸಭಾಮಂದಿರ, ಅಂಗಡಿ, ಗೋಪುರ, ಉಪ್ಪರಿಗೆ, ಕೊಟ್ಟಿಗೆ, ಭಂಡಾರ, ಗಜಶಾಲೆ, 
ಅಶ್ವಶಾಲೆ, ರಥಶಾಲೆ, ಅನ್ನಶಾಲೆಗಳಿಂದ ತುಂಬಿದ ವಾರಣಸೀನಗರವನ್ನು 
ಪೂರ್ಣವಾಗಿ ಸುಟ್ಟು ಶುಭಕರ್ಮನಾದ ಶ್ರೀಕೃಷ್ಣನ ಬಳಿಗೆಬಂದು ನಿಂತಿತು 
(೪೧-೪೨). ಯಾವ ಮನುಷ್ಯನು ಉತ್ತಮಶ್ಲೋಕನ ಈ ಪರಾಕ್ರಮಚರಿತೆಯನ್ನು 
ಶ್ರವಣ ಮಾಡಿಸುವನೋ ಅಥವಾ ಸಾವಧಾನವಾಗಿ ಕೇಳುವನೋ ಆತನು 
ಸರ್ವಪಾಪಗಳಿಂದಲೂ ವಿಮುಕನಾಗುತಾನೆ (೪೩). 


ಇಲ್ಲಿಗೆ ಶ್ರೀಮದ್ಧಾಗವತದ ದಶಮಸ್ಕಂಧದಲ್ಲಿಅರುವತ್ತಾರನೆಯ ಅಧ್ಯಾಯ 





ಅಧ್ಯಾಯ ೬೭ 
ಬಲರಾಮನಿಂದ ನರಕಾಸುರನ ಮಿತನಾದ ದ್ವಿವಿದನ ಸಂಹಾರ 
ಪರೀಕ್ಷಿತರಾಜನು ಹೇಳಿದನು. ""ಮುನಿಗಳೆ, ಅದ್ಭುತಕರ್ಮನಾದ ಬಲಭದ್ರನ 


ಸಪಷಷ್ಟಿತಮಾಧ್ಯಾ ಯಃ ೧೮೩ 


ಶ್ರೀಶುಕ ಉವಾಚ- 
ನರಕಸ್ಯ ಸಖಾ ಕಶ್ಲಿದ್‌ ದ್ವಿವಿದೋ ನಾಮ ವಾನರಃ। 
ಸುಗ್ರೀವಸಚಿವಃ ಸೋತ ಥ ಭ್ರಾತಾ ಮೈಂದಸ್ಯ ವೀರ್ಯವಾನ್‌ ॥। ೨ 


ಸಖ್ಯುಃ ಸೋನ ಪಚಿತಿಂ ಕುರ್ವನ್‌ ವಾನರೋ ರಾಷ್ಟ್ರವಿಷ್ಠ್ಷವಮ್‌ 
ಪುರಗ್ರಾಮಾಕರಾನ್‌ ಘೋಷಾನದಹದ್‌ ವಹ್ಲಿಮುತ್ತಜನ್‌॥ ೩ 


ಕೃಚಿತ್‌ ಸ ಶೈಲಾನುತ್ಪಾಟ್ಯ ತೈರ್ದೇಶಾನ್‌ ಸಮಚೂರ್ಣಯತ್‌ । 
ಆನರ್ತಾನ್‌ ಸುತರಾಮೇವ ಯತ್ರಾಸೇ ಮಿತ್ರಹಾ ಹರಿಃ ॥ ೪ 
ಕೃಚಿತ್‌ ಸಮುದ್ರಮಧ್ಯಸ್ಥೋ ದೋರ್ಭ್ಯಾಮುತ್ತಿಪ್ಯ ತಜ್ಜಲಮ್‌ । 
ದೇಶಾನ್‌ ನಾಗಾಯುತಪ್ರಾಣೋ ವೇಲಾಕೂಲಾನಮಜ್ಜಯತ್‌ ॥ ೫ 
ಆಶ್ರಮಾನೃಷಿಮುಖ್ಯಾನಾಂ ಕೃತ್ವಾಭಗ್ಗವನಸ್ಪತೀನ್‌ । 
ಅದೂಷಯಚ್ಛಕ್ಕನ್ನೂತ್ಸೈರಗ್ನೀನ್‌ ವೈತಾನಿಕಾನ್‌ ಖಲಃ॥ ೬ 


ವಿಷಯವಾಗಿ ಇನ್ನೂ ಹೆಚ್ಚಿನ ಸಂಗತಿಯನ್ನು ಕೇಳಲಿಚ್ಛಿಸುತ್ತೇನೆ. ಅನಂತನೂ 
ಅಪ್ರಮೇಯನೂ ಆದ ಸ್ವಾಮಿಯು ಇನ್ನೇನನ್ನು ಮಾಡಿದನು ? '' (೧). 
ಶುಕಮುನಿಗಳು ಹೇಳಿದರು: ದ್ವಿವಿದನೆಂಬ ಒಬ್ಬ ವಾನರನು ನರಕಾಸುರನ 
ಮಿತ್ರನಾಗಿದ್ದನು. ಆ ವೀರನು ಹಿಂದೆ ಸುಗ್ರೀವನಿಗೆ ಸಚಿವನಾಗಿದ್ದನು. ಅವನು 
ಮೈಂದನ ಸಹೋದರ (೨). ಮಿತ್ರನಾದ ನರಕಾಸುರನ ಬುಣವನ್ನು 
ತೀರಿಸುವುದಕ್ಕಾಗಿ ಆ ದ್ವಿವಿದನು ರಾಷ್ಟ್ರನಾಶಕಾರ್ಯದಲ್ಲಿ ತೊಡಗಿದ್ದನು. 
ನಗರಗಳನ್ನೂ ಗ್ರಾಮಗಳನ್ನೂ ಗೋಕುಲಗಳನ್ನೂ ಬೆಂಕಿಯಿಟ್ಟು ಸುಡುತ್ತಿದ್ದನು. 
ಕೆಲವು ಸಲ ಬೆಟ್ಟಗಳನ್ನು ಕಿತ್ತೆಸೆದು ಜನವಸತಿಯಿರುವ ದೇಶಗಳನ್ನು 
ಧ್ವಂಸಮಾಡುತ್ತಿದ್ದನು. ಅವನ ಮಿತ್ರನಾದ ನರಕಾಸುರನನ್ನು ಸಂಹರಿಸಿದ 
ಶ್ರೀಕೃಷ್ಣನು ವಾಸವಾಗಿದ್ದ ಆನರ್ತದೇಶದಲ್ಲಿಯೇ ದ್ವಿವಿದನ ಹಾವಳಿ 
ಅತಿಯಾಗಿತ್ತು(೩-೪). ಹತ್ತುಸಾವಿರ ಆನೆಗಳ ಬಲವಿದ್ದಆ ದ್ವಿವಿದನು ಒಮ್ಮೊಮ್ಮೆ 
ಸಮುದ್ರ ಮಧ್ಯದಲ್ಲಿ ನಿಂತು ನೀರೆರಚಿ ಸಮುದ್ರತೀರ ಪ್ರದೇಶಗಳನ್ನು 
ಮುಳುಗಿಸಿಬಿಡುತ್ತಿದ್ದನು. ಆ ದುಷ್ಟನು ಮುನಿಶ್ರೇಷ್ಠರ ಆಶ್ರಮಗಳಲ್ಲಿರುವ 


೧೮೪ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಪುರುಷಾನ್‌ ಯೋಷಿತೋ ದೃಪ್ತಃ ಕ್ಷಾಭೃದ್ದೋ। ಣೀ] ಗುಹಾಸು ಸಃ। 


ನಿಕ್ಷಿಪ್ಕ ಚಾಪೃಧಾಚ್ಛೈಲೈಃ ಪೇಶಸ್ಕಾರೀವ ಕೀಟಕಮ್‌ ॥ ಪ 
ಏವಂ ದೇಶಾನ್‌ ವಿಪ್ರಕುರ್ವನ್‌ ದೂಷಯಂಶ್ಚಕುಲಸ್ವೀಯಃ | 

ಶ್ರುತ್ವಾ ಸುಲಲಿತಂ ಗೀತಂ ಗಿರಿಂ ರೈವತಕಂ ಯಯಾ ॥ ೮ 
ತತ್ರಾಪಶ್ಯದ್‌ ಯದುಪತಿಂ ರಾಮಂ ಪುಷ್ಕರಮಾಲಿನಮ್‌ 
ಸುದರ್ಶನೀಯಸರ್ವಾಂಗಂ ಲಲನಾಯೂಥಮಧ್ಯಗಮ್‌ Il ೯ 
ಗಾಯಂತಂ ವಾರುಣೀಂ ಪೀತ್ವಾಮದವಿಹ್ಪಲಲೋಚನಮ್‌ ॥ 
ವಿಭ್ರಾಜಮಾನಂ ವಪುಷಾ ಪ್ರಭನ್ನಮಿವ ವಾರಣಮ್‌ ॥ ೧೦ 
ದುಷ್ಠ ಶಾಖಾಮೃಗಃ ಶಾಖಾಮಾರೂಢಃ ಕಂಪಯನ್‌ ದ್ರುಮಾನ್‌ । 
ಚಕ್ರೇ ಕಿಲಕಿಲಾಶಬ್ದ ಮಾತ್ಗಾನಂ ಸಂಪ್ರದರ್ಶಯನ್‌ ॥ ೧೧ 
ತಸ್ಯ ಧಾಷ್ಠ ೯೦ ಕಪೇರ್ವೀಕ್ಷ ಸ ತರುಣ್ಣೋ ಜಾತಿಚಾಪಲಾಃ। 
ಹಾಸ್ಕಪ್ರಿಯಾ ವಿಜಹಸುರ್ಬಲದೇವಪರಿಗ್ರಹಾಃ ॥ ೧೨ 


ಮರಗಳನ್ನು ಮುರಿದು, ಯಜ್ಞ ಕುಂಡಗಳಿಗೆ ಮಲಮೂತ್ರಗಳನ್ನು ಸುರಿದು 
ಶ್ರೌತಾಗ್ನಿಗಳನ್ನು ಅಪವಿತ್ರಗೊಳಿಸುತ್ತಿದ್ದನು (೫-೬). ಅಹಂಕಾರದಿಂದ ಕೊಬ್ಬಿದ 
ಆದುರುಳನುಕೈಗೆ ಸಿಕ್ಕಿದ ಸ್ತ್ರೀ ಪುರುಷರನ್ನು ಬೆಟ್ಟದ ಕಂದಕದಲ್ಲಿರುವ ಗವಿಗಳಿಗೆ, 
ಕಣಜದ ಹುಳುವು ಕೀಟಗಳನ್ನು ಗೂಡುಗಳಿಗೆ ತುರುಕುವಂತೆ ತಳ್ಳಿ, ದೊಡ್ಡ 
ಬಂಡೆಗಳಿಂದ ಮುಚ್ಚುತ್ತಿದ್ದನು (೭). ಹೀಗೆ ದೇಶದ್ರೋಹದ ಕಾರ್ಯವನ್ನೆಸಗುತ್ತ 
ಕುಲಸ್ತ್ರೀಯರನ್ನು ಕೆಡಿಸುತ್ತ ಇದ್ದ ದ್ವಿವಿದನು ಒಮ್ಮೆ ರೈವತಕಗಿರಿಯಲ್ಲಿ 
ಮಧುರವಾದ ಸಂಗೀತ ನಡೆಯುತ್ತಿರುವುದನ್ನು ಕೇಳಿ ಅಲ್ಲಿಗೆ ಹೋದನು (೮). 
ಅಲ್ಲಿ ಅತ್ಯಂತ ಸುಂದರಾಂಗನೂ ಯದುಪತಿಯೂ ಆದ ಬಲರಾಮನು ಕಮಲ 
ಮಾಲೆಯನ್ನು ಧರಿಸಿ ಯುವತಿಯರ ನಡುವೆ ಕುಳಿತಿರುವುದು ಕಾಣಿಸಿತು. 
ಬಲರಾಮನು ಮದ್ಯವನ್ನು ಕುಡಿದು ಮದವೇರಿದ ಕಣ್ಣುಗಳನ್ನು ಹೊರಳಿಸುತ್ತ 
ಹಾಡುತ್ತಿದ್ದನು. ಬಲಿಷ್ಠವಾದ ದೇಹದಿಂದ ಮದಗಜದಂತೆ ಶೋಭಿಸುತ್ತಿದನು 
(೯-೧೦). ತುಂಟನಾದ ಈ ವಾನರನುಮರದಕೊಂಬೆಯೆನ್ನೇರಿಮರಗಳನಲ್ಲಾಡಿಸುತ್ತ 
ಕಿಸಕಿಸನೆ ಶಬ್ದಮಾಡಿ ತನ್ನನ್ನು ತೋರಿಸಿಕೊಂಡನು |! ಬಲರಾಮನ ಕಾಂತೆಯರೂ 


ಸಪ್ತಷಷ್ಟಿತಮಾಧ್ಯಾಯಃ ೧೮೫ 


ತಾ ಹೇಲಯಾಮಾಸ ಕಪಿರ್ಭ್ರೂಕ್ಷೇಪೈಃ ಸಮ್ಮುಖಾದಿಭಿಃ । 


ದರ್ಶಯನ್‌ ಸ್ಪಗುದಂ ತಾಸಾಂ ರಾಮಸ್ಯ ಚ ನಿರೀಕ್ಷತಃ ॥ ೧೩ 
ತಂ ಗ್ರಾವ್ಲಾಪ್ರಾಹರತ್‌ ಕ್ರುದ್ದೋ ಬಲಃ ಪ್ರಹರತಾಂ ವರಃ। 
ಸ ವಂಚಯಿತ್ವಾಗ್ರಾವಾಣಂ ಮದಿರಾಕಲಶಂ ಕಪಿಃ॥॥ ೧೪ 


ಗೃಹೀತ್ವಾ ಹೇಲಯಾಮಾಸ ಧೂರ್ತಸಂ ಕೋಪಯನ್‌ ಹಸನ್‌ । 
ನಿರ್ಭಿದ್ಯ ಕಲಶಂ ದುಷ್ಟೋ ವಾಸಾಂಸ್ಕಾಸ್ಟಾಲಯದ್‌ ಬಲಮ್‌ ॥ ೧೫ 


ಕದರ್ಥಿಕೃತ್ಯ ಬಲವಾನ್‌ ವಿಪ್ರಚಕ್ರೇ ಮದೋದ್ಧತಃ। 
ತಂ ತಸ್ಯಾವಿನಯಂ ದೃಷ್ಟಾದೇಶಾಂಶ್ಚತದುಪದ್ರುತಾನ್‌ ॥ ೧೬ 


ಕ್ರದ್ದೋ ಮುಸಲಮಾದತ್ತಹಲಂ ಚಾರಿಜಿಘಾಂಸಯಾ | 
ದ್ವಿವಿದೋ5ಪಿ ಮಹಾವೀರ್ಯಃ ಶಾಲಮುದ್ಯಮ್ಯ ಪಾಣಿನಾ ॥ ೧೭ 


ಅಭ್ಯೇತ್ಯ ತರಸಾ ತೇನ ಬಲಂ ಮೂರ್ಧನ್ಯತಾಡಯತ್‌ | 
ತಂತುಸಂಕರ್ಷಣೋ ಮೂರ್ದ್ದಿ ಪತಂತಮಚಲೋ ಯಥಾ ॥ ೧೮ 


ಸಹಜವಾಗಿ ಚಪಲೆಯರೂ ಹಾಸ್ಯಪ್ರಿಯರೂ ಆದ ಆ ತರುಣಿಯರು ಆ 
ಕಪಿಚೇಷ್ಟೆಯನ್ನು ನೋಡಿ ನಗತೊಡಗಿದರು (೧೧- ೧೨). ಕಪಿಯು 
ಹುಬ್ಬುಹಾರಿಸುತ. ಹಲ್ಲು ಕಿರಿಯುತ್ತ ಅವರನ್ನು ಅಣಕಿಸಿತು. ಅಷ್ಟೇ ಅಲ್ಲ 

ಬಲರಾಮನು ನೋಡುತ್ತಿರುವಾಗಲೇ, ಆ ಸ್ತ್ರೀಯರಿಗೆ ತನ್ನ ಗುದದ್ವಾ ರವನ್ನು 
ತೋರಿಸಿ ಹಂಗಿಸಿತು (೧೩). ಆಗ ಬಲರಾಮನು ಸಿಟ್ಟಿನಿಂದ ಒಂದು ಕಲ್ಲನ್ನು 
ಕಪಿಯ ಕಡೆಗೆ ಎಸೆದನು. ವಾನರನು ಕಲ್ಲಿನ ಹೊಡೆತವನ್ನುತಪ್ಪಿಸಿಕೊಂಡು ಇವರ 
ಮದ್ಯಕಲಶವನ್ನು ಎತ್ತಿಕೊಂಡು ಹೋಯಿತು. ತುಂಟನಾದ ಆ ಕಪಿಯು 
ಬಲರಾಮನನ್ನು ಅಣಕಿಸಿ ರೇಗಿಸುತ್ತ ಮದ್ಯಕಲಶವನ್ನೊಡೆದು ಅವನ ಬಟ್ಟೆಯನ್ನು 
ಸೆಳೆದು ಹಾರಾಡಿತು (೧೪-೧೫). ಬಲಶಾಲಿಯೂ ಮದೋದ್ದತವೂ ಆದ್ದರಿಂದ 
ಬಲರಾಮನಿಗೆ ಬಹಳ ತೊಂದರೆಯನ್ನಿತಿತ್ತು ಅದರ ದುಶ್ಚೇಷ್ಟೆಯನ್ನೂ ಆ 
ಪ್ರದೇಶದಲ್ಲಿ ಮಾಡಿದ ಹಾವಳಿಯನ್ನೂ ಕಂಡು ಬಲರಾಮನು ಕ್ರುದ್ಧನಾದನು. 
ಆ ಕಪಿಯನ್ನು ಕೊಂದು ಬಿಡಬೇಕೆಂದು ನಿಶ್ಚಯಿಸಿ ತನ್ನ ಮುಸಲವನ್ನೂ 
ಹಲಾಯುಧವನ್ನೂ ಕೈಗೆತಿಕೊಂಡನು. ಮಹಾವೀರನಾದ ದ್ವಿವಿದನೂ ಒಂದು 


೧೮೬ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಪ್ರತಿಜಗ್ರಾಹ ಬಲವಾನ್‌ ಸುನಂದೇನಾಹನಚ್ಚತಮ್‌। 
ಮುಸಲಾಹತಮಸಿಷ್ಟೋ ವಿರೇಜೇ ರಕಧಾರಯಾ ॥ ೧೯ 


ಗಿರಿರ್ಯಥಾ ಗೈರಿಕಯಾ ಪ್ರ ಪ್ರಹಾರಂ ನಾನುಚಿಂತಯನ್‌ | 


ಪುನರನ್ಯಂ ಸಮುತ್ಥ್ಟಿಪ್ಯ ಕೃತ್ವಾನಿಷ್ಠ ನಿಷತ್ರಮೋಜಸಾ ॥ ಅಲ್ರಿ 


ತೇನಾಹನತ್‌ ಸುಸಂಕ್ರುದ್ಧಸಂ ಬಲಃ : ಶತಧಾಚ್ಛಿ ನತ್‌ । 
ತತೋತನ್ಯೇನ ರುಷಾ ಜಘೇ ತಂ ಚಾಪಿ ಶತಧಾಚ್ಛಿ ನತ್‌ ॥ ೨0) 


ಏವಂ ಯುಧ್ಯನ್‌ ಭಗವತಾ ಭಗ್ನೇ ಭಗ್ನೇ ಪುನಃ ಪುನಃ। 
ಆಕೃಷ್ಠ ಸರ್ವತೋ ವಕ್ಷಾನ್‌ ನಿರ್ವಕ್ಷಮಕರೋದ್‌ವನಮ್‌ Il ತ್ರಿ 


ತತೋ ಮುಂಚಚ್ಚಿ ಲಾವರ್ಷಂ ಬಲಸ್ಕೊ ೀಪರ್ಯಮರ್ಷಿತಃ । 
ತತ್‌ ಸರ್ವಂ ಚೂರ್ಣಯಾಮಾಸ iain ಮುಸಲಾಯುಧಃ ॥ ೨೩ 


ಸ ಬಾಹೂ ತಾಲಸಂಕಾಶ್‌ ಮುಷ್ಟೀಕ್ಸತ್ವ ಕಪೀಶ್ದರಃ । 
ಆಸಾದ್ಯ ರೋಹಿಣೀಪುತ್ರಂ ತಾಭ್ಯಾಂ ವಕ್ಷಸೃರೂರುಜತ್‌ ॥ ೨೪ 


ಸಾಲವೃಕ್ಷವನ್ನು ಕೈಯಿಂದ ಮುರಿದು ಎತಿಹಿಡಿದನು (೧೬-೧೭). ಒಡನೆಯೇ 
'ರಭಸದಿಂದ ಬಂದು ಬಲಭದ್ರನ ತಲೆಯಮೇಲೆ ಕುಕ್ಕಲು, ಬಲಭದ್ರನು 
ಪರ್ವತದಂತೆ ಅಲ್ಲಾಡದೆ ಆ ವೃಕ್ಷಪಾತವನ್ನು ಸಹಿಸಿಕೊಂಡು,ಸುನಂದವೆಂಬ 
ಮುಸಲಾಯುಧದಿಂದ ದ್ವಿವಿದನ ಶಿರಸನ್ನಪಳಿಸಿದನು. ತಲೆಯೊಡೆದು ಹರಿದ 
ರಕ್ತಧಾರೆಯಿಂದ ದ್ವಿವಿದನು. ಗೈರಿಕಧಾತುವಿನ ತೊರೆಯಿಂದ ಪರ್ವತದಂತೆ 
ಕಂಗೊಳಿಸಿದನು (೧೮-೧೯). ಆತನು ಮುಸಲಪ್ರಹಾರವನ್ನು ಲೆಕ್ಕಿಸದೆ 
ಮತ್ತೊಂದು ಮರವನ್ನು ಕಿತ್ರು ಬಲದಿಂದ ಕೊಡಹಿ ಎಲೆಗಳನ್ನುದುರಿಸಿ, 
ಸಂಕ್ರುದ್ಧನಾಗಿ ಬಲರಾಮನನ್ನು ಬಡಿದನು. ಬಲರಾಮನು ಅದನ್ನು ನೂರು 
ತುಂಡಾಗಿ ಕತ್ತರಿಸಿದನು. ದ್ವಿವಿದನು ಇನ್ನೊಂದು ವೃಕ್ಷವನ್ನೆತ್ತಿ ಹೊಡೆಯಲಾಗಿ 
ಅದನ್ನೂ ತುಂಡು ತುಂಡು ಮಾಡಿದನು (೨೦-೨೧). ಹೀಗೆ ಕಾದುತ್ತ ಬೀಸಿ 
ಬಡಿದ 'ಮರಗಳನ್ನು ಬಲಭದ್ರನು ಕಡಿದು ಈಡಾಡುತ್ತಿರಲು, ದ್ವಿವಿದನು 
ಮತ್ತೆ ಮತ್ತೆ ಮರಗಳನ್ನು ಕಿತ್ತು ಕಾಡನ್ನು ಬರಿದು ಮಾಡಿದನು. ಅನಂತರ 
ಸಿಟ್ಟಿನಿಂದ 'ಕಲ್ಲುಬಂಡೆಗಳನ್ನು' ಕಿತ್ತು ಸುರಿಯತೊಡಗಲು, FS 
ಮುಸಲಾಯುಧವನ್ನು ಹಿಡಿದು ಅವೆಲ್ಲವನ್ನೂ ಲೀಲೆಯಿಂದ ಪುಡಿ ಪುಡಿ 


ಸಪಷಷ್ಟಿತಮಾಧ್ಯಾಯಃ ೧೮೭ 


ಯಾದವೇಂದ್ರೊಪಿ ತಂ ದೋರ್ಭ್ಯಾಂತೃಕ್ತ್ವಾಮುಸಲಲಾಂಗಲೇ।| 
ಜತ್ರಾವಭ್ಯರ್ದಯತೃುದ್ಧ ಸೋತ ಪತದ್‌ ರುಧಿರಂ ವಮನ್‌ ॥ ೨೫ 


ಚಕಂಪೇ ತೇನ ಪತತಾ ಸಟಂಕಃ ಸವನಸತಿಃ 
ಪರ್ವತಃ ಕುರುಶಾರ್ದೂಲ ವಾಯುನಾ ನೌರಿವಾಂಭಸಿ ॥ ೨೬ 


ಜಯಶಬ್ದೋ ನಮಃಶಬ್ಬಃ ಸಾಧು ಸಾಧ್ದಿತಿ ಚಾಂಬರೇ | 
ಸುರಸಿದ್ಧ ಮುನೀಂದ್ರಾಣಾಮಾಸೀತ್‌ ಕುಸುಮವರ್ಷಿಣಾಮ್‌ ॥ ೨೭ 


ಏವಂ ನಿಹತ್ಯ ದ್ವಿವಿದಂ ಜಗದ್ದ 'ತಿಕರಾವಹಮ್‌ | 
ಸಂಸೂಯಮಾನೋ ಭಗವಾನ್‌ ಜನಃ ಸುರಮಾವಿಶತ್‌ Il ೨೮ 


ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ 
ಸಪಷಷ್ಪಿಶಮಾಧ್ಯಾಯಃ 


ಮಾಡಿದನು (೨೨-೨೩). ಬಳಿಕ ಆ ಕಪೀಶ್ವರನು ತಾಳೆಯ ಮರದಂತೆ ನೀಳವಾದ 
ತೋಳುಗಳಿಂದ ಮುಷ್ಟಿಕಟ್ಟಿ ನುಗ್ಗಿ ಬಂದು ರೋಹಿಣೀಪುತ್ರನ ಎದೆಯಮೇಲೆ 
ರಪರಪನೆ ಗುದ್ದಿದನು. ಯಾದವೇಂದ್ರನು ಹಲಾಯುಧ ಮುಸಲಾ 
ಯುಧಗಳನ್ನೆಸೆದು ರೋಷಾವಿಷ್ಠನಾಗಿ ದ್ವಿವಿದನ ಹೆಗಲಿನ ದಡವನ್ನು ಕೈಗಳಿಂದ 
ಅಪ್ಪಳಿಸಿದನು. ಆಗ ವಾನರನು ರಕವನ್ನು ಕಕ್ಕುತ್ತ (ಸತ್ತು) ಉರುಳಿದನು 
(೨೪-೨೫). ದ್ವಿವಿದನು ಉರುಳಿಬೀಳಲಾಗಿ, ಪರೀಕ್ಷಿತರಾಜ, ಆ ರಭಸಕ್ಕೆ 
ಜಲಮಯಕಂದರಗಳಿಂದಲೂ ವೃಕ್ಷಗಳಿಂದಲೂ ಸಹಿತವಾದ ರೈವತಕಗಿರಿಯು, 
ಸಮುದ್ರಜಲದಲ್ಲಿ ಬಿರುಗಾಳಿಯ ಹೊಡೆತಕ್ಕೆ ಸಿಕ್ಕಿದ ಹಡಗಿನಂತೆ ನಡುಗಿತು! 
ಅಂಬರತಳದಲ್ಲಿಅಮರಸಿದ್ದಮುನೀಂದ್ರರು ಹೂಮಳೆ ಸುರಿಸುತ್ತ'"ಜಯ ಜಯ, 
ನಮೋ ನಮಃ ಭಾಪು ಭಾಪು! '' ಎಂಬ ಮೆಚ್ಚಿನ ಮಾತುಗಳನ್ನು ಉಗ್ಗಡಿಸಿದರು 
(೨೬-೨೭). ಈ ರೀತಿಯಲ್ಲಿ ರಾಷ್ಟ್ರವಿಪ್ಠವಕಾರಿಯಾದ ದ್ವಿವಿದನನ್ನು ಸಂಹರಿಸಿ 
ಭಗವಾನ್‌ ಬಲಭದ್ರನು ಜನರಿಂದ ಸುತಿಸಲ್ಪಡುತ್ತ ಮೆಲ್ಲನೆ ತನ್ನ ಪುರವನ್ನು 
ಪ್ರವೇಶಿಸಿದನು (೨೮ ). 


ಇಲ್ಲಿಗೆ ಶಿ?ವ. ದ್ರಾಗವತದ ದಶಮಸ್ಕಂಧದಲ್ಲಿಅರುವತ್ತೇಳನೆಯ ಅಧ್ಯಾಯ 


೧೮೮ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 
9 9 


ಶ್ರೀಶುಕ ಉವಾಚ- 
ದುರ್ಯೋಧನಸುತಾಂ ರಾಜನ್‌ ಲಕ್ಷ ಕಾಂ ಸಮಿತಿಂಜಯಃ। 
ಸ್ವಯಂವರಸ್ಥಾಮಹರತ್‌ ಸಾಂಬೋ ಜಾಂಬವತೀಸುತಃ ॥ ೧ 


ಕೌರವಾಃ ಕುಪಿತಾ ಊಚುರ್ದುರ್ವಿನೀತೋ5 ಯಮರ್ಭಕಃ। 
ಕದರ್ಥೀಕ್ಸೃತ್ವ ನಃ ಕನ್ಯಾಮಕಾಮಾಮಹರದ್‌ ಬಲಾತ್‌ ॥ ಕ 


ಬದ್ದೀತೇಮಂ ದುರ್ವಿನೀತಂ ಕಿಂ ಕರಿಷ್ಕಂತಿ ವೃಷ್ಟಯಃ | 
ಯೋಪಸ್ಪತ್ವ ಸಾದೋಪಚಿತಾಂ ದತಾಂ ನೋ ಭುಂಜತೇ ಮಹೀಮ್‌ ೩ 


ನಿಗೃಹೀತಂ ಸುತಂ ಶ್ರುತ್ವಾಯದ್ಯೇಷ್ಕಂತೀಹ ವೃಷ್ಣಯಃ। 


ಭಗ್ನದರ್ಪಾಃ ಶಮಂ ಯಾಂತಿ ಪ್ರಾಣಾ ಇವ ಸುಸಂಯುತಾಃ ॥ ೪ 

ಇತಿ ಕರ್ಣಃ ಶಲೋ ಭೂರಿರ್ಯಜ್ಞ ಕೇತುಃ ಸುಯೋಧನಃ !। 

ಸಾಂಬಮಾರೇಭಿರೇ ಬದ್ದುಂ ಕುರುವೃದ್ಧಾನುಮೋದಿತಾಃ || ೫ 
ಅಧ್ಯಾಯ ೬೮ 


ಜಾಂಬವತೀ ಪುತ್ರನಾದ ಸಾಂಬನನ್ನುಕೌರವರುಸೆರೆಹಿಡಿಯುವುದು. ಕ್ರುದ್ಧನಾದ 
ಬಲರಾಮನು ಹಲಾಯುಧದಿಂದ ಹಸಿನಾವತಿಯನ್ನು ಸೆಳೆಯುವುದು. 

ಪರೀಕ್ಷಿತ ರಾಜ ದುರ್ಯೋಧನನ ಮಗಳಾದ ಲಕ್ಷ್ಮಣೆ” ಎಂಬ ಕನೈಯ 
ಸ್ವಯಂವರದ ಏರ್ಪಾಡು ನಡೆದಿತ್ತು ಜಾಂಬವತೀಸುತನೂ ಸಂಗ್ರಾಮವೀರನೂ 
ಆದ ಸಾಂಬನು ಸ್ವಯಂವರ ಮಂಟಪದಲ್ಲಿದ್ದ ಲಕ್ಷ್ಮಣೆಯನ್ನು ಅಪಹರಿಸಿದನು 
(೧). ಆಗ ಕೌರವರು ಕುಪಿತರಾಗಿ""ಎಲಾ। ಈ ಹುಡುಗನು ದುರುಳ. ನಮ್ಮನ್ನು 
ಲೆಕ್ಕಿಸದೆ ತನ್ನನ್ನುವರಿಸದಿರುವ ಕನ್ಯೆಯನ್ನು ಅಪಹರಿಸಿದ್ದಾನೆ. ಈ ದುರ್ವಿನೀತನನ್ನು 
ಸೆರೆಹಿಡಿಯಿರಿ. ಯಾದವರು ಏನು ಮಾಡಿಯಾರು ? ನಾವು ಅನುಗ್ರಹದಿಂದ 
ಕೊಟ್ಟಿರುವ ನಮ್ಮ ನೆಲವನ್ನು ಅವರು ಆಳಿಕೊಂಡಿದ್ದಾರಷ್ಟೆ। (೨-೩). 
ಮಗನ ಬಂದಿಯಾಗಿರುವುದನ್ನು ತಿಳಿದು ಅವರು ಇಲ್ಲಿಗೆ ಬಂದರೆ ಅವರ 


೧. ಲಕ್ಷಣೆ ಎಂದೂ ಪಾಠಾಂತರವಿದೆ. 


ಅಷ್ಟಷಷ್ಟಿತಮಾಧ್ಯಾಯಃ ೧೮೯ 


ದಷ್ಟ್ಟ್ವಾನುಧಾವತಃ ಸಾಂಬೋ ಧಾರ್ತರಾಷ್ಟ್ರಾನ್‌ ಮಹಾರಥಃ। 


ಪ್ರಗೃಹ್ಯ ರುಚಿರಂ ಚಾಪಂ ತಸ್ಥೌ ಸಿಂಹ ಇವೈಕಲಃ ॥ ೬ 
ತಂ ತೇ ಜಿಫಕ್ಷವಃ ಕ್ರುದ್ಧಾಸಿಷ್ಠ ತಿಷ್ಠೇತಿ ಭಾಷಿಣಃ । 

ಆಸಾದ್ಯ ಧನಿನ್‌ ಬಾಣೈಃ ಕರ್ಣಾಗ್ರಣ್ಯಃ ಸಮಾಕಿರನ್‌ ॥ ೭ 
ಸೋತ ಪವಿದ್ದು ಕುರುಶ್ರೇಷ್ಠ ಕುರುಭಿರ್ಯದುನಂದನಃ। 
ನಾಮೃಷ್ಯತ್ತದಚಿಂತ್ಯಾರ್ಭಃ ಸಿಂಹಃ ಕ್ಷುದ್ರಮ್ಯಗೈರಿವ ॥ ೮ 


ಎಸ್ಫೂರ್ಜ್ಯ ರುಚಿರಂ ಚಾಪಂ ಸರ್ವಾನ್‌ ವಿವ್ಯಾಧ ಸಾಯಕ್ಕೆಃ 
ಕರ್ಣಾದೀನ್‌ ಷಡ್ರಥಾನ್‌ ವೀರಾಂಸ್ಪಾವದ್ಧಿರ್ಯುಗಪತ್‌ ಪೃಥಕ್‌ ॥ 


ದರ್ಪವನ್ನಿಳಿಸುತ್ತೇವೆ. ಪ್ರಾಣಾಯಾಮಾುದಿಗಳಿಂದ ನಿಗ್ರಹಿಸಲ್ಪಟ್ಟ 
ಇಂದ್ರಿಯಗಳಂತೆ ಆಗ ತೆಪ್ಪನಾಗುತಾರೆ '' ಎಂದು ಕರ್ಣ, ಶಲ, "ಭೂರಿ, 
ಯಜ್ಞಕೇತು, ದುರ್ಯೋಧನರು ಕುರುವೃದ್ಧನಾದ* ಭೀಷ್ಮನ ಅನುಮತಿಯಂತೆ 
ಸಾಂಬನನ್ನು ಬಂಧಿಸಲು ಉದ್ಯುಕರಾದರು (೪-೫). ಕೌರವರು ತನ್ನನ್ನು 
ಅಟ್ಟಿಸಿಕೊಂಡು ಬರುತ್ತಿರುವುದನ್ನು ನೋಡಿ, ಮಹಾರಥನಾದ ಸಾಂಬನು 
ತೇಜಸ್ವಿಯಾದ ಧನಸನ್ನು ಹಿಡಿದು, ಸಿಂಹದಂತೆ ಏಕಾಕಿಯಾಗಿಯೇ ಪ್ರತಿಭಟಿಸಿ 
ನಿಂತನು (೬). ಕರ್ಣನೇ ಅಗ್ರಣಿಯಾಗಿದ್ದ ಕೌರವರು ಧನುರ್ಧಾರಿಗಳಾಗಿ 
ಸಾಂಬನನ್ನು ತರುವುದಕ್ಕಾಗಿ ಧಾವಿಸುತ್ತ "ನಿಲ್ಲು ನಿಲ್ಲು ಎಂದು ಕೂಗುತ್ತ ಅವನನ್ನು 
ಸಮೀಪಿಸಿ ಬಾಣಗಳ ಮಳೆಗರದರು ಜೂ ಪರೀಕ್ಷಿತರಾಜ, ಆ ಸಾಂಬನು 
ಅಚಿಂತ್ಯಮಹಿಮನಾದ ಶ್ರೀಕೃಷ್ಣನ ಪುತ್ರನು. ಸಿಂಹವು ಕ್ಷುದ್ರಮೃಗಗಳನ್ನು 
ಕ್ಕಿಸುವುದೆ ಬಾಣಗಳ ಹೊಡೆತಕೆ ಒಳಗಾದ ಸಾಂಬನು ಅದನ್ನು ಸೈರಿಸದೆ, ತನ್ನ 
ತೇಜೋಮಯವುದ ಚಾಪ ಪವನ್ನು ಹೋಂಕರಿಸಿ, ಕರ್ಣನೇ ಮೊದಲಾದ ಆರು. 


೧. ಶಲ, ಭೂರಿ-ಎಂಬಿಬ್ಬರು ಸೋಮದತ್ತನ ಮಕ್ಕಳು. ಭೂರಿಶ್ರವನ ಸೋದರರು. 
ಇವರು ಭಾರತ ಯುದ್ಧದಲ್ಲಿ ಕೌರವರ ಪಕ್ಷವನ್ನು ವಹಿಸಿದ್ದರು. ಅಲ್ಲದೆ ದುರ್ಯೋಧನನ 
ತಮ್ಮಂದಿರಲ್ಲಿ ಶಲ ಎಂಬ ಹೆಸರಿನವನೊಬ್ಬನಿದ್ದನು. ಯಜ್ಞಕೆ ೇತುವೆಂದರೆ ಯಾರೋ ತಿಳಿಯದು. 


೨. ಭೀಷ್ಠನೂ ಸೇರಿ ಆರು ಜನರು ಸಾಂಬನನ್ನು ಹಿಡಿಯಲು ಹೋದರೆಂದು ಶ್ರೀಧರಿಯ 
ವ್ಯಾಖ್ಯಾನದಲ್ಲಿದೆ. "ಯಜ್ಞಕೇತುಃ ' ಎಂಬಲ್ಲಿ "ಯಜ್ಞಃ ಕೇತುಃ ' ಎಂಬ ಪಾಠವನ್ನೊಪ್ಪಿ ಯಜ್ಞ, 
ಕೇತು ಎಂಬಿಬ್ಬರನ್ನು ಸೇರಿಸಿ ಆರು ಜನರೆಂದು ಕೆಲವರ ಅಭಿಪ್ರಾಯ. 


೧೯೦ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಚತುರ್ಭಿಶ್ಚತುರೋ ವಾಹಾನೇಕೈಕೇನ ನಸಾರಥೀನ್‌। 


ರಥಿನಶ್ಚ ಮಹೇಷ್ಟಾಸಾಂಸಸ್ಕ ತತ್ತೇ ಭೃಪೂಜಯನ್‌ ॥ ೧೦ 
ತಂತುತೇವಿರಥಂ ಚಕ್ರುಶ್ಚತ್ಹಾರಶ್ಚ ತುರೋ ಹಯಾನ್‌ । 

ಏಕಸ್ತು ಸಾರಥಿಂ ಜಫ್ಲೇ ಚಿಚ್ಛೇದಾನ್ಯಃ ಶರಾಸನಮ್‌ ॥ ೧೧ 
ತಂ ಬದ್ದ್ವಾ ವಿರಥೀಕೃತ್ವ ಕೃಚ್ಛ್ರಿಣ ಕುರವೋ ಯುಧಿ । 

ಕುಮಾರಂ ಸಸ್ಯ ಕನ್ಯಾಂ ಚ ಸ್ಪಪುರಂ ಜಯಿನೋತ ವಿಶನ್‌ ॥ ೧೨ 
ತಚ್ಛು; ತ್ಚಾ ನಾರಡೋಕೇನ ರಾಜನ್‌ ಸಂಜಾತಮನ್ಯವಃ। 

ಕುರೂನ್‌ ಪ್ರತ್ಯುದ್ಧಮಂ ಚಕ್ರುರುಗ್ರ ಸೇನಪ್ರ ಚೋದಿತಾಃ॥ ೧೩ 
ಸಾಂತ್ವಯಿತ್ವಾ ತು ತಾನ್‌ ರಾಮಃ ಸಂನದ್ದಾನ್‌ ವೃಷ್ಟಿಪುಂಗವಾನ್‌ ] 
ನೈಚ್ಛತ್‌ ಕುರೂಣಾಂ ವೃಷ್ಟೀನಾಂ ಕಲಿಂ ಕಲಿಮಲಾಪಹಃ॥ ೧೪ 





ಮಂದಿ ಶೂರರ ಮೇಲೆ ಏಕಕಾಲದಲ್ಲಿ ಬಾಣಗಳನ್ನುಪ್ರಯೋಗಿಸಿ ಒಬ್ಬೊಬ್ಬರನ್ನೂ 
ಥಳಿಸಿದನು (೮-೯). ನಾಲ್ಕು ಬಾಣಗಳಿಂದ ನಾಲ್ಕು ಕುದುರೆಗಳನ್ನೂ 
ಒಂದೊಂದರಿಂದ ಸಾರಧಿಗಳನ್ನೂ ರಥಿಕರನ್ನೂ ಹೊಡೆದು ನೋಯಿಸಿದನು. 
ಮಹಾವೀರರಾದ ಆ ರಧಿಕರು ಸಾಂಬನ ಪರಾಕ್ರಮವನ್ನು ಕೊಂಡಾಡಿದರು. 
ಆನಂತರ ಅವರಲ್ಲಿ ನಾಲ್ವರು ಸೇರಿ ಸಾಂಬನ ನಾಲ್ಕು ಅಶ್ವಗಳನ್ನು ಕೊಂದು 
ಎರಥನನ್ನಾಗಿ ಮಾಡಲು, ಒಬ್ಬನು ಅವನ ಸಾರಥಿಯನ್ನು ಕೊಂದನು. 
ಇನ್ನೊಬ್ಬನು ಸಾಂಬನ ಧನುಸ್ಸನ್ನು ಕತ್ತರಿಸಿದನು (೧೦-೧೧). ಹೀಗೆ 
ಬಹುಶ್ರಮದಿಂದ ಕೌರವರು ಆತನನ್ನು ಯುದ್ಧದಲ್ಲಿ ವಿರಥನನ್ನಾಗಿ ಮಾಡಿ 
ಜಯಶಾಲಿಗಳಾಗಿ, ಆ ಕುಮಾರನನ್ನು ಬಂಧಿಸಿ ತಮೃಕನೈಯನ್ನು ಕರೆದುಕೊಂಡು 
ಹಸಿನಾವತಿಗೆ ಬಂದರು (೧೨). ಈ ವೃತ್ತಾಂತವನ್ನು ನಾರದಮುನಿಗಳಿಂದ ಕೇಳಿ 
ಯಾದವರು ಕ್ರುದ್ಧರಾದರಲ್ಲದೆ, ಉಗ್ರಸೇನನಿಂದ ಪ್ರೇರಿತರಾಗಿ ಕೌರವರ 
ಮೇಲೆ ದಂಡೆತಿಹೋಗಲು ಸಂನಾಹ ಮಾಡಿದರು (೧೩). ಹೀಗೆಸ ಸಂನದ್ದರಾದ 
ಯದುನಾಯಕರನ್ನು ಬಲರಾಮನು ಕಲಹದಿಂದಾಗುವ ಕಲ್ಮಷ ವನ್ನು 
ತಡೆಯುವುದಕ್ಕಾಗಿ ಸಂತೈಸಿದನು. ಯಾದವರಿಗೂ ಕೌರವರಿಗೂ ಕಲಹ 
ನಡೆಯುವುದನ್ನೂ ಕು ಒಪ್ಪಲಿಲ್ಲ ಗ್ರಹಗಳಿಂದ ಪರಿವೃತನಾದ ಚಂದ್ರನಂತೆ, 

ಬಲರಾಮನು ಬ್ರಾಹ್ಮಣರಿಂದಲೂ ಕುಲವೃದ್ಧರಿಂದಲೂ ಸಹಿತನಾಗಿ, 


ಅಷ್ಟಷಷ್ಟಿತಮಾಧ್ಯಾ ಯಃ ೧೯೧ 


ಜಗಾಮ ಹಾಸ್ತಿನಪುರಂ ರಥೇನಾದಿತ್ಯವರ್ಚಸಾ | 


ಬ್ರಾಹ್ಮಣೈಃ ಕುಲವೃದ್ದೆ ಶ್ವ ವೃತಶಂದ್ರ ಇವ ಗ್ರಹೈಃ ॥ ೧೫ 
ಗತ್ವಾ ಗಜಾಹ್ಹಯಂ ರಾಮೋ ಬಾಹ್ಯೋಪವನಮಾಸ್ಥಿತಃ | 
ಉದ್ದವಂ ಪ್ರೇಷಯಾಮಾಸ ಧೃತರಾಷ್ಟ್ರಂ ಬುಭುತಯಾ || ೧೬ 


ಸೋಇ ಭಿವಂದ್ಯಾಂಬಿಕಾಪುತ್ರಂ ಭೀಷ್ಠಂ ದ್ರೋಣಂ ಚ ಬಾಹ್ಲಿಕಮ್‌ | 
ದುರ್ಯೋಧನಂ ಚ ವಿಧಿವದ್‌ ರಾಮಮಾಗತಮಬ್ರವೀತ್‌ ॥ ೧೭ 


ತೇರತಿಪ್ರೀತಾಸಮಾಕರ್ಣ್ಯ ಪ್ರಾಪ್ತಂ ರಾಮಂ ಸುಹೃತಮಮ್‌ । 
ತಮರ್ಚಯಿತ್ವಾಭಿಯಯುಃ ಸರ್ವೇ ,ಮಂಗಲಪಾಣಯಃ ॥ ೧೮ 


ತಂ ಸಂಗಮ್ಯ ಯಥಾನ್ಯಾಯಂ ಗಾಮರ್ಫ್ಥ್ಯಂ ಚ ನೃವೇದಯನ್‌ | 
ತೇಷಾಂ ಯೇ ತತ್ಭಭಾವಜ್ಞಾಃ ಪ್ರಣೇಮುಃ ಶಿರಸಾ ಬಲಮ್‌ ॥ ೧೯ 


ಬಂಧೂನ್‌ ಕುಶಲಿನಃ ಶ್ರುತ್ವಾ ಪ್ಲಷ್ಟಾಶಿವಮನಾಮಯಮ್‌ । 
ಪರಸರಮಥೋ ರಾಮೋ ಬಭಾಷೇತವಿಕ್ಷವಂ ವಚಃ ॥ ತಿರಿ 
ಸೂರ್ಯಸಂಕಾಶವಾದ ರಥವನ್ನೇರಿ ಹಾಸಿನಪುರಕ್ಕೆ ಪ್ರಯಾಣಮಾಡಿದನು 
(೧೪-೧೫). ಆತನು ಹಸಿನಾಪುರದ ಹೊರವಲಯದಲ್ಲಿದ್ದ ಉಪವನದಲ್ಲಿ 
ಇಳಿದುಕೊಂಡು, ಕೌರವರ ಅಭಿಪ್ರಾಯವನ್ನು ತಿಳಿದುಬರುವುದಕ್ಕಾಗಿ 
ಉದ್ದವನನ್ನು ಧೃತರಾಷ್ಟ್ರನ ಬಳಿಗೆ ಕಳಿಸಿದನು. ಅದರಂತೆ ಉದ್ದವನು 
ನಗರದೊಳಗೆ ಹೋಗಿ ಧೃತಾರಾಷ್ಟ್ರನನ್ನೂ ಭೀಷ್ಟದ್ರೋಣರನ್ನೂ ಬಾಹ್ಲಿಕ " 
ದುರ್ಯೋಧನರನ್ನೂ ವಿಧಿವತಾಗಿ ಕಂಡು ನಮಸ್ಕರಿಸಿ, ಬಲರಾಮನು 
ಬಂದಿರುವ ಸಂಗತಿಯನ್ನು ತಿಳಿಸಿದನು (೧೬-೧೭). ತಮಗೆ ಅತ್ಯಂತ ಅಪನಾದ 
ಬಲರಾಮನು ಬಂದಿರುವುದನ್ನು ಕೇಳಿ ಧೃತರಾಷ್ಟ್ರಾದಿಗಳು ಬಹಳ 
ಸಂತೋಷದಿಂದ ಮಂಗಳದ್ರವ್ಯವನ್ನು ಕೈಯಲ್ಲಿ ಹಿಡಿದು ಅವನನ್ನು 
ಎದುರುಗೊಳ್ಳುವುದಕ್ಕೆ ಹೋದರು. ಅವನ ಬಳಿಗೆ ಹೋಗಿ ಶಾಸ್ತ್ರೋಕೆ 
ವಿಧಾನದಿಂದ ಗೋವು, ಅರ್ಫಾ್ಯ ದಿಗಳನ್ನಿತ್ತು ಸತ್ಯ ರಿಸಿದರು. ಅವರೆಲ್ಲಿ 
ಬಲರಾಮನ ಮಹಿಮೆಯನ್ನರಿತವರು ಆತನಿಗೆ ತಲೆಬಾಗಿ ವಂದಿಸಿದರು 
(೧೮-೧೯). ಅನಂತರ ಬಂಧುಗಳೆಲ್ಲರ ಕುಶಲವನ್ನೂ ಆರೋಗ್ಯ ವನ್ನೂ 


೧ ಬಾಹ್ಲಿಕ ( ಕ ) ಈತನು ಕುರುವಂಶದ ಒಬ್ಬ ರಾಜನೆಂದೂ ಶಂತನುವಿಗೆ 
ತಮ್ಮನೆಂದೂ ಚ ಕ ಭೀಮಸೇನನಿಂದ ಈತನ ವಧೆಯಾಗುತದೆ. 


೧೯೨ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಉಗ್ರಸೇನಃ ಕ್ಷತೀಶೇಶೋ ಯದ್‌ ವ ಆಜ್ಞಾಪಯತ್‌ ಪ್ರಭುಃ! 


ತದವ್ಯಗ್ರಧಿಯಃ ಶ್ರುತ್ವಾಕುರುದ್ದಂ ಮಾವಿಲಂಭಿತಮ್‌ ॥ ೨೧ 
ಯದ್‌ ಯೂಯಂ ಬಹವಸ್ಪೇಕಂ ಜಿತ್ಹಾನಧರ್ಮೇಣ ಧಾರ್ಮಿಕಮ್‌ 
ಅಬದ್ದೀತಾಥ ತನ್ಮ ಸೇ ಬಂಧೂನಾಮೈಕ್ಕಕಾಮ್ಯಯಾ Il ಖಿ. 
ವೀರ್ಯಶೌರ್ಯಬಲೋನ್ನದ್ಧಮಾತೃಶಕಿಸಮಂ ವಚಃ। 

ಕುರವೋ ಬಲದೇವಸ್ಯ ನಿಶಮ್ಯೋಚುಃ ಪ್ರಕೋಷಿತಾಃ ॥ ೨೩ 
ಅಹೋ ಮಹಚ್ಛಿತ್ರಮಿದಂ ಕಾಲಗತ್ಯಾ ದುರತ್ಯಯಾ | 
ಆರುರುಕ್ಷತ್ಕುಪಾನದ್‌ ವೈ ಶಿರೋ ಮುಕುಟಸೇವಿತಮ್‌ ॥ ೨೪ 
ಏತೇ ಯಾ್‌ೌನೇನ ಸಂಬದ್ಧಾಃ ಸಹಶಯ್ಯಾಸನಾಶನಾಃ। 
ವಷಯಸುಲತಾಂ ನೀತಾ ಅಸ್ಕದ್ಧತನ್ಫಪಾಸನಾಃ Il ೨೫ 

ಲಣ ಎಲಿ ಎಲ 

ಚಾಮರವ್ಯಜನೇ ಶಂಖಮಾತಪತ್ರಂ ಚ ಪಾಂಡುರಾಮ್‌ । 
ಕಿರೀಟಮಾಸನಂ ಶಯ್ಯಾಂ ಭುಂಜಂತ್ಯಸ್ಥದುಪೇಕ್ಷಯಾ Il ೨೬ 


ಪರಸ್ಪರವಾಗಿ ವಿಚಾರಿಸಿ ಎಲ್ಲರೂ ಕ್ಷೇಮದಲ್ಲಿದ್ದಾರೆಂದು ತಿಳಿದಮೇಲೆ 
ಬಲಭದ್ರನು ಗಂಭೀರವಾದ ಈ ನುಡಿಯನ್ನಾಡಿದನು (೨೦). "“ಕೌರವರೆ, 
ಪ್ರಭುವಾದ ಉಗ್ರಸೇನ ಮಹಾರಾಜನು ಅಜ್ಞಾಪಿಸಿರುವುದನ್ನು ಕೇಳಿರಿ. 
ಶಾಂತಮನಸ ಗಿ "ಅದನ್ನು ಆಲಿಸಿ, ತಡಮಾಡದೆ ಅದರಂತೆ ನಡೆದುಕೊಳ್ಳಿರಿ. 
ಏನೆಂದರೆ, ."ಧಾರ್ಮಿಕನೂ ಏಕಾಕಿಯೂ ಆಗಿದ್ದ ಸಾಂಬನನ್ನು ನೀವು 
ಬಹುಮಂದಿ ಸೇರಿ ಅಧರ್ಮಮಾರ್ಗದಿಂದ ಗೆದ್ದು ಸೆರೆಹಿಡಿದಿದ್ದೀರಷ್ಟೆ 
ಬಂಧುಗಳಾದ ನಮ್ಮಲ್ಲಿ ಒಗ್ಗಟ್ಟಿರಲೆಂದು ನಿಮ್ಮನ್ನು ಮನ್ನಿಸಿದ್ದೇನೆ'' (ಕೂಡಲೆ 
ಸಾಂಬನನ್ನು ಕರೆತಂದು ಒಪಿಸಿರಿ) (೨೧-೨೨). ತನ್ನ ಸಾಮರ್ಥ್ಯಕ್ಕೆ ಒಪ್ಪುವಂತೆ 
ವೀರ್ಯಶೌರ್ಯ ಪರಾಕ್ರಮಯುಕವಾದ ಬಲದೇವನ ನುಡಿಯನ್ನುಕೇಳಿ ಕೆರಳಿದ 
ಕೌರವರು ಉಗ್ಗಡಿಸಿದರು: ""ಓಹೋ! ಏನಚ್ಚರಿ ಇದು! ಕಾಲಗತಿ ಅಲಂಘ್ಯವೇ 
ಸರಿ। ಕಾಲಲ್ಲಿರುವ ಚಪ್ಪಲಿ ಕಿರೀಟಧಾರಿಯಾದ ಶಿರಸ್ಪನ್ನೇರಲು ಹವಣಿಸುತಿದೆ | 
(೨೩-೨೪). ಈ ಯಾದವರು ಹೆಣ್ಣುಕೊಟ್ಟ” ಸಂಬಂಧಿಗಳೆಂದು ತಿಳಿದು 


೧ ಕುಂತಿಯ ವಸುದೇವನ ತಂಗಿಯಾದ್ದರಿಂದ ಉಭಯರೂ ಬಂಧುಗಳೇ. 


ಅಷ್ಟಷಷ್ಟಿತಮಾಧ್ಯಾಯಃ ೧೯೩ 
ಅಲಂ ಯದೂನಾಂ ನರದೇವಲಾಂಛನ್ಛೆ- 


ರ್ದಾತುಃ ಪ್ರತೀಪೈಃ ಫಣಿನಾಮಿವಾಮೃತಮ್‌ । 
ಯೇತಸೃತ್ರಸಾದೋಪಚಿತಾ ಹಿ ಯಾದವಾ 


ಆಜ್ಞಾಪಯಂತ್ಯದ್ಯ ಗತತ್ರಪಾ ಬತ ॥ ಎ 
ಕಥಮಿಂದ್ರೋಇಪಿಕುರುಭಿರ್ಭೀಷ್ಠದ್ರೋಣಾರ್ಜುನಾದಿಭಿಃ। 
ಅದತಮವರುಂಧೀತ ಸಿಂಹಗ್ರಸಮಿವೋರಣಃ॥ ೨೮ 
ಶ್ರೀಶುಕ ಉವಾಚ- 


ಜನ್ಮಬಂಧುಶ್ರಿಯೋನ್ನದ್ದಮದಾಸೇ ಭರತರ್ಷಭ। 
ಆಶ್ರಾವ್ಯ ರಾಮಂ ದುರ್ವಾಚ್ಯಮಸಭ್ಯಾಃ ಪುರಮಾವಿಶನ್‌॥ ೨೯ 


ದೃಷ್ಟ್ವಾಕುರೂಣಾಂ ದೌಶೀಲ್ಕಂ ಶ್ರುತ್ವಾವಾಚ್ಯಾನಿ ಚಾಚ್ಯುತಃ | 
ಅಮೋಚತ್‌ ಕೋಪಸಂರಬ್ಲೋ ದುಷ್ಟೇಕ್ಷ್ಯಃ ಜಪ ಪ್ರಹಸನ್‌ಮುಹುಃ 11೩೦ 


ಮಲಗುವುದು, ಕುಳಿತುಕೊಳ್ಳುವುದು, ಊಟಮಾಡುವುದು- ಮೊದಲಾದ್ದನ್ನು 
ಜೊತೆಗೆ ಮಾಡಿ ಇವರನ್ನು ನಮ್ಮ ಮಟ್ಟಕ್ಕೆ ಏರಿಸಿದೆವು. ಇವರಿಗೆ ರಾಜ್ಯವನ್ನಿತ್ತು 
ಸಿಂಹಾಸನದಮೇಲೆ ಕುಳ್ಳಿರಿಸಿದೆವು ! ನಾವುಉದಾಸೀನರಾದ್ದರಿಂದ ಇವರು 
ಚಾಮರ, ವ್ಯಜನ, ಶಂಖ, ಶ್ವೇತಚ್ಛತ್ರ, ಕಿರೀಟ, ಸಿಂಹಾಸನ, ಶಯ್ಯೆ ಮೊದಲಾದ 
ರಾಜೋಪಚಾರಗಳನ್ನು ಅನುಭವಿಸುತ್ತಿದ್ದಾರೆ (೨೫-೨೬). ನಮಗೆ 
ವಿರುದ್ಧವಾದ ಈ ಯಾದವರಿಗೆ ಇನ್ನು ರಾಜಮರ್ಯಾದೆಗಳು ಬೇಡ. ಹಾವಿಗೆ 
ಹಾಲೆರೆದಂತಾಯಿತು | ನಮ್ಮ ಅನುಗ್ರಹದಿಂದ ಮೇಲಕ್ಕೆ ಬಂದ ಯಾದವರು 
ನಾಚಿಕೆಗೆಟ್ಟು ಈಗ ನಮ್ಮ ಮೇಲೇಯೇ ಆಜ್ಞೆಯನ್ನೀಯಲು ಹೊರಟ್ಟಿದ್ದಾರೆ | 

ಅಬ್ಬಾ ! ಭೀಷ್ಮ ದ್ರೋಣ, ಅರ್ಜುನ. ಮೊದಲಾದ ಕುರುವೀರರು 
ಕೊಡದಿರುವುದನ್ನು ದೇವೇಂದ್ರನೂ ಕಿತುಕೊಳ್ಳಲಾರ. ಸಿಂಹದ ವಶವಾದ್ದನ್ನು 
ಕುರಿಯು ಕಿತ್ತು ಕೊಂಡೀತೇ '' ಎಂದರು (೨೭-೨೮). ಭರತರ್ಷಭ- 

ಪರೀಕ್ಷಿತರಾಜ, ಹೀಗೆ ಕುಲಮದ ಮತ್ತು ಬಂಧುಗಳ ನೆರವು, 

ಐಶ್ವರ್ಯಗಳಿಂದಾದ ಮದ-ಇವುಗಳಿಂದ ಕೊಬ್ಬಿದ ಅಸಭ್ಯರಾದ ಕೌರವರು 
ಬಲರಾಮನೆದುರಿಗೆ ಆಡಬಾರದ ಮಾತನ್ನಾಡಿ ನಗರಕ್ಕೆ ಹಿಂದಿರುಗಿದರು (೨೯ )- 

ಕೌರವರ ಕೆಟ್ಟ ನಡತೆಯನ್ನು ಕಂಡು ಅವರಾಡಿದ ಅವಾಚ್ಯ ನುಡಿಗಳನ್ನು 


೧೯೪ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 
ನೂನಂ ನಾನಾಮದೋನ್ನದ್ದಾಃ ಶಾಂತಿಂ ನೇಚ್ಛಂತ್ಯಸಾಧವಃ। 
ತೇಷಾಂ ಹಿ ಪ್ರಶಮೋ ದಂಡಃ ಪಶೂನಾಂ ಲಗುಡೋ ಯಥಾ ॥ ೩೧ 


ಅಹೋ ಯದೂನ್‌ ಸುಸಂರಬ್ಬಾನ್‌ ಕೃಷ್ಣಂ ಚ ಕುಪಿತಂ ಶನೈಃ 
ಸಾಂತ್ರಯಿತ್ತಾಹಮೇತೇಷಾಂ ಶಮಮಿಚ್ಛನ್ನಿಹಾಗತಃ Il ೩೨ 


ತ ಇಮೇ ಮಂದಮತಯಃ ಕಲಹಾಭಿರತಾಃ ಖಲಾಃ। 
ತಂ ಮಾಮವಜ್ಞಾಯ ಮುಹುರ್ದುರ್ಭಾರ್ಷಾ ಮಾನಿನೋತಬ್ರರ್ವ॥। 


ನೋಗ್ರಸೇನಃ ಕಿಲ ವಿಭುರ್ಭೋಜ ವೃಷ್ಟ್ಯಂಧಕೇಶ್ವರಃ॥ 


ಶಕ್ರಾದಯೋ ಲೋಕಪಾಲಾ ಯಸ್ಯಾದೇಶಾನುವರ್ತಿನಃ॥ ೩೪ 
ಸುಧರ್ಮಾ 5 ಕ್ರಮ್ಯತೇ ಯೇನ ಪಾರಿಜಾತೋತಮರಾಂಘ್ರಿಪಃ । 
ಆನೀಯ ಭುಜ್ಯತೇ ಸೋಪಸ್‌ ನ ಕಿಲಾಧ್ಯಾಸನಾರ್ಹಣಃ॥ ೩೫ 


ಕೇಳಿದಮೇಲೆ, ಅಚ್ಯುತನಾದ ಬಲರಾಮನು ರೋಷಾವಿಷ್ಠನಾದನು. ಅವನ 
ರೂಪ ರೌದ್ರವಾಯಿತು. ಅವನು ಕೆಕ್ಕರಿಸಿ ನಗುತ್ತ'"ನಾನಾಬಗೆಯ ಮದಗಳಿಂದ 
ಸೊಕ್ಕಿರುವ ದುರುಳರು ಶಾಂತಿಯನ್ನು ಬಯಸುವುದಿಲ್ಲವೆಂಬುದು ದಿಟ. 
ಪಶುಗಳಿಗೆ ದೊಣ್ಣೆಯೇ ಮದ್ದು! ಹಾಗೆ ದಂಡೋಪಾಯವೇ ಇವರನ್ನು 
ಬಗ್ಗಿಸಬೇಕು (೩೦-೩೧). ಆಹಾ | ಕೆರಳಿದ ಯಾದವರನ್ನೂ ಕುಪಿತನಾದ 
ಕೃಷ್ಣನನ್ನೂ ನಾನು ಮೆಲ್ಲಗೆ ಸಂತೈಸಿ, ಈ ಕೌರವರಿಗೆ ಒಳ್ಳೆಯದಾಗಲೆಂಬ 
ಉದ್ದೇಶದಿಂದ ಶಾಂತಿಯನ್ನು ಬಯಸಿ ಇಲ್ಲಿಗೆ ಬಂದೆನು. ಇವರಾದರೋ 
ಕಲಹದಲ್ಲಿತೊಡಗತಕ್ಕ ಬುದ್ದಿಗೇಡಿಗಳಾದ ಖಳಜನರು. ಸದುದ್ದೇಶದಿಂದ ಬಂದ 
ನನ್ನನ್ನು ಈ ದುರಹಂಕಾರಿಗಳು ಅಲಕ್ಷಿಸಿ ಮತ್ತೆಮತ್ತೆಕೆಟ್ಟಮಾತುಗಳನ್ನಾಡಿದರಲ್ಲವೆ? 
(೩೨-೩೩). ದೇವೇಂದ್ರಾದಿಲೋಕಪಾಲರು ಯಾರ ಆಜ್ಞೆಯನ್ನು 
ಪಾಲಿಸುತ್ತಾರೋ ಯಾರು ಭೋಜ, ವೃಷ್ಟಿ ಅಂಧಕವಂಶೀಯರಿಗೆ ಪ್ರಭುವೋ 
ಆ ಉಗ್ರಸೇನಮಹಾರಾಜನು ಇವರ ದೃಷ್ಟಿಯಲ್ಲಿರಾಜನೇ ಅಲ್ಲ! (೩೪). ಯಾವ 
ವೀರನು ಇಂದ್ರ ಸಭೆಯಾದ ಸುಧರ್ಮವನ್ನು ಆಕ್ರಮಿಸಿದನೋ, ಪಾರಿಜಾತವೆಂಬ 
ದೇವವೃಕ್ಷವನ್ನು ಕಿತ್ತುತಂದು ಅನುಭವಿಸುತ್ತಿರುವನೋ ಅಂತಹ ಕೃಷ್ಣನು ಇವರ 
ಜೊತೆಗೆ ಕುಳಿತುಕೊಳ್ಳಲು ಅರ್ಹನಲ್ಲವಂತೆ | ಅಖಿಲೇಶ್ವರಿಯಾದ ಸಾಕ್ಷಾತ್‌ 


ಅಷ್ಟಷಷ್ಟಿತಮಾಧ್ಯಾಯಃ ೧೯೫ 


ಯಸ್ಕ ಪಾದಯುಗಂ ಸಾಕ್ಷಾತ್‌ ಶ್ರೀರುಪಾಸೇತ ಖಲೇಶರಿ | 
ಸನಾರ್ಹತಿಕಿಲಶ್ರೀಶೋ ನರದೇವಪರಿಚ್ಛ ದಾನ್‌ ॥ ೩೬ 


ಯಸ್ಕಾ ೦ಘಿ ುಪಂಕಜರಜೋತ5ಖಿಲಲೋಶಕಪಾಲ್ಕೆ- 


ರ್ಮೌಲ್ಕು ತಮ್ಮೆ ರ್ಧ್ಯತಮುಪಾಸಿತತೀರ್ಥತೀರ್ಥಮ್‌ 
ಬ್ರಹ್ಮಾ ಭವೋ5 ಹಮಹಿ ಯಸ್ಯ ಕಲಾಃ ಕಲಾಯಾಃ 


ಶಿ ಶ್ರೀಶ್ಲೋದ್ಧಹೇಮ ಚಿರಮಸ್ಕ ನೃಪಾಸನಂ ಕ್ವ Il ೩೭ 
ಭುಂಜತೇ ಕುರುಭಿರ್ದತಂ ಭೂಖಂಡಂ ವಕ್ಚಯಃ ಕಿಲ। 
ಉಪಾನಹಃ ಕಿಲ ವಯಂ. ಸ್ವಯಂ ತು ಕುರವೆ: "ಶಿರಃ || ೩೮ 
ಅಹೋ ಐಶ್ವ್ಚರ್ಯಮತಾನಾಂ ಮತ್ತಾನಾಮಿವ ಮಾನಿನಾಮ್‌ । 
ಅಸಂಬದ್ಧಾ ಗಿರೋ ರೂಕ್ಷಾಃ ಕಃ ಸಹೇತಾನುಶಾಸಿತಾ ॥॥ ೩೯ 
ಅದ್ಯ ನಿಷ್ಕ್‌ರವೀಂ ಪೃಥ್ವೀಂ ಕರಿಷ್ಠಾಮಾತೃಮರ್ಷಿತಃ 
ಗೃಹೀತ್ಸಾ ಸ ಹಲಮುತಸ್ಥ್‌ ದಹನ್ನಿವ ಜಗತ್ತಯಮ್‌ || ೪೦ 





ಲಕ್ಷ್ಮೀದೇವಿಯು ಯಾವಾತನ ಪಾದಯುಗಳನ್ನು ಸೇವಿಸುತ್ತಿರುವಳೋ ಅಂತಹ 
ಲಕ್ಷ್ಮಿ "ಪತಿಗೆ ರಾಜಯೋಗ್ಯವಾದ ಚಿಹ್ನೆಗಳನ್ನು ಧರಿಸಲು ಅರ್ಹತೆ ಇಲ್ಲವಂತೆ | 
(೩೫-೩೬). ಯಾವಾತನ ಪಾದಪದ್ಧದ ಧೂಳಿಯು ಸರ್ವಜನಸೇವ್ಯವಾದ 
ಗಂಗಾದಿತೀರ್ಥಗಳನ್ನೂ ಪಾವನಗೊಳಿಸುವ ತೀರ್ಥವಾಗಿದೆಯೋ, ಯಾವ 
ಧೂಳಿಯನ್ನು ಸಮಸ್ಮಲೋಕಪಾಲರೂ ಶ್ರೇಷ್ಠವಾದ ತಮ್ಮ ಶಿರಸ್ಸುಗಳಲ್ಲಿ 
ಧರಿಸುತ್ತಾರೋ, ಯಾವಾತನ ಅಂಶದಲ್ಲಿ ಅಂಶಗಳಾದ ಬ್ರಹ್ಮರುದ್ರರೂ ನಾನೂ 
ಲಕ್ಷ್ಮೀದೇವಿಯೂ ಆ ಧೂಳಿಯನ್ನು ಶಿರಸಿನಲ್ಲಿಸದಾ ಮುಡಿಯುತ್ತೇವೆಯೋ ಆ 
ಮಹಾತ್ಮನಿಗೆ ಸಿಂಹಾಸನವೆಲ್ಲಿಯದು | (೩೭). ಕೌರವರು ದಾನಮಾಡಿದ 
ಭೂಮಿಯ ತುಣಕನ್ನು ಯಾದವರು ಅನುಭವಿಸುತ್ತಿದ್ದಾರಲ್ಲವೆ | ನಾವು 
ಚಪ್ಪಲಿಗಳು, ತಾವು ಕೌರವರು ಶಿರಸ್ಸು ಅಲ್ಲವೆ? ಅಬ್ಬಾ! ಐಶ್ವ ರ್ಯ ಬಲದಿಂದ 
ಕೊಬ್ಬ ರುವ ದುರಹಂಕಾರಿಗಳಾದ ಆ ಕುರುವಂಶೀಯರ ಕಠೋರ ವಾಕ್ಯಗಳು 
ಹೆಂಡಕುಡುಕರ ಮಾತುಗಳಂತೆ ಅಸಂಬದ್ಧವಾಗಿವೆ. ವಂಡದಾರಿಯಾದ | 
ಯಾವಾತನು ಇವುಗಳನ್ನು ಸಹಿಸಿಕೊಂಡಾನು ?'' ಎಂದು ಗರ್ಜಿಸಿದನು 
(೩೮-೩೯). "ಇಂದು ಈ ಪೃಥ್ವಿಯಲ್ಲಿ ಕುರುವಂಶವೇ ಇಲ್ಲದಂತೆ 


೧೯೬ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಲಾಂಗಲಾಗ್ರೇಣ ನಗರಮುದ್ದಿದಾರ್ಯ ಗಜಾಹ್ವಯಮ್‌ । 


ವಿಚಕರ್ಷ ಸ ಗಂಗಾಯಾಂ ಪ್ರಹರಿಷ್ಕನ್ನಮರ್ಷಿತಃ ॥ ೪೧ 
ಜಲಯಾನಮಿವಾಘೂರ್ಣಂ ಗಂಗಾಯಾಂ ನಗರಂ ಪತತ್‌ । 
ಆಕೃಷ್ಯಮಾಣಮಾಲೋಕ್ಯ ಕೌರವಾ ಜಾತಸಂಭ್ರಮಾಃ॥॥ ೪೨ 
ತಮೇವ ಶರಣಂ ಜಗ್ಗುಃ ಸಕುಟುಂಬಾ ಜಿಜೀಷವಃ। 

ಸಲಕ್ಷ್ಮಣಂ ಪುರಸ್ಕೃತ್ಯ ಸಾಂಬಂ ಪ್ರಾಂಜಲಯಃ ಪ್ರಭುಮ್‌ ॥ ೪೩ 


ರಾಮ ರಾಮಾಖಿಲಾಧಾರ ಪ್ರಭಾವಂ ನ ವಿಧಾಮ ತೇ। 
ಮೂಢಾನಾಂ ನಃ ಕುಬುದ್ದೀನಾಂ ಕ್ಷಂತುಮರ್ಹಸ್ಯತಿಕ್ರಮಮ್‌ ॥ ೪೪ 


ಸ್ಥಿತ್ಯುತ್ತತ್ತಪೈಯಾನಂ ತಮೇಕೋ ಹೇತುರ್ನಿರಾಶ್ರಯಃ । 


ಲೋಕಾನ್‌ ಕ್ರೀಡನಕಾನೀಶ ಕ್ರೀಡತಸೇ ವದಂತಿ ಹಿ॥ ೪೫ 


ತೊಡೆದುಹಾಕುವೆನು'' ಎನ್ನುತ್ತ ಮೂರು ಲೋಕಗಳನ್ನೂ ಸುಡುವನೋ 
ಎಂಬಂತೆ, ಹಲಾಯುಧವನ್ನು ಹಿಡಿದು ಎದ್ದುನಿಂತನು (೪೦). 
ಕ್ರೋಧೋದ್ದೀಪಿತನಾದ ಬಲಭದ್ರನು ಹಲಾಯುಧದಿಂದ ನೆಲವನ್ನು ಕುಕ್ಕಿ 
ಸಡಿಲಿಸಿ, ಸಂಪೂರ್ಣ ಹಸಿನಾವತಿಯನ್ನು ಗಂಗೆಯಲ್ಲಿ ಮಗುಚಿಬಿಡಬೇಕೆಂದು 
ಸೆಳೆದನು. ಸೆಳೆಯಲ್ಪಟ್ಟ ನಗರವು ಗಂಗಾನದಿಯ ಕಡೆಗೆ ಸರಿಯುತ್ತ 
ಸಮುದ್ರಜಲದಲ್ಲಿದ್ದಹಡಗಿನಂತೆ ಅಲ್ಲಾಡಿತು. ಅದನ್ನುಕಂಡು ಕೌರವರು ಬೆದರಿ 
ಬಲರಾಮನಿಗೆ ಶರಣಾದರು. ಕುಟುಂಬ ಸಹಿತರಾಗಿ ಬದುಕಿದರೆ ಸಾಕೆಂದು 
ಲಕ್ಷ್ಮಣಾಸಹಿತನಾದ ಸಾಂಬನನ್ನು ಮುಂದಿಟ್ಟುಕರೆತಂದು ಬದ್ದಾಂಜಲಿಗಳಾಗಿ ಆ 
ಪ್ರಭುವನ್ನು ಈ ಪ್ರಕಾರದಲ್ಲಿ ಸುತಿಸಿದರು (೪೧-೪೩). ""ರಾಮ, ಬಲರಾಮ, 
ಸರ್ವಾಧಾರನೆ, ನಿನ್ನ ಮಹಿಮೆಯನ್ನು ನಾವರಿಯೆವು. ಮೂಢರೂ 
ದುರ್ಬುದ್ಧಿಗಳೂ ಆದ ನಮ್ಮತಪ್ಪನ್ನು ಮನ್ನಿಸು! ಜಗತಿನ ಸೃಷ್ಟಿ ಸ್ಥಿತಿ, ಲಯಗಳಿಗೆ 
ನೀನೇ ಕಾರಣ. ನಿನ್ನನ್ನು ಧರಿಸತಕ್ಕ ಇನ್ನೊಂದು ಆಧಾರವಿಲ್ಲ ಹೇ ಈಶ, 
ಕ್ರೀಡೆಯಲ್ಲಿ ತೊಡಗುವ ನಿನಗೆ ಸಮಸ್ತಲೋಕಗಳೂ ಆಟದ ಸಾಮಗ್ರಿಗಳಿಂದು 
ಬಲ್ಲವರು ಹೇಳುತಾರಲ್ಲವೆ ? (೪೪-೪೫). 


ಅಷ್ಟಷಷ್ಟಿತಮಾಧ್ಯಾಯಃ ೧೯೭ 


ತಮೇವ ಮೂರ್ದ್ದೀದಮನಂತ ಲೀಲಯಾ 
ಭೂಮಂಡಲಂ ಬಿಭರ್ಷಿ ಸಹಸ್ತಮೂರ್ಥನ್‌ । 
ಅಂತೇ ಚ ಯಃ ಸ್ಟಾತ್ಮನಿ ರುದ್ಧವಿಶ್ಯ 
ಶೇಷೇ€ ದ್ವಿತೀಯಃ ಪರಿಶಿಷ್ಠಮಾಣಃ | ೪೬ 


ಕೋಪಸೇತಖಿಲಶಿಕ್ಷಾರ್ಥಂ ನ ದ್ವೇಷಾನ್ನ ಚ ಮತ್ತರಾತ್‌ । 
ಬಿಭ್ರತೋ ಭಗವನ್‌ ಸತ್ತ್ವಂ ಸ್ಲಿತಿಪಾಲನತತ್ತರ ॥ ೪೭ 


ನಮಸೇ ಸರ್ವಭೂತಾತ್ಮನ್‌ ಸರ್ವಶಕಿಧರಾವ್ಯಯ 
ವಿಶಕರ್ಮನ್‌ ನಮಸೇಪತಸ್ತು ತ್ಪಾಂ ವಯಂ ಶರಣಂ ಗತಾಃ ॥ ೪೮ 


ಶ್ರೀ ಶುಕ ಉವಾಚ- 


ಏವಂ ಪ್ರಪನ್ನೈಃ ಸಂವಿಗ್ಗೈರ್ವೇಪಮಾನಾಯನೈರ್ಬಲಃ। 
ಪ್ರಸಾದಿತಃ ಸುಪ್ರಸನ್ನೋ ಮಾ ಭೈಷ್ಟೇತ್ಯಭಯಂ ದದ್‌ ॥ ೪೯ 


ದುರ್ಯೋಧನ: ಪಾರಿಬರ್ಹಂ ಕುಂಜರಾನ್‌ ಷಷಿಹಾಯನಾನ್‌ 
ದದೌ ಚ ದ್ವಾದಶಶತಾನ್ಯಯುತಾನಿ ತುರಂಗಮಾನ್‌ ॥ ೫೦ 


ಹೇ ಸಹಸ್ಪಶೀರ್ಷ ಅನಂತ, ಈ ಭೂಮಂಡಲವನ್ನು ಲೀಲೆಯಿಂದ ಶಿರಸಿನಲ್ಲಿ 
ಹೊತ್ತಿರುವೆ. ಮಹಾಪ್ರಳಯದಲ್ಲಿ ಈ ಎಶ್ವವನ್ನು ನಿನ್ನಲ್ಲಿ ಅಡಗಿಸಿಕೊಂಡು 
ಅದ್ವಿತೀಯನಾಗಿ ಉಳಿದು ವಿಶ್ರಮಿಸುತ್ತೀಯೆ (೪೬). ನಿನಗೆ ಕೋಪಬರುವುದು 
ಎಲ್ಲಜನರ ಶಿಕ್ಷಣೆಗಾಗಿಯೇ ಹೊರತು, ದ್ವೇಷದಿಂದಲ್ಲ; ಮತ್ತರದಿಂದಲ್ಲ ಹೇ 
ಭಗವನ್‌, ಸಕಲಪ್ರಾಣಿಗಳನ್ನೂ ರಕ್ಷಿಸುವ ನಿನ್ನ ಕೋಪವು ಅವರ ಸ್ಥಿತಿಗಾಗಿ, 
ಪಾಲನೆಗಾಗಿ (೪೭). ಸರ್ವಭೂತಾತ್ಮನೆ, ಸರ್ವಶಕಿಧರನೆ, ಶಾಶ್ವತನೆ, ನಿನಗೆ 
ನಮಸ್ಕಾರ. ಹೇ ವಿಶ್ವಕರ್ತ, ನಿನಗೆ ನಮಸ್ಕಾರ. ನಿನಗೆ ನಾವು ಶರಣಾಗಿದ್ದೇವೆ' 
ಈ ಪ್ರಕಾರವಾಗಿ ಸುತಿಸುತ್ತ ಶರಣಾಗಿ ನಡುಗುತ್ತಿದ್ದ ಕೌರವರನ್ನು ಕಂಡು 
ಬಲಭದ್ರನ ಕೋಪ ಸರಿಯಿತು. ಅವನು ಪ್ರಸನ್ನನಾಗಿ "ಹೆದರಬೇಡಿರಿ' ಎಂದು 
ಅಭಯವನ್ನಿತ್ತನು (೪೮-೪೯). ಅನಂತರ ದುರ್ಯೋಧನನು ಅರುವತ್ತುವರ್ಷ 
ಪ್ರಾಯದ ಹನ್ನೆರಡುನೂರು ಆನೆಗಳನ್ನೂ ಹತುಸಾವಿರ ಕುದುರೆಗಳನ್ನೂ ಚಿನ್ನದ 
ತಗಡುಗಳನ್ನು ಹೊದಿಸಿದ್ದರಿಂದ ಸೂರ್ಯನಂತೆ ಬೆಳಗುತ್ತಿದ್ದ ಆರು ಸಾವಿರ 


೧೯೮ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ರಥನಾಂ ಷಟ್‌ ಸಹಸ್ರಾಣಿ ರೌಕ್ಸಾಣಾಂ ಸೂರ್ಯವರ್ಚಸಾಮ್‌ । 
ದಾಸೀನಾಂ ನಿಷ್ಠಕಂಠೀನಾಂ ಸಹಸ್ರಂ ದುಹಿತ್ಸವತ್ತಲಃ॥ ೫೧ 


ಪ್ರತಿಗೃಹ್ಯ ತು ತತ್‌ ಸರ್ವಂ ಭಗವಾನ್‌ ಸಾತ್ಪತರ್ಷಭಃ। 
ಸಸುತಃ ಸಸ್ನುಷಃ ಪ್ರಾಗಾತ್‌ ಸುಹೃದ್ಧಿರಭಿನಂದಿತಃ ॥ ೫೨ 
ತತಃ ಪ್ರವಿಷ್ಟಃ ಸ್ಪಪುರಂ ಹಲಾಯುಧಃ 
ಸಮೇತ್ಯ ಬಂಧೂನನುರಕ್ತಚೇತಸಃ। 
ಶಶಂಸ ಸರ್ವಂ ಯದುಪುಂಗವಾನಾಂ 
ಮಧ್ಯೇ ಸಭಾಯಾಂ ಕುರುಷು ಸ್ವಚೇಷ್ಠಿತಮ್‌ ॥ ೫೩ 


ಅದ್ಯಾಪಿ ಚ ಪುರಂ ಹ್ಯೇತತ್‌ ಸೂಚಯದ್‌ ರಾಮವಿಕ್ರಮಮ್‌ । 
ಸಮುನ್ನತಂ ದಕ್ಷಿಣತೋ ಗಂಗಾಯಾಮನುದೃಶೃತೇ॥ ೫೪ 


ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ 
ಅಷ್ಟಷಪ್ಟಿತಮಾಧ್ಯಾಯಃ 


ರಥಗಳನ್ನೂ ಚಿನ್ನದ ಒಡವೆಗಳನ್ನೂ ಧರಿಸಿದ ಒಂದು ಸಾವಿರ ದಾದಿಯರನ್ನೂ 
ಮಗಳ ಮೇಲಿನ ವಾತಲ್ಕದಿಂದ ಅವಳಿಗೆ ಬಳುವಳಿಯಾಗಿ ಕೊಟ್ಟನು (೫೦-೫೧). 
ಯಾದವೇಂದ್ರನಾದ ಬಲಭದ್ರನು ಅವೆಲ್ಲವನ್ನೂ ಸ್ವೀಕರಿಸಿ, ಮಿತ್ರರಿಂದ 
ಅಭಿನಂದಿತನಾಗಿ, ಮಗನನ್ನೂ ಸೊಸೆಯನ್ನೂ ಕರೆದುಕೊಂಡು 
ಪ್ರಯಾಣಮಾಡಿದನು. ಆಮೇಲೆ ಹಲಾಯುಧನು ತನ್ನ ನಗರವನ್ನು ಸೇರಿ, 
ಅನುರಕರಾದ ಬಂಧುಗಳೊಡನೆ ಬೆರತು, ತನಗೂ ಕೌರವರಿಗೂ ನಡೆದ 
ವೃತ್ತಾಂತವನ್ನು ಯದುಸಭೆಯಲ್ಲಿ ವಿವರಿಸಿದನು (೫೨-೫೩). ಈಗಲೂ ಸಹ 
ಹಸಿನಾಪುರವು ಬಲರಾಮನ ಪರಾಕ್ರಮದ ಕುರುಹನ್ನು ಸೂಚಿಸುತ್ತಗಂಗಾನದಿಯ 
ಬಳಿ ದಕ್ಷಿಣಕ್ಕೆ ಎತ್ತರವಾಗಿ ಕಾಣಿಸುತ್ತಿದೆ (೪೪). 


ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಅರುವತ್ತೆಂಟನೆಯ ಅಧ್ಯಾಯ 


೧೯೯ 


ಏಕೋನಪತಿತಮಾಧ್ಯಾಯಃ 


ಶ್ರೀ ಶುಕ ಉವಾಚ- 

ನರಕಂ ನಿಹತಂ ಶ್ರತ್ವಾತಥೋದ್ದಾಹಂ ಚ ಯೋಷಿತಾಮ್‌ । 
ಕಷ್ಣೇನೈಕೇನ ಬಹ್ವೀನಾಂ ತದ್‌ ದಿದ್ಧಕ್ಷುಃ ಸ್ಮನಾರದಃ | ೧ 
ಚಿತ್ರಂ ಬತೈತದೇಕೇನ ವಪುಷಾ ಯುಗಪತ್‌ ಪೃಥಕ್‌ । 

ಗೃಹೇಷು ದ್ವೃಷ್ಟಸಾಹಸ್ರಂ ಸಿಯ ಏಕ ಉದಾವಹತ್‌ ॥ ಪ 
ಇತ್ಯುತ್ತುಕೋ ದ್ವಾರವತೀಂ ದೇವರ್ಷಿರ್ದ್ರಷ್ಟುಮಾಗಮತ್‌ ॥ 
ಪುಷಿತೋಪವನಾರಾಮದ್ದಿ ಜಾಲಿಕುಲನಾದಿತಾಮ್‌ || ೩ 
ಉತ್ಸುಲ್ಲೇಂದೀವರಾಂಭೋಜಕಹ್ಲಾರ ಕುಮುದೋತ್ಸಲೈಃ 

ಛುರಿತೇಷು ಸರಸೂಚೆ ಶೆ ಕೂಜಿತಾಂ ಹಂಸಸಾರಸೈೆಃ || ೪ 


ಅಧ್ಯಾಯ ೬೯ 


ಶ್ರೀಕೃಷ್ಣನು ತನ್ನಎಲ್ಲಪತ್ನಿಯರ ಮನೆಗಳಲ್ಲಿಯೂ ಏಕಕಾಲದಲ್ಲಿಬಹುರೂಪದಿಂದ 
ಸಂಸಾರ ನಡೆಸುವುದನ್ನುಕಂಡು ನಾರದರ ವಿಸ್ಮಯ. 


ಶುಕಮುನಿಗಳು ಹೇಳಿದರು : ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿ 
ಬಂದಿಗಳಾಗಿದ್ದ ಬಹುಮಂದಿ ತರುಣಿಯರನ್ನು ಅವನೊಬ್ಬನೇ 
ಮದುವೆಯಾದನೆಂಬುದನ್ನು ಕೇಳಿ, ಅದನ್ನು ನೋಡಬೇಕೆಂದು ನಾರದ 
ಮುನಿಗಳಿಗೆ ಇಚ್ಛೆಯುಂಟಾಯಿತು (೧). "" ಅಚ್ಚರಿ ಇದು ! ಇರುವ ಒಂದು 
ದೇಹದಿಂದ ವಿಭಿನ್ನ ಗೃಹಗಳಲ್ಲಿ ಹದಿನಾರುಸಾವಿರ ಸ್ತ್ರೀಯರನ್ನು ಏಕಕಾಲದಲ್ಲಿ 
ಬೇರೆಬೇರೆಯಾಗಿ ಮದುವೆಯಾದನಂತೆ | '' ಎಂದು ಕೌತುಕಪಡುತ್ತ 
ದೇವರ್ಷಿಗಳಾದ ನಾರದರು ದ್ವಾರಾವತಿಗೆ ಬಂದರು. ಆ ನಗರದ 
ಮನೆಮುಂದಿರುವ ತೋಟಗಳಲ್ಲಿಯೂ ಉದ್ಯಾನವನಗಳಲ್ಲಿಯೂ ಹೂಗಳು 
ಅರಳಿದ್ದವು. ಅಲ್ಲಿ ಮುಸುಕಿದ ಹಕ್ಕಿಗಳೂ ದುಂಬಿಗಳೂ ಧ್ವನಿಗೈಯುತ್ತಿದ್ದವು 
(೨-೩). ಕೊಳಗಳಲ್ಲಿ ಕಪ್ಪುನೈದಿಲೆ, ತಾವರೆ, ಬಿಳಿಯ ಜಲಪುಷ್ಪ (white 
water-lily), ಬಿಳಿಯ ನೈದಿಲೆ, ನೈದಿಲೆಗಳು ಅರಳಿ ತುಂಬಿರಲಾಗಿ ಹಂಸಗಳೂ 


೨೦೦ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಪ್ರಾಸಾದಲಕ್ಷ್ಮೈ ರ್ನವಭಿರ್ಜುಷ್ಟಾಂ ಸ್ಫಾಟಿಕರಾಜತ್ರೆಃ I 


ಮಹಾಮರಕತಪ್ರಖೆ K :ಸ್ಪರ್ಣರೆತ್ನಪರಿಚ್ಛದ್ದೆ: | ೫ 


ವಿಭಕರಥ್ಯಾಪಥಚತ್ತರಾಪಣ್ಣ್‌: 
ಶಾಲಾಸಭಾಭೀ ರುಚಿರಾಂ ಸುರಾಲಯ್ಸೆಃ 
ಸಂಸಿಕ್ತ ಮಾರ್ಗಾಂಗಣವೀಧಿದೇಹಲೀಂ 


ಪತತ್ಛತಾಕಾಧ್ವ ಜವಾರಿತಾತಪಾಮ್‌ ॥ ೬ 
ತಸ್ಯಾಮಂತಃಪುರಂ ಶ್ರೀಮದರ್ಚಿತಂ ಸರ್ವಧಿಷ್ಣ್ಯಪೈ: । 
ಹರೇಃ ಸ್ವಕೌಶಲಂ ಯತ್ರ ತ್ವಷ್ಟಾ ಕಾರ್ತ್ಸ್ಮೋನ ದರ್ಶಿತಮ್‌ ॥ ೭ 
ತತ್ರ ಷೋಡಶಭಿಃ ಸದ್ಧಸಹಸೈೆಃ ಸಮಲಂಕ್ಸತಮ್‌ । 
ವಿವೇಶೈಕತಮಂ ಶ್‌ರೇಃ ಪತ್ನೀನಾಂ ಭವನಂ ಮಹತ್‌ ॥ ಲೆ 
ಎಿಷ್ಟಬ್ಬಂ ವಿದ್ರುಮಸ್ಪಂಭೈರ್ವೈದೂರ್ಯಫಲಕೋತನಮೈಃ। 
ಇಂದ್ರನೀಲಮಯ್ಸ್ಯೆಃ ಕುಡ್ಕೈರ್ಜಗತ್ಯಾ ಚಾಹಿತತ್ತಿಸಾ ॥1 ೯ 


ಸಾರಸಪಕ್ಷಿಗಳೂ ಗಟ್ಟಿಯಾಗಿ ಕಲಕಲನಾದಗೈೆಯುತ್ತಿದ್ದವು (೪). ಸ್ಫಟಿಕ, ಬೆಳ್ಳಿ, 
ಮಹಾಮರಕತಗಳಂದ ಅಲಂಕೃತವಾದ ಮತ್ತು ಚಿನ್ನ ರತ್ನಗಳ 
ಗೃಹೋಪಕರಣಗಳಿಂದ ಕೂಡಿದ ಒಂಭತ್ತು ಲಕ್ಷ ಭವನಗಳು ef ನಗರದಲ್ಲಿ 
ಶೋಭಿಸುತ್ತಿದವು. ರಾಜಮಾರ್ಗ, ಬೀದಿ, ಚಾಕ, ಅಂಗಡಿಗಳು ವಿಶಾಲವಾಗಿ 
ವಿಂಗಡಿಸಲ್ಪಟ್ಟಿದ್ದವು. ಅಶ್ವಶಾಲೆ ಮೊದಲಾದ ಶಾಲೆಗಳಿಂದಲೂ 
ಸಭಾಮಂದಿರಗಳಿಂದಲೂ ದೇವಾಲಯಗಳಿಂದಲೂ ನಗರವು ವಿರಾಜಿಸುತಿತು, 
ರಾಜಮಾರ್ಗ, ಅಂಗಳ, ಬೀದಿ, ಹೊಸಿಲುಗಳನ್ನು ಚೊಕ್ಕಮಾಡಿ ನೀರನ್ನು 
ಸಿಂಪಡಿಸಲಾಗಿತ್ತು ಭ್ವಜಸಂಭಗಳ ಮೇಲೆ “ಹಾರಾಡುವ ಬಾವುಟಗಳು ಬಿಸಿಲು 
ಬೀಳದಂತೆ ತಡೆ ಯುತ್ತಿದ್ದವು (೫-೬). ಆ ದ್ವಾರಕೆಯಲ್ಲಿದ್ದ ಶ್ರೀಕೃಷ್ಣನ 
ಅಂತಃಪುರವು ಸರ್ಮಿಲೋಕಪಾಲರಿಂದಲೂ ಅರ್ಚಿತವಾದದ್ದು ಅದರ 
ನಿರ್ಮಾಣದಲ್ಲಿ ವಿಶ್ವಕರ್ಮನು ತನ್ನ ಎಲ್ಲ ಕಲಾಕೌಶಲವನ್ನು ಪೂರ್ಣವಾಗಿ 
ಮೆರೆಸಿದ್ದನು. ಆ ಅಂತಃಪುರವು ಹದಿನಾರುಸಾವಿರ ಗೃಹಗಳಿಂದ ಶೋಭಿಸುತಿತ್ತು 
ವಾಸುದೇವನ ಪತ್ನಿಯರ ಗೃಹಗಳಲ್ಲಿ ಒಂದು ವಿಶಾಲವಾದ ಭವನವನ್ನು 
ನಾರದರು ಪ್ರವೇಶಿಸಿದರು | (೭- ೮). ಅಲ್ಲಿ ಹವಳದ ಕುಂಭಗಳು ವೈಡೂರ್ಯ ದ 
ಹಲಗೆಗಳೊಡನೆ ಆಧಾರವಾಗಿ ನಿಂತಿದ್ದವು. ಇಂದ್ರನೀಲಮಯವಾದ 


ಎಕೋನಸಪತಿತಮಾಧ್ಯಾಯಃ ೨೦೧ 


ವಿತಾನೈರ್ನಿರ್ಮಿತೈಸ್ಪಣ್ಟಾ ಮುಕಾ] ದಾಮವಿಲಂಬಿಭಿಃ। 
ದಾಂತೈರಾಸನಪರ್ಯಂಕೈರ್ಮಣ್ಕುತ್ತಮಪರಿಷ್ಟತ್ಸೆಃ 7 ೧೦ 


ದಾಸೀಭಿರ್ನಿಷ್ಠಕಂಠೀಭಿಃ ಸುವಾಸೋಭಿರಲಂಕ್ಸತಮ್‌ I 
ಪುಂಭಿಃ ಸಕಂಚುಕೋಷ್ಟೀಷಸುವಸ್ತಮಣಿಕುಂಡಲೈಃ || ೧೧ 


ರತ್ನಪ್ರದೀಪನಿಕರದ್ಯುತಿಭಿರ್ನಿರಸ್ತ 
ಧ್ಹಾಂತಂ ವಿಚಿತ್ರವಲಭೀಷು ಶಿಖಂಡಿನೋ5ಂಗ । 
ನಶ್ಯಂತಿ ಯತ್ರ ವಿಹಿತಾಗುರುಧೂಪಮಕ್ಷೆ 
ರ್ನಿರ್ಯಾಂತಮಾಕ್ಷ ಘನಬುದ್ದಯ ಉನ್ನದಂತಃ 1 ೧೨ 


ತಸ್ಮಿನ್‌ ಸಮಾನಗುಣರೂಪವಯಸ್ಸು ವೇಷ- 
ದಾಸೀಸಹಸ್ರಯುತಯಾನುಸವಂ ಗೃಹಿಣ್ಯಾ | 

ವಿಪ್ರೋ ದದರ್ಶ ಚಮರವ್ಯಜನೇನ ರುಕ್ಕ- 
ದಂಡೇನ ಸಾತ್ತತಪತಿಂ ಪರಿವೀಜಯಂತ್ಯಾ॥ ೧೩ 


ಗೋಡೆಗಳು. ಮಿರುಮಿರುಗವ ಇಂದ್ರನೀಲಮಯವಾದ ನೆಲ. ವಿಶ್ವಕರ್ಮನು 
ನಿರ್ಮಿಸಿದ ಹೊದಿಕೆಯ ಮೇಲ್ಕಟ್ಟುಗಳಲ್ಲಿ (೦8೧00) ಮುತ್ತಿನ 
ಗೊಂಚಲುಗಳೂ ತೂಗಾಡುತಿದ್ದವು. ದಂತದಿಂದ ಮಾಡಲ್ಪಟ್ಟ ಪೀಠಗಳೂ, 
ಮಂಚಗಳೂ ಉತ್ತಮರತ್ನಗಳಿಂದ ಅಲಂಕೃತವಾಗಿದ್ದವು (೯-೧೦). 
ದುಕೂಲವನ್ನುಟ್ಟು ಕೊರಳಲ್ಲಿ ಚಿನ್ನದ ಪದಕವನ್ನು ಧರಿಸಿದ ದಾಸಿಯರು 
ಅಲ್ಲಿದ್ದರು. ಕವಚವನ್ನು ಧರಿಸಿ, ಮುಂಡಾಸನ್ನು ಹಾಕಿಕೊಂಡು, ಉತ್ತಮ 
ವಸ್ತವನ್ನುಟ್ಟುಮಣಿಕುಂಡಲಗಳಿಂದ ಶೋಭಿಸುವ ಪುರುಷಸೇವಕರೂ ಅಲ್ಲಿದ್ದರು 
(೧೧). ರತ್ನ ದೀಪಗಳ ಪ್ರಭೆಯಿಂದಲೇ ಕತ್ತಲೆಯು ತೊಡೆದು ಹೋಗಿತ್ತು 
(ಕಿಟಕಿಗಳಿಂದ) ಹೊರಹೊಮ್ಮುವ ಅಗರು, ಧೂಪಗಳ ಹೊಗೆಯನ್ನು ಕಣ್ಣಿಂದ 
ಕಂಡು ಮೋಡವೆಂದು ಭ್ರಮಿಸಿದ ನವಿಲುಗಳು ಕೇಕೇಹಾಕುತ್ತ ವಿಚಿತ್ರವಾದ 
ಮೇಲ್ಲಾಳಿಗೆಯ ಮೇಲೆ ಕುಣಿಯುತ್ತಿದ್ದವು. ಏನು ಹೇಳಲಿ! (೧೨). ಆ ಭವನದಲ್ಲಿ 
ತನಗೆ ಸಮಾನವಾದ ಗುಣರೂಪ ಯೋವೇಷಗಳುಳ್ಳ ಸಾವಿರಾರು ದಾದಿಯರಿಂದ 
ಪರಿವೃತಳಾದ ರುಕ್ಕಿಣಿಯು ಚಿನ್ನದ ಹಿಡಿಯುಳ್ಳ ಬೀಸಣಿಗೆಯಿಂದ ಶ್ರೀಕೃಷ್ಣನಿಗೆ 
ಗಾಳಿ ಬೀಸುತ್ತಿದ್ದಳು. ಹೀಗೆ ಸದಾ ಗಾಳಿಬೀಸುತ್ತಿದ್ದ ಮಡದಿಯೊಡನೆ ಕುಳಿತಿದ್ದ 


8 


೨೦೨ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ತಂ ಸಂನಿರೀಕ್ಷ್ಯ ಭಗವಾನ್‌ ಸಹಸೋತ್ಲಿತಃ ಶ್ರೀ- 
ಪರ್ಯಂಕತಃ ಸಕಲಧರ್ಮಬೃ್ಛತಾಂ ವರಿಷ್ಠಃ | 
ಆನಮ್ಯ ಪಾದಯುಗಲಂ ಶಿರಸಾ ಕಿರೀಟ- 
ಜುಷ್ಟೇನ ಸಾಂಜಲಿರವೀವಿಶದಾಸನೇ ಸ್ಟೇ Il ೧೪ 
ತಸ್ಯಾವನಿಜ್ಯ ಚರಣೌ ತದಪೇಃ ಸ್ವಮೂರ್ಧ್ನಾ 
ಬಿಭ್ರಜ್ಞಗದ್ದುರುತರೋತಪಿ ಸತಾಂ ಪತಿರ್ಹಿ । 
ಬ್ರಹ್ಮಣ್ಯದೇವ ಇತಿ ಯದ್ಗುಣನಾಮ ಯುಕ್ತಂ 
ತಸ್ಕೈವ ಯಚ್ಚರಣಶೌಚಮಶೇಷತೀರ್ಥಮ್‌॥ ೧೫ 


ಸಂಪೂಜ್ಯ ದೇವಬುಷಿವರ್ಯಮೃಷಿಃ ಪುರಾಣೋ 
ನಾರಾಯಣೋ ನರಸಖೋ ವಿಧಿನೋದಿತೇನ। 
ವಾಣ್ಯಾಭಿಭಾಷ್ಯ ಮಿತಯಾಮೃತಮಿಷ್ಠಯಾ ತಂ 
ಪ್ರಾಹ ಪ್ರಭೋ ಭಗವತೇ ಕರವಾಮಹೇ ಕಿಮ್‌ ॥ ೧೬ 
ಶ್ರೀಕೃಷ್ಣನನ್ನು ನಾರದರು ನೋಡಿದರು (೧೩). ನಾರದರನ್ನು ಕಂಡೊಡನೆಯೇ 
ಧರ್ಮನಿಷ್ಠರಲ್ಲಿ ಅಗ್ರಗಣ್ಯನಾದ ಭಗವಂತನು ರುಕ್ಮಿಣಿಯ ಮಂಚದಿಂದೆದ್ದು 
ಬಂದು ಅಂಜಲಿಬದ್ಧನಾಗಿ, ಕಿರೀಟಭೂಷಿತವಾದ ಶಿರಸಿನಿಂದ ಅವರ 
ಪಾದಯುಗಳಕ್ಕೆ ವಂದಿಸಿ ತನ್ನ ಪೀಠದಲ್ಲಿ ಮುನಿಗಳನ್ನು ಕುಳ್ಳಿರಿಸಿದನು (೧೪). 
ತಾನು ಸರ್ವೋತ್ತಮ ಜಗದ್ಗುರುವಾದರೂ ಧಾರ್ಮಿಕಮೂರ್ಧನ್ಯನಾದ ಆ 
ಸ್ವಾಮಿಯು ನಾರದರ ಪಾದಗಳನ್ನುತೊಳೆದು ಆ ತೀರ್ಥವನ್ನು ತನ್ನತಲೆಯಮೇಲೆ 
ಧರಿಸಿದನು. ಯಾವಾತನ ಪಾದೋದಕವಾದ ಗಂಗೆಯು ಸಕಲವನ್ನೂ 
ಪಾವನಗೊಳಿಸುವ ತೀರ್ಥವಾಗಿದೆಯೋ ಆತನೇ ಹೀಗೆ ಮಾಡಿದನು | 
ಆದ್ದರಿಂದಲೇ ಭಗವಂತನಿಗೆ ಗುಣಕ್ಕೆ ತಕ್ಕಂತೆ ಬ್ರಹ್ಮಣ್ಯದೇವ “ಎಂಬ 
ಅನ್ವರ್ಥನಾಮವು ಸಮಂಜಸವಾಗಿದೆ (೧೫). ಈ ರೀತಿಯಲ್ಲಿ ನರಸಖನೂ 
ಪುರಾಣಯಷಿಯೂ ಆದ ನಾರಾಯಣನು ದೇವರ್ಷಿವರ್ಯನನ್ನು ವಿಧಿ 
ಪೂರ್ವಕವಾಗಿ ಪೂಜಿಸಿ, ಅಮೃತದಂತೆ ಸವಿಯಾದ ಪರಿಮಿತವಾಕ್ಕದಿಂದ 
ಕುಶಲವನ್ನು ವಿಚಾರಿಸಿ "ಸ್ವಾಮಿ, ಭಗವತ್‌ ಸ್ವರೂಪರಾದ ತಮಗೆ ನಮ್ಮಿಂದ 


೧ ಬ್ರಾಹ್ಮಣನೇ ಯಾರಿಗೆ ದೇವತೆಯೋ ಅವನು ಬಹ್ಮಣ್ಯದೇವ 


ಏಕೊ ೇನಸಪ್ರತಿತಮಾಧ್ಯಾಯಃ ೨೦೩ 


ಶ್ರೀನಾರದ ಉವಾಚ- 
ನೈವಾದ್ಭುತಂ ತ್ವಯಿ ವಿಭೋ ಖಿಲಲೋಕನಾಥೇ 
ಮೈತ್ರೀ ಜನೇಷು ಸಕಲೇಷು ದಮಃ ಖಲಾನಾಮ್‌ । 
ನೀಶ್ರೇಯಸಾಯ ಹಿ ಜಗತ್ತಿತಿರಕ್ಷಣಾಭ್ಯಾಂ 
ಸ್ವೈರಾವತಾರ ಉರುಗಾಯ ವಿದಾಮ ಸುಷ್ಠು | ೧೭ 


ದೃಷ್ಟಂ ತವಾಂಪ್ರಿಯುಗಲಂ ಜನತಾಪವರ್ಗಂ 
ಬ್ರಹ್ಮಾದಿಭಿರ್ಹದಿ ವಿಚಿಂತ್ಯಮಗಾಧಬೋದೈಃ! 
ಸಂಸಾರಕೂಪಪತಿತೋತರಣಾವಲಂಬಂ 
ಧ್ಯಾಯಂಶರಾಮೃ್ಯನುಗೃಹಾಣ ಯಥಾ ಸ್ಮೃತಿಃ ಸ್ಯಾತ್‌ ॥ ೧೮ 
ತತೋಶನ್ಯದಾವಿಶದ್‌ ಗೇಹಂ ಕಷ್ಟಪತ್ನಾ ಸ ನಾರದಃ। 
ಯೋಗೇಶ್ಲಧೇಶ್ರಥಸ್ಕಾಂಗ ಯೋಗಮಾಯಾವಿವಿತ್ಸಯಾ॥ ೧೯ 


ಏನಾಗಬೇಕು?'' ಎಂದು ಕೇಳಿದನು (೧೬). ಅದಕ್ಕೆ ನಾರದರು ""ಹೇ ಪ್ರಭೊ, 
ಸರ್ವಲೋಕೇಶ್ವರನಾದ ನಿನಗೆ ಸಕಲಪ್ರಾಣಿಗಳಲ್ಲಿ ಮೈತ್ರಿಯೂ ಖಳಜನರ 
ವಿಷಯದಲ್ಲಿ ದಂಡಪ್ರಯೋಗವೂ ಸಜವಾದ್ದರಿಂದ ಅದ್ಭುತವಲ್ಲ 
ಧಾರಣಪಾಲನಗಳಿಂದ ಜಗತ್ತಿಗೆ ಮಂಗಳವನ್ನುಂಟುಮಾಡಲು ಸ್ವೇಚ್ಛೆಯಾಗಿ 
ಅವತರಿಸತಕ್ಕವನು ನೀನು. ಹೇ ಪುಣ್ಯಶ್ಲೋಕ, ಇದನ್ನು ನಾವು ಚೆನ್ನಾಗಿ ಬಲ್ಲೆವು 
(೧೭). ಜ್ಞಾನನಿಧಿಗಳಾದ ಬ್ರಹ್ಮಾದಿಗಳು ಹೃದಯದಲ್ಲಿಯಾವುದನ್ನುಸಂತತವಾಗಿ 
ಚಿಂತಿಸುವರೋ ಯಾವುದು ಜನತೆಗೆ ಶ್ರೇಯಸ್ಸನ್ನು ಕೊಡುವುದೋ ಅಂತಹ ನಿನ್ನ 
ಪಾದಯುಗಳವನ್ನು ನೋಡಿದ್ದಾಯಿತು. ಸಂಸಾರವೆಂಬ ಭಾವಿಯಲ್ಲಿ 
ಬಿದ್ದಿರುವವರಿಗೆ ಮೇಲೆಬರಲು ಅವಲಂಬನವಾದ ಈ ಚರಣ ಯುಗವನ್ನು 
ಧ್ಯಾನಿಸುತ್ತ ತಿರುಗಾಡುತ್ತಿರುವೆನು. ಸದಾ ಅದರ ಸ್ಮೃತಿಯು ನನಗಿರುವಂತೆ 
ಅನುಗ್ರಹಿಸು'' ಎಂದು ನುಡಿದರು (೧೮). ಅನಂತರ ಆ ನಾರದರು ಶ್ರೀಕೃಷ್ಣ 
ಪತ್ನಿಯ ಇನ್ನೊಂದು ಮನೆಗೆ ಹೋದರು | ಯೋಗೇಶ್ವರೇಶ್ವರನ ಯೋಗ 
ಮಾಯಾಶಕ್ತಿಯನ್ನು ತಿಳಿಯುವುದು ಅವರ ಉದ್ದೇಶವಾಗಿತ್ತು! (೧೯). 


೨೦೪ 

ದೀವ್ಯಂತಮಕ್ಷೈಸತ್ರಾಪಿ ಪ್ರಿಯಯಾ ಚೋದ್ಧವೇನ ಚ। 

ಪೂಜಿತಃ ಪರಯಾ ಭಕ್ತ್ಯಾ ಪ್ರತ್ಯುತ್ಥಾನಾಸನಾದಿಭಿಃ ॥ ೨೦ 
ಪೃಷ್ಠಫ್ಲಾವಿದುಷೇವಾಸ್‌ ಕದಾss ಯಾತೋ ಭವಾನಿತಿ । 


ಆಚ 


ಕ್ರಿಯತೇ ಕಿಂನು ಪೂರ್ಣಾನಾಮಪೂರ್ಣೈರಸ್ಥದಾದಿಭಿಃ॥ ೨೧ 
ಅಥಾಪಿ ಬ್ರೂಹಿ ನೋ ಬ್ರಹ್ಮನ್‌ ಜನ್ಮೈತಚ್ಛೋಭನಂ ಕುರು 
ಸ ತು ವಿಸ್ಥಿತ ಉತ್ಥಾಯ ತೂಷ್ಟೀಮನ್ಯದಗಾತ್‌ ಗೃಹಮ್‌ ॥ ಸ 


ತತ್ರಾಪ್ಯಚಷ್ಟ ಗೋವಿಂದಂ ಲಾಲಯಂತಂ ಸುತಾನ್‌ ಶಿಶೂನ್‌ । 
ತತೋತನ್ಯಸ್ಥಿನ್‌ ಗೃಹೇತಪಶ್ಯನ್ನಜನಾಯ ಕೈತೋದ್ಯಮಮ್‌ ॥ ೨೩ 


ಜುಹ್ಪಂತಂ ಚ ಎತಾನಾಗ್ನೀನ್‌ ಯಜಂತಂ ಪಂಚಭಿರ್ಮವಖ್ಬಿ: 
ಭೋಜಯಂತಂ ದ್ವಿಜಾನ್‌ ಕ್ವಾಪಿ ಭುಂಜಾನಮವಶೇಷಿತಮ್‌ ॥ ೨೪ 
ಅಲ್ಲಿ ಶ್ರೀಕೃಷ್ಣನು ಇನ್ನೊಬ್ಬ ತನ್ನ ಕಾಂತೆಯೊಡನೆ ಪಗಡೆಯಾಡುತ್ತಉದ್ದವನ 
ಜೊತೆಗೆ ಕುಳಿತಿದ್ದನು! ಒಡನೆಯೇ ವಾಸುದೇವನು ಮೇಲೆದ್ದು ಪೀಠಾದಿ ಸತ್ಕಾರ 
ಸಾಮಗ್ರಿಗಳನ್ನಿತ್ತು ಪರಮಭಕ್ತಿಯಿಂದ ನಾರದರನ್ನು ಪೂಜಿಸಿದನು (೨೦). 
ಆಮೇಲೆ ಏನನ್ನೂ ಅರಿಯದವನಂತೆ ""ನಾರದರೆ, ತಾವು ಯಾವಾಗ ಬಂದಿರಿ? 
ಪೂರ್ಣರಾದ ತಮಗೆ ಅಪೂರ್ಣರಾದ ನಮ್ಮಂಥವರಿಂದ ಆಗಬೇಕಾದ್ದಾದರೂ 
ಏನಿದೆ ? ಆದರೂ, ಬ್ರಾಹ್ಮಣೋತ್ತಮರೆ, ನೀವು ಅಪೇಕ್ಷಿಸುವ ಕಾರ್ಯವೇನು ? 
ಅದನ್ನು ಹೇಳಿ ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿರಿ'' ಎಂದು ಬೆಸಗೊಂಡನು. 
ನಾರದರು ಅಚ್ಚರಿಗೊಂಡು ಮರುಮಾತಾಡದೆ ಎದ್ದು ಮತ್ತೊಂದು ಮನೆಗೆ 
ತೆರಳಿದರು! (೨೧-೨೨). ಅಲ್ಲಿ ಚಿಕ್ಕಮಕ್ಕಳನ್ನು ಲಾಲಿಸುತ್ತಿದ್ದ ಗೋವಿಂದನನ್ನು 
ಕಂಡರು! ತರುವಾಯ ಇನ್ನೊಂದು ಭವನಕ್ಕೆ ಹೋಗಿ, ಅಲ್ಲಿಸ್ನಾನಕ್ಕೆ ಹೊರಟಿದ್ದ 
ಶ್ರೀಕೃಷ್ಣನನ್ನು ವೀಕ್ಷಿಸಿದರು | ಒಂದು ಗೃಹದಲ್ಲಿತೇತಾಗ್ನಿಗಳಲ್ಲಿ ಹವನಮಾಡುತ್ರ 
ಇನ್ನೊಂದು ಗೃಹದಲ್ಲಿ ಪಂಚಯಜ್ಞಗಳನ್ನು ನಡೆಸುತ್ತ ಮತ್ತೊಂದು ಗೃಹದಲ್ಲಿ 
ಬ್ರಾಹ್ಮಣರಿಗೆ ಭೋಜನಮಾಡಿಸುತ್ತ ಬೇರೊಂದು ಗೃಹದಲ್ಲಿ ಭೋಜನ 


ಏಕೋನಸಪ್ರತಿತಮಾಧ್ಯಾಯಃ ೨೦೫ 


ಕ್ವಾಪಿ ಸಂಧ್ಯಾಮುಪಾಸೀನಂ ಜಪಂತಂ ಬ್ರಹ್ಮವಾಗೃತಮ್‌ । 


ಏಕತ್ರ ಚಾಸಿಚರ್ಮಭ್ಯಾಂ ಚರಂತಮಸಿವರ್ತ್ವಸು ॥ ೨೫ 
ಅಶ್ವೈರ್ಗಜೈ ರಥೈಃ ಕ್ವಾಪಿ ವಿಚರಂತಂ ಗದಾಗ್ರಜಮ್‌ । 

ಕ್ಷಚಿಚ್ಛಯಾನಂ ಪರ್ಯಂಕೇ ಸೂಯಮಾನಂ ಚ ವಂದಿಭಿಃ ॥ ೨೬ 
ಮಂತ್ರಯಂತಂ ಚ ಕಸ್ಬಿಂಶ್ಚಿನ್ನಂತ್ರಿಭಿಶ್ಟೋದ್ಭಾವಿದಿಭಿಃ । 

ಜಲಕ್ರೀಡಾರತಂ ಕ್ವಾಪಿ ವಾರಮುಖ್ಯಾಬಲಾವೃತಮ್‌ ॥ ೨೭ 
ಕುತ್ರಚಿದ್‌ ದ್ವಿಜಮುಖ್ಯೇಭ್ಯೋ ದದತಂ ಗಾಃ ಸ್ವಲಂಕ್ಛತಾಃ । 
ಆತಿಹಾಸಪುರಾಣಾನಿ ಶೃಣ್ವಂತಂ ಮಂಗಲಾನಿ ಚ॥ ೨೮ 


ಹಸಂತಂ ಹಾಸ್ಕಕಥಯಾ ಕದಾಚಿತ್‌ ಪ್ರಿಯಯಾ ಗೃಹೇ! 
ಕ್ವಾಪಿ ಧರ್ಮಂ ಸೇವಮಾನಮರ್ಥಕಾಮೌ ಚ ಕುತ್ರಚಿತ್‌ ॥ ರ್ಪಿ 


ಮಾಡಿಸಿದ ಮೇಲೆ ಅವಶಿಷ್ಟವನ್ನು ಊಟಮಾಡುತ್ತ ಇದ್ದ ಶ್ರೀಕೃಷ್ಣನನ್ನು ಕಂಡರು 
(೨೩-೨೪). ಒಂದೆಡೆ ಸಂಧ್ಯಾವಂದನೆಯನ್ನು ಮಾಡುತ್ತ ಇನ್ನೊಂದೆಡೆ 
ಮೌನವಾಗಿ ಗಾಯತ್ರೀಮಂತ್ರವನ್ನು ಜಪಿಸುತ್ತ ಮತ್ತೊಂದೆಡೆ ಕತ್ತಿ, 
ಗುರಾಣಿಗಳನ್ನು ಹಿಡಿದು ಶಸ್ತ್ರಾಭ್ಯಾಸಕ್ರಮದಲ್ಲಿರುತ್ತ, ಬೇರೊಂದೆಡೆ ಅಶ್ವ, ಗಜ, 
ರಥಗಳನ್ನೇರಿ ಸಂಚರಿಸುತ್ತ ಇದ ಗದಾಗ್ರಜನನ್ನು ನೋಡಿದರು (೨೫-೨೬). 
ಒಂದು ಭವನದಲ್ಲಿಉದ್ದವನೇ ಮೊದಲಾದ ಮಂತ್ರಿಗಳೊಡನೆ ಮಂತ್ರಾಲೋಚನೆ 
ಮಾಡುತ್ತ ಇನ್ನೊಂದು ಭವನದ ಕೊಳದಲ್ಲಿ ವೇಶ್ಯಾಸ್ತ್ರೀಯ ರೊಡನೆ 
ಜಲಕ್ರೀಡೆಯಾಡುತ್ತ ಮತ್ತೊಂದು ಭವನದಲ್ಲಿ ಅಲಂಕೃತವಾದ ಗೋವುಗಳನ್ನು 
ದ್ವಿಜಶ್ರೇಷ್ಠರಿಗೆ ದಾನಮಾಡುತ್ತ ಬೇರೊಂದು ಭವನದಲ್ಲಿ ಮಂಗಳಕರವಾದ 
ಇತಿಹಾಸಪುರಾಣಗಳನ್ನು ಶ್ರವಣಮಾಡುತ್ತ ಇದ್ದ ಭಗವಂತನನ್ನು ನಾರದರು 
ವೀಕ್ಷಿಸಿದರು (೨೭-೨೮). ಒಂದು ಮನೆಯಲ್ಲಿ ಕಾಂತೆಯೊಡನೆ ವಿನೋದ 
ಕಥೆಯಾಡಿ ನಗುತ್ತ ಇನ್ನೊಂದೆಡೆ ಧರ್ಮಕಾರ್ಯ ವನ್ನಾಚರಿಸುತ್ತ, ಮತ್ತೊಂದು 
ಸ್ಥಳದಲ್ಲಿ ಅರ್ಥಕಾಮಗಳಲ್ಲಿ ತೊಡಗಿರುತ್ತ, ಮಗದೊಂದು ಪ್ರದೇಶದಲ್ಲಿ 
ಏಕಾಕಿಯಾಗಿ ಕುಳಿತು ಪ್ರಕೃತಿಗೂ ಪರನಾದ ಪರುಮಪುರುಷನನ್ನು ಧ್ಯಾನಿಸುತ್ತ, 


8+ 


೨೦೬ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 
ಧ್ಯಾಯಂತಮೇಕಮಾಸೀನಂ ಪುರುಷಂ ಪ್ರಕೃತೇಃ ಪರಮ್‌ | 
ಶುಶ್ರೂಷಂತಂ ಗುರೂನ್‌ ಕ್ವಾಸಿ ಕಾಮೈರ್ಭೋಗೈಃ ಸಪರ್ಯಯಾ। ೩೦ 
ಕುರ್ವಂತಂ ವಿಗ್ರಹಂ ಕೈಶ್ಚಿತ್‌ ಸಂಧಿಂ ಚಾನ್ಯತ್ರ ಕೇಶವಮ್‌ । 


ಕುತ್ರಾಪಿ ಸಹ ರಾಮೇಣ ಚಿಂತಯಂತಂ ಸತಾಂ ಶಿವಮ್‌ ॥ ೩೧ 
ಪುತ್ರಾಣಂ ದುಹಿತ್ಸಣಾಂ ಚ ಕಾಲೇ ವಿಧ್ಯುಪಯಾಪನಮ್‌ । 
ದಾರೈರ್ವರೈಸತದಶ್ಸೆಃ ಕಲ್ಪಯಂತಂ ವಿಭೂತಿಭಿಃ॥ ೩೨ 


ಪ್ರಸ್ಥಾಪನೋಪಾನಯನೈರಪತ್ಯಾನಾಂ ಮಹೋತ್ಸವಾನ್‌ | 
ವೀಕ್ಷ್ಯಯೋಗೇಶ್ಚರೇಸ್ಕ ಯೇಷಾಂ ಲೋಕಾ ವಿಸಿಸ್ಥಿರೇ॥ ೩೩ 


ಯಜಂತಂ ಸಕಲಾನ್‌ ದೇವಾನ್‌ ಕ್ವಾಪಿ ಕ್ರತುಭಿರೂರ್ಜಿತ್ಸೆ: | 
ಪೂರ್ತಯಂತಂ ಕ್ಷಚಿದ್‌ ಧರ್ಮಂ ಕೂಪಾರಾಮಮಠಾದಿಭಿಃ॥ ೩೪ 


ಬೇರೊಂದು ಭವನದಲ್ಲಿ ಇಷ್ಟಾರ್ಥಗಳನ್ನೂ ಭೋಗಗಳನ್ನೂ ಒದಗಿಸಿ 
ಗುರುಶುಶ್ರೂಷೆ ಮಾಡುತ್ತಇದ್ದ ಅಚ್ಯುತನನ್ನು ದೇವಮುನಿಗಳು ಅಲೋಕಿಸಿದರು 
(೨೯ -೩೦). ಹಾಗೆಯೇ ಒಂದು ಮಂತ್ರಶಾಲೆಯಲ್ಲಿವೈರಿಗಳೊಡನೆ ಯುದ್ಧವನ್ನು 
ಹೂಡಬೇಕೆಂದು ಆಲೋಚಿಸುತ್ತ ಇನ್ನೊಂದರಲ್ಲಿಸಂಧಿಯನ್ನು ಸಮರ್ಥಿಸುತ್ತ 
ಮತ್ತೊಂದರಲ್ಲಿ ಸಜ್ಜನರ ಯೋಗಕ್ಷೇಮಗಳನ್ನು ಬಲರಾಮನೊಡನೆ 
ಪರ್ಯಾಲೋಚಿಸುತ್ಯ ಮತ್ತೊಂದು ಕಡೆಯಲ್ಲಿ ತನ್ನ ಗಂಡುಮಕ್ಕಳಿಗೆ 
ಯೋಗ್ಯರಾದ ಮಡದಿಯರನ್ನೂ ಹೆಣ್ಣು ಮಕ್ಕಳಿಗೆ ವರರನ್ನೂ ಗೊತ್ತುಮಾಡಿ 
ಮುಹೂರ್ತಕ್ಕೆ ಸರಿಯಾಗಿ ವಿವಾಹವಿಧಿಯನ್ನು ವೈಭವದಿಂದ ನಡೆಸುತ್ತಿದ್ದ 
ಕೇಶವನನ್ನು ನಾರದರು ಅವಲೋಕಿಸಿದರು (೩೧-೩೨). ಒಂದು ಕಡೆ ಹೆಣ್ಣು 
ಮಕ್ಕಳನ್ನೂ ಅಳಿಯಂದಿರನ್ನೂ ಕಳಿಸಿಕೊಡುತ್ತ ಮತ್ತೊಂದು ಕಡೆ ಗಂಡು 
ಮಕ್ಕಳನ್ನೂ ಸೊಸೆಯರನ್ನೂ ಬರಮಾಡಿಕೊಳ್ಳುತ್ತ ಲೋಕವಿಸ್ಮಯಕರವಾದ 
ಮಹೋತ್ಸವಗಳನ್ನಾಚರಿಸುತ್ತಿದ್ದಯೋಗೇಶ್ವರನನ್ನು ಈಕ್ಷಿಸಿದರು (೩೩). ಆತನು 
ಒಂದು ಕಡೆಯಲ್ಲಿ ದಕ್ಷಿಣಾದಿಗಳಿಂದ ಸಮೃದ್ಧವಾದ ಯಜ್ಞಗಳಿಂದ 
ಸಕಲದೇವತೆಗಳನ್ನೂ ಅರ್ಚಿಸುತ್ತಿದ್ದನು. ಮತ್ತೊಂದು ಕಡೆ ಭಾವಿ, ತೋಟ, 
ಧರ್ಮಶಾಲೆ ಮೊದಲಾದ ಧರ್ಮಕಾರ್ಯಗಳನ್ನು ನೆರವೇರಿಸುತ್ತಿದ್ದನು. 


ಏಕೋನಸಪತಿತಮಾಧ್ಯಾಯಃ ೨೦೭ 


ಫಿ 


ಚರಂತಂ ಮೃಗಯಾಂ ಕ್ವಾಪಿ ಹಯಮಾರುಹ್ಯ ಸೈಂಧವಮ್‌ 

ಫ್ಲಂತಂ ತತಃ ಪಶೂನ್‌ ಮೇಧ್ಯಾನ್‌ ಪರೀತಂ ಯದುಪುಂಗವ್ಳೈಃ 1 ೩೫ 
ಅವ್ಯಕಲಿಂಗಂ ಪ್ರಕೃತಿಷ್ಟಂತಃಪುರಗೃಹಾದಿಷು। 

ಕ್ಛಚಿಚ್ಚರಂತಂ ಯೋಗೇಶಂ ತತ್ತದ್ಧಾವಬುಭುತ್ತಯಾ Il ೩೬ 


ಅಥೋವಾಚ ಹೃಷೀಕೇಶಂ ನಾರದಃ ಪ್ರಹಸನ್ನಿವ! 
ಯೋಗಮಾಯೋದಯಂ ವೀಕ್ಷ್ಯ ಮಾನುಷೀಮಾಯುಷೋ ಗತಿಮ್‌॥ 


ವಿದಾಮ ಯೋಗಮಾಯಾಸೇ ದುರ್ದರ್ಶಾ ಅಪಿ ಮಾಯಿನಾಮ್‌ ।ಟ 
ಯೋಗೇಶ್ಟರಾತ್ಮನ್‌ ನಿರ್ಭಾತಾ ಭವತ್ಪಾದನಿಷೇವಯಾ ॥ ೩೮ 


ಅನುಜಾನೀಹಿ ಮಾಂ ದೇವ ಲೋಕಾಂಸೇ ಯಶಸಾ ಪುತಾನ್‌ I 
ಪರ್ಯಟಾಮಿ ತವೋದ್ಧಾಯನ್‌ ಲೀಲಾಂ ಭುವನಪಾವನೀಮ್‌ ॥ ೩೯ 


ಸಿಂಧುದೇಶದ ಅಶ್ವವನ್ನೇರಿ ಯಾದವ ಪರಿವಾರದೊಡನೆ ಮತೊಂದೆಡೆ 
ಬೇಟೆಯಾಡುತ್ತ ಭಕ್ಷಣಾರ್ಹವಾದ ಮೃಗಗಳನ್ನು ಬೇಟೆಯಾಡುತ್ತಿದ್ದನು 
(೩೪-೩೫). ಆ ಯೋಗೇಶ್ವರನು ಈ ನಡುವೆ ಪ್ರಜೆಗಳ ಮಧ್ಯದಲ್ಲಿ 
ಅಂತಃಪುರದಲ್ಲಿ ಮತ್ತಿತರ ಸ್ಥಳಗಳಲ್ಲಿ ಅವರವರ ಅಭಿಪ್ರಾಯಗಳನ್ನು 
ತಿಳಿಯುವುದಕ್ಕಾಗಿ ವೇಷವನ್ನು ಮರೆಸಿ ಗೂಢಚರೈಯಲ್ಲಿ ಸಂಚರಿಸುತ್ತಿದ್ದನು 
(೩೬). ಈ ಪ್ರಕಾರದಲ್ಲಿನಾರದರು ಮನುಷ್ಯ ಲೀಲೆಯನ್ನುಧರಿಸಿದ ಭಗವಂತನ 
ಯೋಗಮಾಯೆಯನ್ನು ಸಾಕ್ಷಾತ್‌ಕರಿಸಿದಮೇಲೆ ಹೃಷೀಕೇಶನನ್ನು ಕುರಿತು 
ಮುಗುಳ್ನಗೆ ಬೀರುತ್ತ ""ಹೇ ಯೋಗೇಶ್ವರ, ಮಾಯಾಧೀನರಿಗೆ ತಿಳಿಯಲಶಕ್ಕವೂ 
ಮನಸ್ಸಿನಲ್ಲಿ ಪ್ರಾತಿಭಾಸಿಕವಾಗಿ ತೋರತಕ್ಕದ್ದೂ ಆದ ನಿನ್ನ 
ಯೋಗಮಾಯಾಶಕ್ತಿಯನ್ನು ನಿನ್ನ ಪಾದಸೇವಾಬಲದಿಂದ ತಿಳಿಯಬಲ್ಲೆನು (ನಿನ್ನ 
ಪರಮಾರ್ಥವನ್ನು ತಿಳಿಯಲಾರೆ ) (೩೭-೩೮). ಸ್ವಾಮಿ, ನನಗೆ ಅನುಜ್ಞೆಯನ್ನು 
ಕೊಡು. ನಿನ್ನ ಕೀರ್ತಿಯಲ್ಲಿ ಮುಳುಗಿದ ಸಮಸ್ತಲೋಕಗಳಲ್ಲಿಯೂ ಭುವನ 
ಪಾವನಕಾರವಾದ ನಿನ್ನ ಲೀಲೆಯನ್ನು ಹಾಡುತ್ತ ತಿರುಗಾಡುವೆನು'' ಎಂದರು 
(೩೯). ಆಗ ಭಗವಂತನು ""ಹೇ ದ್ವಿಜೋತ್ತಮ, ಧರ್ಮದ ಉಪದೇಶಕನೂ 
ಕರ್ತನೂ ಅನುಮೋದಕನೂ ನಾನೇ. ಆದ್ದರಿಂದ ಲೋಶಶಿಕ್ಷಣಕ್ಕಾಗಿ ನಾನು ಈ 


೨೦೮ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಶ್ರೀಭಗವಾನುವಾಚ- 

ಬ್ರಹ್ಮನ್‌ ಧರ್ಮಸ್ಯ ವಕಾಹಂ ಕರ್ತಾ ತದನುಮೋದಿತಾ। 

ತಚ್ಛಿಕ್ಷಯನ್‌ ಲೋಕಮಿಮಮಾಸ್ಥಿತಃ ಪುತ್ರ ಮಾ ಖದಃ॥ ೪೦ 
ಶ್ರೀ ಶುಕಉವಾಚ- 


ಇತ್ಯಾಚರಂತಂ ಸದ್ದರ್ಮಾನ್‌ ಪಾವನಾನ್‌ ಗೃಹಮೇಧಿನಾಮ್‌ | 
ತಮೇವ ಸರ್ವಗೇಹೇಷು ಸಂತಮೇಕಂ ದದರ್ಶ ಹ॥ ೪೧ 


ಕಷಸ್ಯಾನಂತವೀರ್ಯಸ್ಯ ಯೋಗಮಾಯಾಮಹೋದಯಮ್‌ । 
ಮುಹುರ್ದೃಷ್ಟ್ವಾ ಯಷಿರಭೂದ್‌ ವಿಸ್ಸಿತೋ ಜಾತಕೌತುಕಃ॥ ೪೨ 


ಇತ್ಯರ್ಥಕಾಮಧರ್ಮೇಷು ಕೃಷ್ಣೇನ ಶ್ರದ್ಧಿತಾತ್ಮನಾ । 


ಸಮ್ಯಕ್‌ ಸಭಾಜಿತಃ ಪ್ರೀತಸಮೇವಾನುಸ್ಥರನ್‌ ಯಯ್‌ ॥ ೪೩ 
ಏವಂ ಮನುಷ್ಯಪದವೀಮನುವರ್ತಮಾನೋ 
ನಾರಾಯಣೋನಸಖಿಲಭವಾಯ ಗೃಹೀತಶಕಿ] 
ರೇಮೇ50ಗ ಷೋಡಶಸಹಸ್ರವರಾಂಗನಾನಾಂ 
ಸವ್ರೀಡಸ್‌ೌಹೃದನಿರೀಕ್ಷಣಹಾಸಜುಷ್ಯಃ॥ ೪೪ 


ಮಾರ್ಗಗಳನ್ನು ಅನುಸರಿಸಿದ್ದೇನೆ (ಪರಮಾರ್ಥದಿಂದಲ್ಲ). ವತ್ಸ ಇದಕ್ಕಾಗಿ 
ನೀನು ಮೋಹಗೊಳ್ಳಬೇಡ'' ಎಂದನು (೪೦). ಪರೀಕ್ಷಿತರಾಜ, ಈ ರೀತಿಯಲ್ಲಿ 
ಒಬ್ಬನೇ ಶ್ರೀಕೃಷ್ಣನು ಎಲ್ಲರ ಮನೆಗಳಲ್ಲಿಯೂ ಗೃಹಸ್ಥರು ಆಚರಿಸಬೇಕಾದ 
ಪಾವನಕರಗಳಾದ ಧರ್ಮವಿಧಾನಗಳನ್ನೂ ಆಚರಿಸುತ್ತ ಇದ್ದುದನ್ನು ನಾರದರು 
ನೋಡಿದರು. ಅನಂತವೀರ್ಯನಾದ ಅಚ್ಯುತನ ಯೋಗಮಾಯಾಶಕ್ತಿ 
ಎಶೇಷಗಳನ್ನು ಕುತೂಹಲದಿಂದ ಮತ್ತೆಮತ್ತೆನೋಡಿ ನಾರದರು ವಿಸ್ಥಿತರಾದರು 
(೪೧-೪೨). ಹೀಗೆ ಧರ್ಮಾರ್ಥಕಾಮಗಳಲ್ಲಿ ಶ್ರದ್ಧೆಯಿಂದ ನಡೆಯುತ್ತಿದ್ದ 
ಶ್ರೀಕೃಷ್ಣನಿಂದ ಸಂಮಾನಿತರಾದ ನಾರದಮುನಿಗಳು ಸಂತುಷ್ಟರಾಗಿ ಆತನನ್ನೇ 
ಸ್ಮರಿಸುತ್ತ ಹೊರಟುಹೋದರು (೪೩). ಈ ಪ್ರಕಾರದಲ್ಲಿ ಸಕಲರ ಸೃಷ್ಟಿ ಸ್ಥಿತಿ 
ಲಯಗಳಿಗಾಗಿ ನಾನಾ ಬಗೆಯ ರೂಪಗಳನ್ನುಪರಿಗೃಹಿಸುವ ಶ್ರೀಮನ್ನಾರಾಯಣನು 


ಸಪ್ರತಿತಮಾಧ್ಯಾಯಃ ೨೦೯ 


ಯಾನೀಹ ವಿಶ್ವವಿಲಯೋದ್ಭವವೃತ್ರಿ ಹೇತುಃ 
ಕರ್ಮಾಣ್ಯನನ್ಯವಿಷಯಾಣಿ ಹರಿಶ್ಚಕಾರ। 

ಯಸ್ಪಂಗ ಗಾಯತಿ ಶೃಣೋತ್ಯನುಮೋದತೇ ವಾ 
ಭಕಿರ್ಭವೇದ್‌ ಭಗವತಿ ಹೃಪವರ್ಗಮಾರ್ಗೇ॥ ೪೫ 


ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ 
ಏಕೋನಸಪತಿತಮಾಧ್ಯಾಯಃ 





ಸಪತಿತಮಾಧ್ಯಾಯಃ 


ಶ್ರೀ ಶುಕಉವಾಚ- 
ಅಥೋಷಸ್ಯುಪವೃತಾಯಾಂ ಕುಕ್ಕುಟಾನ್‌ ಕೂಜತೋತಶಪನ್‌ | 
ಗೃಹೀತಕಂಠ್ಯಃ ಪತಿಭಿರ್ಮಾಧವ್ಯೋ ವಿರಹಾತುರಾಃ॥ ೧ 


ಮನುಷ್ಯವೇಷವನ್ನುಧರಿಸಿ, ಹದಿನಾರುಸಾವಿರ ಸ್ತ್ರೀಯರ ನಾಚಿಕೆ, ಪ್ರೇಮ, ದೃಷ್ಟಿ 
ಹಾಸ್ಯಗಳಿಗೆ ಎಷಯನಾಗಿ ಕ್ರೀಡಿಸಿದನು (೪೪). ಪರೀಕ್ಷಿತ, ಎಶ್ವದ ಸೃಷ್ಟಿ ಸಿತಿ, 
ಲಯಗಳಿಗೆ ಕಾರಣನಾದ ಶ್ರೀಹರಿಯು ಈ ಲೋಕದಲ್ಲಿ ಯಾವ ಯಾವ 
ಅಸಾಧಾರಣ ಲೀಲೆಗಳನ್ನಾಚರಿಸಿದನೋ ಅವುಗಳನ್ನುಯಾವನು ಹಾಡುತ್ತಾನೋ 
ಕೇಳುತ್ತಾನೋ ಅಥವಾ ಒಪ್ಪುತಾನೋ ಆತನಿಗೆ ಮೋಕ್ಷಪ್ರದನಾದ ಭಗವಂತನಲ್ಲಿ 
ಭಕ್ತಿಯುಂಟಾಗುವುದು (೪೫). 


ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಅರುವತ್ತೊಂಬತ್ತನೆಯ ಅಧ್ಯಾಯ 





ಅಧ್ಯಾಯ ೭೦ 


ಶ್ರೀಕೃಷ್ಣನ ಆಹಿಕ. ಜರಾಸಂಧನಿಂದ ಸೆರೆಹಿಡಿಯಲ್ಪಟ್ಟರಾಜರ ಪರವಾಗಿ ದೂತನ 
ವಿಜ್ಞಾಪನೆ. ಧರ್ಮರಾಯನು ರಾಜಸೂಯಯಾಗದಲ್ಲಿ ಉದ್ಯುಕನಾಗಿದ್ದಾನೆಂದು 
ನಾರದರ ನಿವೇದನೆ. ಮುಂದಿನ ಕರ್ತವ್ಯದ ಪರ್ಯಾಲೋಚನೆ. 
ಅನಂತರ (ರಾತ್ರಿ ಕಳೆದು) ಪ್ರಭಾತವು ಸಮೀಪಿಸುತ್ತಿರಲಾಗಿ ಕೋಳಿಗಳು 
ಕೂಗಲಾರಂಭಿಸಿದವು. ಆಗ (ತಮ್ಮತಮ್ಮ ಮನೆಗಳಲ್ಲಿ) ಪತಿರೂಪದಿಂದಿದ್ದಬೇರೆ 
ಬೇರೆ ಶ್ರೀಕೃಷ್ಣನಿಂದ ಕೊರಳಲ್ಲಿ ಆಲಿಂಗಿತರಾಗಿದ್ದ ಆತನ ಪತ್ನಿಯರು ಇನ್ನು 


8*+ 


೨೧೦ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ವಯಾಂಸ್ಕರೂರುವನ್‌ ಕೃಷ್ಣಂ ಭೋಧಯಂತೀವ ವಂದಿನಃ। 
ಗಾಯತ್ಸಲಿಷನಿದ್ರಾಣಿ ಮಂದಾರವನವಾಯುಭಿಃ॥ ೨ 


ಮುಹೂರ್ತಂತಂತು ವೈದರ್ಭೀ ನಾಮೃಷ್ಯದಶಿಶೋಭನಮ್‌ 
ಪರಿರಂಭಣವಿಶ್ಲೇಷಾತ್‌ ಪ್ರಿಯಬಾಹ್ಹಂತರಂ ಗತಾ॥ ೩ 


ಬ್ರಾಹ್ಮೇ ಮುಹೂರ್ತ ಉತ್ಥಾಯ ವಾರ್ಯುಪಸ್ಪೃಶ್ಯ ಮಾಧವಃ । 
ದಧೌ ಪ್ರಸನ್ನಕರಣ ಆತ್ಮಾನಂ ತಮಸಃ ಪರಮ್‌ ॥ ೪ 


ಏಕಂ ಸ್ವಯಂಜ್ಯೋತಿರನನ್ಯಮವ್ಯಯಂ 
ಸ್ಪಸಂಸ್ಥಯಾ ನಿತ್ಯನಿರಸಕಲ್ಲಷಮ್‌ । 
ಬ್ರಹ್ಮಾಖ್ಯಮಸ್ಯೋದ್ಭವನಾಶಹೇತುಭಿಃ 
ಸ್ವಶಕಿಭಿರ್ಲಕ್ಷಿತಭಾವನಿರ್ವೃತಿಮ್‌ Il ೫ 
ಅಥಾಪ್ಲುತೋತಂಭಸ್ಯಮಲೇ ಯಥಾವಿಧಿ 
ಕ್ರಿಯಾಕಲಾಪಂ ಪರಿಧಾಯ ವಾಸಸೀ। 
ಚಕಾರ ಸಂಧ್ಯೋಪಗಮಾದಿ ಸತಮೋ 
ಹುತಾನಲೋ ಬ್ರಹ್ಮಜಜಾಪ ವಾಗ್ಯತಃ ॥ ೬ 


ವಿರಹವಾಗುವುದೆಂಬ ಕಳವಳದಿಂದ ಕೋಳಿಗಳನ್ನು ಶಪಿಸಿದರು ! (೧). 
ಮಂದಾರವನದ ಗಾಳಿ ಸುಳಿಯಲು ದುಂಬಿಗಳು ರೇೋಂಕಾರದಿಂದ ಎಚ್ಚೆತ್ತು 
ಹಕ್ಕಿಗಳು ವಂದಿಮಾಗಧರ ಹಾಗೆ ಶ್ರೀಕೃಷ್ಣನನ್ನು ಎಬ್ಬಿಸಲೋ ಎಂಬಂತೆ 
ಕೂಗತೊಡಗಿದವು. ಪ್ರಿಯನ ತೋಳುತೆಕ್ಕೆಯಲ್ಲಿದ್ದ ರುಕ್ಕಿಣಿಯಾದರೋ 
ಆಲಿಂಗೆನವು ಸರೆಲವಪುಶೆಂದ ಅತ್ಯಂತ ತಿಂಗಳಕರವಾದರೂ ಸುಪ್ರಭಾತದ 
ಮೇಲೆ ಕೋಪಿಸಿಕೊಂಡಳು! (೨- ೩). ಮಾಧವನು ಬ್ರಾಹ್ಮಿಮುಹೂರ್ತದಲ್ಲೆದ್ದು 
ಕೈಕಾಲು ಮುಖಗಳನ್ನು ತೊಳೆದುಕೊಂಡು ಪ್ರಸನ್ನ ಚಿತನಾಗಿ ಮಾಯಾತೀತವಾದ 
ಬ್ರಹ್ಮತತ್ವ್ವ ವನ್ನು  ಧ್ಯಾನಿಸತೊಡಗಿದನು. ಆ ; ಪರಬ್ರಹ್ಮವಾದರೋ ಅಖಂಡವೂ 
ಸ್ವಯಂಜ್ಯೊ 'ತಿಯೂ ನಿರುಪಾಧಿಕವೂ ನಿತ್ಯವೂ ಸ್ವಸ್ವರೂಪದಿಂದ 
ಅವಿದ್ಯಾಲೇಶದ ಸಂಬಂಧವೂ ಇಲ್ಲದ್ದು ಈ ವಿಶ್ವದ ಉತ್ಪತ್ತಿ ಲಯಗಳಿಗೆ 
ಕಾರಣಗಳಾದ ತನ್ನ ಶಕ್ತಿಗಳಿಂದ ಅದರ ಸತ್ತೆಯೂ ಆನಂದವೂ 
ಲಕ್ಷಿತವಾಗುವುದರಿಂದ ಸದಾನಂದ ಸ್ವರೂಪವಾದದ್ದು (೪-೫). ಆಮೇಲೆ 


ಸಪತಿತಮಾಧ್ಯಾಯಃ ೨೧೧ 
ಉಪಸ್ನಾಯಾರ್ಕಮುದ್ಯಂತಂ ತರ್ಪಯಿತ್ವಾನ ತತ್ಥನಃ ಕಲಾಃ | 
ದೇವಾನೃಷೀನ್‌ ಪಿತ್ಸನ್‌ ವೃದ್ಧಾನ್‌ ವಿಪ್ರಾನಭ್ಯರ್ಚ್ಯ ಚಾತ್ಮವಾನ್‌ ॥ 
ಧೇನೂನಾಂ ರುಕ್ಕಶಂಗೀಣಾಂ ಸಾದ್ವೀನಾಂ ಮೌಕ್ತಿಕಸ್ರಜಾಮ್‌ | 


ಪಯಸ್ಸಿನೀನಾಂ ಗೃಷ್ಟೀನಾಂ ಸವತಾನಾಂ ಸುವಾಸಸಾಮ್‌ ॥ ೮ 
ದದೌ ರೂಪ್ಯಖುರಾಗ್ರಾಣಂ ಕ್ಷೌಮಾಜಿನತಿಲೈಃ ಸಹ। 
ಅಲಂಕ್ಸತೇಭ್ಯೋ ವಿಪ್ರೇಭ್ಯೋ ಬದ್ಧಂ ಬದ್ಧಂ ದಿನೇ ದಿನೇ॥ ೯ 
ಗೋವಿಪ್ರ ದೇವತಾವೃದ್ಧಗುರೂನ್‌ ಭೂತಾನಿ ಸರ್ವಶಃ । 
ನಮಸ್ಕತಾ ತೃಸಂಭೂತೀರ್ಮಂಗಲಾನಿ ಸಮಸ್ಸೃ; ಶತ್‌ ॥ ೧೦ 


ಆ ಮಹಾತ್ಮನು ಸ್ವಚ್ಛವಾದ ಜಲದಲ್ಲಿಸ್ನಾನ ಮಾಡಿ ಎರಡು ವಸ್ತ್ರಗಳನ್ನು ಧರಿಸಿ 
ಸಂಧ್ಯೋಪಾಸನೆ ಮೊದಲಾದ ಕ್ರಿಯಾಕಲಾಪವನ್ನು ಯಥಾವಿಧಿಯಾಗಿ 
ನೆರವೇರಿಸಿದನು. (ಕಾಣ್ವಶಾಖೆಯವನಾದ್ದರಿಂದ ಸೂರ್ಯೋದಯಕ್ಕೆ ಮೊದಲೇ) 
ಅಗ್ಲಿಹೋತ್ರವನ್ನಾಚರಿಸಿ ಮೌನವಾಗಿ ಗಾಯತ್ರೀ ಮಂತ್ರವನ್ನುಜಪಿಸಿದನು (೬). 
ಆತ್ಮಜ್ಞಾನಿಯಾದ ಆ ಮಹಾತ್ಮನು ಉದಯಿಸುತ್ತಿದ್ದಸೂರ್ಯನಿಗೆ ಉಪಸ್ಥಾನವನ್ನು 
ಮಾಡಿ ತನ್ನ ಅಂಶಭೂತರಾದ ದೇವರ್ಷಿಪಿತೃಗಳಿಗೆ ತರ್ಪಣವನ್ನಿತ್ತು 
ಗುರುಹಿರಿಯರನ್ನೂ ವಿಪ್ರರನ್ನೂ ಪೂಜಿಸಿ ಸತ್ಯ ರಿಸಿದನು (೭). ತರುವಾಯ 
ಎಪ್ರರನ್ನು ಅಲಂಕರಿಸಿ 'ಅವರಿಗೆ ವಸ ಸ್ತ್ರ ಅಜನ, ತಿಲಗಳೊಡನೆ ಪ್ರತಿದಿನದ 
ಪದ್ಧತಿಯಂತೆ ಗೋವುಗಳನ್ನು” ದಾನಮಾಡಿದನು. ಆ ಧೇನುಗಳ ಹಾದಿಗೆ 
ಚಿನ್ನದಿಂದ ಅಲಂಕರಿಸಿ. ಮುತ್ತಿನ ಹಾರಗಳನ್ನು ಹಾಕಿ ಉತ್ತಮವಾದ ವಸ್ತ್ರಗಳನ್ನು 
ಹೊದಿಸಲಾಗಿತ್ತು ಅವುಗಳ ಪಾದಗಳಿಗೆ ಬೆಳ್ಳಿಯ ಗೊರಸುಗಳನ್ನು 
ತೊಡಿಸಲಾಗಿತ್ತು ಎಲ್ಲ ಹಸುಗಳೂ ಸಾಧುಸ್ವಭಾವದವೂ ಚೆನ್ನಾಗಿ 
ಹಾಲುಕೊಡತಕ್ಕವೂ ಚೊಚ್ಚಲು ಮಣಕಗಳೂ ಕರುಗಳಿಂದ ಸಹಿತವಾದವೂ 
ಆಗಿದ್ದವು (೮-೯). ಆಮೇಲೆ ತನ್ನ ವಿಭೂತಿ ಮೂರ್ತಿಗಳಾದ ಗೋವುಗಳನ್ನೂ 
ಬ್ರಾಹ್ಮಣರನ್ನೂ ದೇವತೆಗಳನ್ನೂ ಹಿರಿಯರನ್ನೂ ಸಕಲಭೂತಗಳನ್ನೂ ನಮಸ್ಕರಿಸಿ 

೧ ಒಂಬತ್ತನೆಯ ಶ್ಲೋಕದಲ್ಲಿ "ಬದ್ದಂ ಬದ್ದಂ ದಿನೇ ದಿನೇ'ಎಂದಿದೆ. ಬದ್ಧವೆಂದರೆ 


ಪುರಾಣೋಕವಾದ ಒಂದು ದೊಡ್ಡ ಸಂಖ್ಯೆ. "ದ್ವಂದ್ವಂ ದ್ವಂದ್ವಂ ದಿನೇ ದಿನೇ' ಎಂದು 
ಪಾಠಾಂತರ ಉಂಟು. ಆ ಪಕ್ಷದಲ್ಲಿ ಗೋವುಗಳ "ಜೊತೆ' ಎಂದರ್ಥ. 


೨೧೨ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ie ಸ ಭೂಷಯಾಮಾಸ ನರಲೋಕವಿಭೂಷಣಮ್‌ । 
ೇೀಭಿರ್ಭೂಷಣೈ; ಸ್ವೀಯೈರ್ದಿವ್ಯಸ್ತಗನುಲೇಪನೈಃ॥ ೧೧ 


ಚಃ ಿಜ್ಯಂ ತಥಾ55 ದರ್ಶಂ ಗೋವೃಷದ್ವಿಜದೇವತಾಃ। 
ಕಾಮಾಂಶ್ಲ ಸರ್ವವರ್ಣಾನಾಂ ಪೌರಾಠಿತಃ ಪುರಚಾರಿಣಾಮ್‌ । 


ಪ್ರದಾಪ್ಯ ಪ್ರೆಕೃತೀಃ ಕಾಮೈಃ ಪ್ರತೋಷ್ಠ ಪ್ರತ್ಯನಂದತ॥ ೧೨ 
ಸಂವಿಭಜ್ಞಾಗ್ರತೋ ಇ. ನ್‌ ಸ್ರಕ್‌ ತಾಂಬೂಲಾನುಲೇಪನೈೆಃ। 
ಸುಹೃದಃ ಪ್ರಕೃತೀರ್ದಾರಾನುಪಾಯುಂಕ್ತ ತತಃ ಸ್ವಯಮ್‌ ॥".. ೧೩ 


ಹನು fal ಉಪಾನೀಯ ಸೃಂದನಂ ಪರಮಾಧುತಮ್‌ । 
ಸುಗ್ರೀವಾದ್ಯೆ ೃರ್ಹಯ್ಯೆರ್ಯಕಂ ಪ್ರಣಮ್ಯಾವಸ್ಥಿತೋತಗೃತಃ॥ ೧೪ 


ಗೃಹೀತ್ವಾಪಾಣಿನಾ 5.4 ಸಾರಥೇಸ್ತ ಮಥಾರುಹತ್‌ । 
ಸಾತೃ ಕ್ಕು ದ್ವವಸಂಯುಕ್ತಃ ಪೂರ್ವಾದ್ರಿಮಿವ ಭಾಸ್ಕರಃ | ೧೫ 


ಮಂಗಳದ್ರವ್ಯಗಳನ್ನು ಸ್ಪರ್ಶಿಸಿದನು (೧೦). ಅನಂತರ ತನ್ನ ಪೀತಾಂಬರಾದಿ 
ವಸ್ತಭೂಷ ಕಂದ ಓಂ ದಿವ್ಯಮಾಲಾ ಗಂಧಗಳಿಂದಲೂ ಮನುಷ್ಯ ಲೋಕಕ್ಕೆ 
ಆಭರಣಪ್ರಾ ಯವಾದ ತನ್ನ "ದೇಹವನ್ನು ಅಲಂಕರಿಸಿಕೊಂಡನು. ಬಳಿಕ 
ಫೃತದಲ್ಲಿಯೂ ಕನ್ನಡಿಯಲ್ಲಿಯೂ ಶ್ರೀಕೃಷ್ಣನು ತನ್ನಮುಖವನ್ನುನೋಡಿಕೊಂಡು 
ಗೋವು, ವೃಷಭ, ಬ್ರಾಹ್ಮಣ ಮತ್ತುದೇವತೆಗಳ ದರ್ಶನಮಾಡಿ, ಅಂತಃಪುರದಲ್ಲಿ 
ಮತ್ತು ಪಟ್ಟಣದಲ್ಲಿರುವ ಸಕಲಜಾತಿಯವರಿಗೂ ಅಧಿಕಾರಿಗಳಿಗೂ 
ಇಷ್ಟವಾದುದನ್ನು ಕೊಡಿಸಿ ಸಂತೋಷಪಡಿಸಿ ತಾನೂ ಸಂತೋಷಪಟ್ಟನು 
(೧೧-೧೨). ಅನಂತರ ಮಾಲ್ಯ ತಾಂಬೂಲ ಗಂಧಗಳನ್ನು ವಿಪ್ರರಿಗೂ 
ಸ್ನೇಹಿತರಿಗೂ ಪ್ರಜೆಗಳಿಗೂ ತನ್ನ ಮಡದಿಯರಿಗೂ ಕ್ರಮವಾಗಿ ಹೆಂಚಿಕೊಟ್ಟು 
ತಾನೂ ಅವುಗಳನ್ನು ಉಪಭೋಗಿಸಿದನು (೧೩). ಅಷ್ಟರಲ್ಲಿ ಸಾರಥಿಯಾದ 
ದಾರುಕನು ಸುಗ್ರೀವ ಮೊದಲಾದ? ಅಶ್ವಗಳನ್ನು ಹೂಡಿದ ಪರಮಾದ್ಭುತವಾದ 
ರಥವನ್ನುತಂದು ನಿಲ್ಲಿಸಿ ಕೈಮುಗಿದು ಎದುರಿಗೆ ನಿಂತುಕೊಂಡನು. ಆಗ ಶ್ರೀಕೃಷ್ಣನು 
ಸಾರಥಿಯ ಎರಡು ಕೈಗಳನ್ನು ಕೈಯಿಂದ ಹಿಡಿದುಕೊಂಡು ಉದ್ಭವ 
ಸಾತ್ಯಕಿಗಳೂಡನೆ, ಸೂರ್ಯನು ಉದಯಾಚಲವನ್ನೇರುವಂತೆ, ರಥವನ್ನು 
ಹತ್ತಿದನು (೧೪-೧೫). 

೧ ಸುಗ್ರೀವ, ಶೈಬ್ಯ, ಮೇಘಪುಷ್ಟ ಬಲಾಹಕ-ಎಂಬ ನಾಲ್ಕು ಅಶ್ವಗಳು. 


ಸಪ್ತತಿತಮಾಧ್ಯಾಯಃ ೨೧೩ 


ಈಕ್ಷತೋತಂತಃಪುರಸ್ಪೀಣಾಂ ಸವ್ರೀಡಪ್ರೇಮವೀಕ್ಷಿತ್ರೆಃ। 
ಕೃಚ್ಛಾದ್‌ ವಿಸೃಷ್ಟೋ ನಿರಗಾಜ್ಞಾತಹಾಸೋ ಹರನ್‌ ಮನಃ॥ ೧೬ 
ಲ) ೮ ಚ ಜ 


ಸುಧರ್ಮಾಖ್ಯಾಂ ಸಭಾಂ ಸರ್ವೈರ್ವೃಷಿಬಿಃ ಪರಿವಾರಿತಃ । 
ಪ್ರಾವಿಶದ್‌ ಯನ್ನಿವಿಷ್ಟಾನಾಂ ನ ಸಂತ್ಯಂಗ ಷಡೂರ್ಮಯಃ॥ ೧೭ 


ತತ್ರೋಪವಿಷ್ಯ ಪರಮಾಸನೇ ವಿಭು- 
ರ್ಬಭಾ ಸ್ವಭಾಸಾ ಕಕುಭೋರ5ವಭಾಸಯನ್‌ । 

ವೃತೋ ನಸಿಂಹೈರ್ಯದುಭಿರ್ಯದೂತಮೋ 
ಯಥೋಡುರಾಜೋ ದಿವಿ ತಾರಕಾಗಣ್ಯೆಃ || ೧೮ 


ತತ್ರೋಪಮಂತ್ರಿಣೋ ರಾಜನ್‌ ನಾನಾಹಾಸ್ಕರಸ್ಫರ್ವಿಭುಮ್‌ । 
ಉಪತಸ್ಮುರ್ನಟಾಚಾರ್ಯಾ ನರ್ತಕ್ಯಸಾಂಡವೈಃ ಪೃಥಕ್‌ H ೧೯ 


ಅಂತಃಪುರಸ್ತ್ರೀಯರು ಲಜ್ಜೆಯಿಂದ ಪ್ರೇಮದ ನೋಟವನ್ನು ಬೀರುತ್ತ, 
ನಿರ್ವಾಹವಿಲ್ಲದೆ ನೋಟದಿಂದಲೇ ಬೀಳ್ಕೊಡಲು, ಶ್ರೀಕೃಷ್ಣನು ನಗುತ್ತ ಆ 
ಮಡದಿಯರ ಮನಸನ್ನು ಸೆಳೆಯುತ್ತ ತೆರಳಿದನು (೧೬). ಎಲ್ಲ 
ಯಾದವರಿಂದಲೂ ಪರಿವೃತನಾಗಿ ಸುಧರ್ಮವೆಂಬ ಸಭಾಮಂದಿರವನ್ನು 
ಪ್ರವೇಶಿಸಿದನು. ಪರೀಕ್ಷಿತರಾಜ, ಸುಧರ್ಮ ಎಂಬ ಆ ಸಭಾಮಂದಿರದಲ್ಲಿರ 
ತಕ್ಕವರಿಗೆ ಆರು” ಊರ್ಮಿಗಳ ಬಾಧೆ ಇಲ್ಲ ಅಲ್ಲಿಆ ಸ್ವಾಮಿಯು ಶ್ರೇಷ್ಠವಾದ 
ಹೀಠದಲ್ಲಿ ಕುಳಿತುಕೊಳ್ಳಲಾಗಿ ದಶದಿಕ್ಕುಗಳೂ ಬೆಳಗಿದವು. ಯಾದವರಿಂದ 
ಪರಿವೃತನಾದ ಆ ಯದುಪುಂಗವನು, ಗಗನದಲ್ಲಿ ನಕ್ಷತ್ರಗಳಿಂದ ಪರಿವೃತನಾದ 
ಚಂದ್ರಮನಂತೆ ಕಂಗೊಳಿಸಿದನು (೧೭-೧೮). ಪರೀಕ್ಷಿತರಾಜ, ಅಲ್ಲಿ 
ಹಾಸ್ಯಗಾರರು ನಾನಾ ಹಾಸ್ಯರಸಪ್ರಸಂಗಗಳಿಂದಲೂ ನಾಟ್ಯಾಚಾರ್ಯರೂ 
ನರ್ತಕಿಯರೂ ವಿಭಿನ್ನ ನೃತ್ಯಪ್ರಕಾರಗಳಿಂದಲೂ ಆ ಪ್ರಭುವನ್ನು ಸೇವಿಸಿದರು. 
ಮೃದಂಗ, ವೀಣೆ, ಮದ್ದಳೆ, ಕೊಳಲು, ತಾಳ, ಶಂಖ ಧ್ವನಿಗಳೂಡನೆ ನರ್ತಿಸಿದರು, 
ಹಾಡಿದರು. ಸೂತ, ಮಾಗಧ, ವಂದಿಗಳು ಸುತಿಸಿದರು (೧೯-೨೦). ಸಭೆಯಲ್ಲಿ 


೧ಶೋಕ, ಮೋಹ, ಹಸಿವು ಬಾಯಾರಿಕೆ, ಮುಪ್ಪು ಮತ್ತು ಮರಣ-ಇವು ಆರು 
ಊರ್ಮಿಗಳು. 


"ಟಟ 


೨೧೪ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಮೃದಂಗವೀಣಾಮುರಜವೇ ಣುತಾಲದರಸನ್ಸೆಃ 
ನನ್ಫತುರ್ಜಗುಸುಷುವುಶ್ಚಸೂತಮಾಗಧವಂದಿನಃ॥ ೨೦ 


ತತ್ರಾಹುರ್ಬ್ರಾಹ್ಮಣಾಃ ಕೇಚಿದಾಸೀನಾ ಬ್ರಹ್ಮವಾದಿನಃ | 
ಪೂರ್ವೇಷಾಂ ಪುಣ್ಯಯಶಸಾಂ ರಾಜ್ಞಾಂ ಚಾಕಥಯನ್‌ ಕಥಾಃ॥ ೨೧ 


ತತ್ಸೈಕಃ ಪುರುಷೋ ರಾಜನ್ನಾಗತೋತ ಪೂರ್ವದರ್ಶನಃ। 
ಎಜ್ಞಾಪಿತೋ ಭಗವತೇ ಪ್ರತೀಹಾರೈ; ಪ್ರವೇಶಿತಃ ॥ ವಿ೨ 


ಸ ನಮಸ್ಕೃತ್ಯ ಕೃನ್ಲಾಯ ಪರೇಶಾಯ ಕೃತಾಂಜಲಿಃ 
ರಾಜ್ಞಾಮಾವೇದಯದ್‌ ದುಃಖಂ ಜರಾಸಂಧನಿರೋಧಜಮ್‌ ॥ ೨೩ 


ಯೇ.ಚ ದಿಗ್ವಿಜಯೇ ತಸ್ಯ ಸಂನತಿಂ ನ ಯಯುರ್ನ್ಯಪಾಃ। 
ಪ್ರಸಹ್ಯ ರುದ್ಧಾಸೇನಾಸನ್ನಯುತೇ ದ್ವೇ ಗಿರಿವ್ರಜೇ॥ ೨೪ 


ಕೃಷ್ಟ ಕಷ್ಣಾಪ್ರಮೇಯಾತ್ನನ್‌ ಪ್ರಪನಭಯಭಂಜನ। 
ಣ ಆ ಷ್ಠ 


೪ಣಲ 


ವಯಂ ತ್ಲಾಂ ಶರಣಂ ಯಾಮೋ ಭವಭೀತಾಃ ಪೃಥಗ್ಡಿಯಃ || ೨೫ 


ಕುಳಿತಿದ್ದಕೆಲವು ಬ್ರಾಹ್ಮಣರು ವೇದಮಂತ್ರಗಳಿಗೆ ವ್ಯಾಖ್ಯಾನ ಹೇಳಿದರು. ಇನ್ನೂ 
ಕೆಲವು ವಾಗ್ಧಿಗಳು ಪುಣ್ಯ ಕೀರ್ತಿಗಳಾದ ಪ್ರಾಚೀನರಾಜರ ಕಥೆಗಳನ್ನುತಿಳಿಸಿದರು. 
ಹೀಗಿರಲು, ಪರೀಕ್ಷಿತರಾಜ, ಒಬ್ಬ ಅಪರಿಚಿತನಾದ ಮನುಷ್ಯನು ಶ್ರೀಕೃಷ್ಣನ 
ದರ್ಶನವನ್ನಪೇಕ್ಷಿಸಿ ಅಲ್ಲಿಗೆ ಬಂದನು. ದ್ವಾರಪಾಲಕರು ಆ ವಿಷಯವನ್ನು 
ಭಗವಂತನಿಗೆ ಅರಿಕೆಮಾಡಿ ಅನುಮತಿಯನ್ನು ಪಡೆದು ಆ ಪುರುಷನನ್ನು ಒಳಕ್ಕೆ 
ಬಿಟ್ಟರು (೨೧-೨೨). ಆತನು ಪರಮೇಶ್ವರನಾದ ಶ್ರೀಕೃಷ್ಣನಿಗೆ ಕೈಮುಗಿದು, 
ಜರಾಸಂಧನ ಸೆರೆಯಲ್ಲಿ ಎಭಿನ್ನ ರಾಜರು ಅನುಭವಿಸುತ್ತಿದ್ದ ದುಃಖವನ್ನು 
ನಿವೇದಿಸಿದನು : ""ಜರಾಸಂಧನು ದಿಗ್ವಿಜಯಕ್ಕೆ ಹೋದಾಗ ಯಾವ ರಾಜರು 
ಶರಣಾಗಲಿಲ್ಲವೋ ಅವರೆಲ್ಲರನ್ನೂ ಜರಾಸಂಧನು ಬಲಾತ್ಕಾರವಾಗಿ ಬಂಧಿಸಿ 
ಸೆರೆಮನೆಯಲ್ಲಿಟ್ಟದ್ದಾನೆ. ಅಂಥ ರಾಜರು ಗಿರಿವ್ರಜದಲ್ಲಿಇಪ್ಪತುಸಾವಿರ ಇದ್ದಾರೆ 
(೨೩-೨೪). ಅವರು ಬಿನ್ನವಿಸುವುದೇನೆಂದರೆ-ಶ್ರೀಕೃಷ್ಣ ಕೃಷ್ಣ ಅಪ್ರಮೇಯ 
ಸ್ವರೂಪನೆ, ಶರಣಾಗತರ ಭಯವನ್ನು ನೀಗಿಸತಕ್ಕವನು ನೀನು. 
ಭೇದಬುದ್ದಿಯುಳ್ಳ ನಾವು ಸಂಸಾರಕ್ಕೆ ಹೆದರಿ ನಿನಗೆ ಶರಣಾಗಿದ್ದೇವೆ (೨೫). 


ಸಪತಿತಮಾಧ್ಯಾಯಃ ೨೧೫ 


ಲೋಕೋ ವಿಕರ್ಮನಿರತಃ ಕುಶಲೇ ಪ್ರಮತ] 
ಕರ್ಮಣ್ಯಯಂತ್ವದುದಿತೇ ಭವದರ್ಚನೇ ಸ್ಟೇ । 

ಯಸಾವದಸ್ಯ ಬಲವಾನಿಹ ಜೀವಿತಾಶಾಂ 
ಸದ್ಯಶ್ಸಿನತ್ಯನಿಮಿಷಾಯ ನಮೋಪಸ್ತುತಸ್ಕ್ರೈ ॥ ೨೬ 


ಲೋಕೇ ಭವಾನ್‌ ಜಗದಿನಃ ಕಲಯಾವತೀರ್ಣಃ 
ಸದ್ರಕ್ಷಣಾಯ ಖಲನಿಗ್ರಹಣಾಯ ಚಾನ್ಯಃ। 


ಕಶ್ಚಿತ್‌ ತ್ವದೀಯಮತಿಯಾತಿ ನಿದೇಶಮಾಶ 

ಕಿಂ ವಾ ಜನಃ ಸಕ್ಷತಮೃಚ್ಛತಿ ತನ್ನ ಎದ್ದ I ಶ್ರ 
ಸ್ವಪ್ನಾಯಿತಂ ನೃಪಸುಖಂ ಪರತಂತ್ರಮಾಶ 

ಶಶ್ವದ್ಧಯೇನ ಮೃತಕೇನ ಧುರಂ ವಹಾಮಃ। 
ಹಿತ್ವಾತದಾತ್ಮನಿ ಸುಖಂ ತ್ವದನೀಹಲಭ್ಯಂ 

ಕ್ಲಿಠ್ಯಾಮಹೇಶತಿ ಕೃಪಣಾಸವ ಮಾಯಯೇಹ ॥। ೨೮ 


ಈ ಲೋಕವು ವಿಕರ್ಮದಲ್ಲಿಎಂದರೆ ನಿಷಿದ್ದ ಮತ್ತುಕಾಮ್ಯವಾದ ಕರ್ಮಗಳಲ್ಲಿ 
ನಿರತವಾಗಿ ತನ್ನಕುಶಲವನ್ನರಿಯದೆ ತಪ್ಪುಮಾಡುತಿದೆ. ಕ್ಷೇಮಕರವಾದ ಸಾಮಾನ್ಯ 
ಧರ್ಮದಲ್ಲಿಯೂ ನೀನು ಉಪದೇಶಿಸಿದ ನಿನ್ನ ಅರ್ಚನಾವಿಧಿಯಲ್ಲಿಯೂ 
ಆಸಕ್ರವಾಗಿಲ್ಲ ಬಲಾಢ್ಕನಾದ ಯಾವನು ಈ ಜನರ ಜೀವಿತಾಶೆಯನ್ನು ಒಡನೆಯೇ 
ತೊಡೆದು ಹಾಕುವನೋ ಅಂತಹ ಕಲಾತ್ಮಕ ದೇವನಾದ ನಿನಗೆ ನಮಸ್ಕಾರ (೨೬). 
ಜಗದೀಶ್ವರನಾದ ನೀನು ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುರ್ಜನರನ್ನು 
ಶಿಕ್ಷಿಸುವುದಕ್ಕಾಗಿಯೂ ಏಕಾಂಶದಿಂದ ಈ ಲೋಕದಲ್ಲಿ ಅವತರಿಸಿದ್ದೀಯೆ. 
ಹೀಗಿರುವಾಗ ಜರಾಸಂಧನಂಥವನೊಬ್ಬನು ನಿನ್ನ ಆಜ್ಞೆಯನ್ನು ಉಲ್ಲಂಫಿಸುತಾನೆ. 
ಇನ್ನೊಬ್ಬನು ತನ್ನ ಕರ್ಮಫಲವಾದ ದುಃಖವನ್ನು ಅನುಭವಿಸುತ್ತಲೇ 
ಇರುತ್ತಾನೆ. ಇದೇಕೆ ಹೀಗೆ, ಹೇ ಸ್ವಾಮಿ, ನಾವರಿಯೆವು (೨೭). 
ಹೇ ಪ್ರಭು, ರಾಜಸುಖವೆಂಬುದು ಕನಸಿಗೆ ಸಮಾನ, ಎಷ್ಟುದರೂ ಇದು 
ಪರಾಧೀನವಾದದ್ದೂ ಸದಾ ಹೆದರುತ್ತಲೇ ಹೆಣದಂತಹ ಈ ದೇಹದಿಂದ 
ರಾಜ್ಯದ ಹೊರೆಯನ್ನು ಹೊರುತ್ತೇವೆ. ನಿನ್ನ ಕೃಪೆಯಿಂದ ಆಶಾರಹಿತರಿಗೆ 


೨೧೬ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ತನ್ನೋ ಭವಾನ್‌ ಪ್ರಣತಶೋಕಹರಾಂಘ್ರಿಯುಗ್ನೋ 

ಬದ್ದಾನ್‌ ವಿಯುಂಕ್ಷ ಎ ಮಗಧಾಹ್ವಯಕರ್ಮಪಾಶಾತ್‌ ಚ 
ಯೋ ಭೂಭುಜೋ5ಂ ಯುತಮತಂಗಜವೀರ್ಯಮೇಕೋ 

ಬಿಭ್ರದ್‌ ರುರೋಧ ಭವನೇ ಮೃಗರಾಡಿವಾವೀಃ॥ ೨೯ 
ಯೋ ವೈ ತ್ವಯಾ ದ್ವಿನವಕ್ಳತ್ವಉದಾತ್ರಚಕ್ರ 

ಭಗ್ಗೋ ಮೃಧೇ ಖಲು ಭವಂತಮನಂತವೀರ್ಯಮ್‌ । 
ಜಿತ್ವಾನೈಲೋಕನಿರತಂ ಸಕೃದೂಢದರ್ಪೋ 

ಯುಷ್ಠತ್ತಜಾ ರುಜತಿ ನೋಂಜಿತ ತದ್‌ ವಿಧೇಹಿ॥ ೩೦ 

ದೂತ ಉವಾಚ- 


ಇತಿ ಮಾಗಧಸಂರುದ್ದಾ ಭವದ್ಧರ್ಶನಕಾಂಕ್ಷಿಣಃ 
ಪ್ರಪನ್ನಾಃ ಪಾದಮೂಲಂ ತೇ ದೀನಾನಾಂ ಶಂ ವಿಧೀಯತಾಮ್‌ ॥ 


ಲಭ್ಯವಾಗುವ (ಸ್ವತಂತ್ರವಾದ) ಆತ್ಮ ಸುಖವನ್ನು ಕೈಬಿಟ್ಟಿದ್ದೇವೆ. ನಿನ್ನ 
ಮಾಯೆಯಿಂದ ಅತಿದೀನರಾಗಿ ಕ್ಲೇಶಪಡುತ್ತಿದ್ದೇವೆ (೨೮). ಶರಣಾದವರ 
ಶೋಕವನ್ನು ಪರಹರಿಸುವ ಚರಣಾರವಿಂದ ನಿನ್ನದು. (ನಿನ್ನದೇ 
ಮಾಯೆಯಾದ್ದರಿಂದ) ಈ ಜರಾಸಂಧನೆಂಬ ಕರ್ಮಪಾಶದಿಂದ ನಮ್ಮನ್ನು 
ಬಿಡುಗಡೆ ಮಾಡಿಸು. ಈ ಮಾಗಧನೊಬ್ಬನೇ ಹತುಸಾವಿರ ಆನೆಗಳ 
ಬಲವುಳ್ಳವನು. ಸಿಂಹವು ಹೆಣ್ಣು ಕುರಿಗಳನ್ನು ಹೇಗೋ ಹಾಗೆ ಈತನು ನಮ್ಮನ್ನು 
ಅಡ್ಡಗಟ್ಟಿ ತನ್ನ ಮನೆಯಲ್ಲಿ ಬಂಧಿಸಿದ್ದಾನೆ (೨೯). ನಿನಗೂ ಆತನಿಗೂ ನಡೆದ 
ಹದಿನೆಂಟು 'ಯುದ್ಧ ಪ್ರಸಂಗಗಳಲ್ಲಿ ಮಹಿಮಾನ್ನಿತವಾದ ಸುದರ್ಶನಚಕ್ರವನ್ನು 
ಧರಿಸಿದ ನೀನ್ನು ಹದಿನೇಳು ಸಲ ಮಾಗಧನನ್ನು ಸೋಲಿಸಿ ಓಡಿಸಿದ್ದೀಯೆ.. 

ನೀನು ಅನಂತ ವೀರ್ಯನಾದರೂ ನರಶರೀರ ವಿನೋದಿಯಾದ್ದರಿಂದ ಒಂದೇ 
ಒಂದು ಸಲ ಜರಾಸಂಧನು ನಿನ್ನನ್ನು ಪರಾಜಯಗೊಳಿಸಿದನು. "'ಅಿಷ್ಠರಿಂದಲೇ 
ದರ್ಪಾಂಧನಾಗಿ ನಿನ್ನ ಪ್ರಜೆಗಳಾದ ನಮ್ಮನ್ನು ಪೀಡಿಸುತ್ತಿದ್ದಾನೆ. ಈಗ 
ಉಚಿತವಾದ್ದೇನೆಂಬುದನ್ನು, ಹೇ ಅಜಿತ, ನೀನು ಮಾಡಬೇಕು'' (೩೦). ಹೀಗೆ 
ರಾಜರ ವಿಜ್ಞಾಪನೆಯನ್ನು ತಿಳಿಸಿ ಆ ದೂತನು ""ಹೇ ಸ್ವಾಮಿ, ಹೀಗೆ 
ಜರಾಸಂಧನಿಂದ ಸೆರೆಹಿಡಿಯಲ್ಪಟ್ಟ ರಾಜರು ನಿನ್ನ ದರ್ಶನಕ್ಕಾಗಿ ತವಕಪಡುತ್ತ 


ಸಪ್ತತಿತಮಾಧ್ಯಾಯಃ ೨೧೭ 


ಎರಿ 


ಶ್ರೀಶುಕ ಉವಾಚ- 


ರಾಜದೂತೇ ಬ್ರುವತ್ಯೇವಂ ದೇವರ್ಷಿಃ ಪರಮದ್ಯುತಿಃ | 
ಬಿಭ್ರತ್‌ ಪಿಂಗಜಟಾಭಾರಂ ಪ್ರಾದುರಾಸೀದ್‌ ಯಥಾ ರವಿಃ॥ ೩೨ 
ತಂ ದೃಷ್ಟ್ವಾಭಗವಾನ್‌ ಕೃಷ್ಣಃ ಸರ್ವಲೋಕೇಶ್ಟರೇಶ್ದರಃ। 
ವವಂದ ಉತ್ಪಿತಃ ಶೀರ್ಷ್ಲಾ ಸಸಭ್ಯಃ ಸಾನುಗೋ ಮುದಾ ॥ ೩೩ 


ಸಭಾಜಯಿತ್ವಾವಿಧಿವತ್‌ ಕೃತಾಸನಪರಿಗ್ರಹಮ್‌ । 
ಬಭಾಷೇ ಸೂನೃತೈರ್ವಾಕ್ಕೈಃ ಶ್ರದ್ಧಯಾ ತರ್ಪಯನ್‌ ಮುನಿಮ್‌ ॥ ೩೪ 


ಅಪಿಸ್ಪಿದದ್ಯ ಲೋಕಾನಾಂ ತ್ರಯಾಣಾಮಕುತೋಭಯಮ್‌ | 
ನನು ಭೂಯಾನ್‌ ಭಗವತೋ ಲೋಕಾನ್‌ ಪರ್ಯಟತೋ ಗುಣಃ॥ 


ನ ಹಿತೇಆವಿದಿತಂ ಕಿಂಚಿಲ್ಲೋಕೇಷ್ವೀಶ್ವರಕರ್ತೃಷು 
ಅಥ ಪೃಚ್ಛಾಮಹೇ ಯುಷ್ಮಾನ್‌ ಪಾಂಡವಾನಾಂ ಚಿ ಕೀರ್ಷಿತಮ್‌ ॥ ೩೬ 


ನಿನ್ನಮಾದಮೂಲಕ್ಕೆ ಶರಣಾಗಿದ್ದಾರೆ. ಆ ದೀನರಿಗೆ ಕ್ಷೇಮವನ್ನುಂಟುಮಾಡು'' ಎಂದನು 
(೩೧). ರಾಜದೂತನು ಈ ರೀತಿಯಲ್ಲಿ ಬಿನ್ನವಿಸುತ್ತಿರುವಾಗ, ಮಹಾ ತೇಜಸ್ವಿಗಳಾದ 
ನಾರದರು ಪಿಂಗಳ ವರ್ಣದ ಜಟಾಭಾರವನ್ನು ಹೊತ್ತು ಸೂರ್ಯನೋ ಎಂಬಂತೆ 
ಅಲ್ಲಿ ಉಪಸ್ನಿತರಾದರು. ಆಗ ಸರ್ವಲೋಕೇಶ್ವರರಿಗೆ ಈಶ್ವರನಾದ ಭಗವಾನ್‌ 
ಶ್ರೀಕೃಷ್ಣನು ಪರಿವಾರಸಹಿತನಾಗಿ ಸಭಾಸದರೊಡನೆ ಎದ್ದು ನಿಂತು ತಲೆಬಾಗಿ 
ನಾರದರಿಗೆ ಸಂತೋಷದಿಂದ ವಂದಿಸಿದನು (೩೨-೩೩). ಅನಂತರ ನಾರದ 
ಮುನಿಗಳಿಗೆ ವಿಧಿವತಾಗಿ ಸತ್ಕಾರವನ್ನು ನೀಡಿದನಲ್ಲದೆ ಪೀಠದಲ್ಲಿ ಮಂಡಿಸಿದ 
ಅವರನ್ನು ಶ್ರದ್ಧೆಯಿಂದ ಸಂತೋಷಪಡಿಸುತ್ತ ಪ್ರಿಯವಾಕ್ಯಗಳಿಂದ ಹೀಗೆಂದನು: 
""ಮುನಿಗಳೆ, ಈಗ ಮೂರು ಲೋಕಗಳಿಗೂ ಕುಶಲವಷ್ಟೇ? ಎಲ್ಲ ಲೋಕಗಳನ್ನೂ 
ಸುತುವ ನಿಮ್ಮಿಂದ ಲೋಕವಾರ್ತೆಯು ನಮಗೆ ತಿಳಿದು ಬರುತ್ತಿರುವುದೊಂದು 
ದೊಡ್ಡ ಲಾಭ (೩೪-೩೫). ದೇವರು ಸೃಷ್ಟಿಸಿರುವ ಈ ಲೋಕಗಳಲ್ಲಿ ನಿಮಗೆ 
ಗೊತಿಲ್ಲದ ವಿಷಯವಾವುದೂ ಇಲ್ಲ! ಆದ್ದರಿಂದ ಈಗ ಪಾಂಡವರು ಏನು 
ಮಾಡುತ್ತಿದ್ದಾರೆಂದು ಕೇಳಲಪೇಕ್ಷಿಸುತ್ತೇವೆ.'' ಅದಕ್ಕೆ ನಾರದರು ಹೇಳಿದರು: 
''ಎಶ್ವಕರ್ತನಾದ ಬ್ರಹ್ಮನನ್ನು ಮರುಳುಗೊಳಿಸುವ ಮಾಯಾವಿಯಾದ 


೨೧೮ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಶ್ರೀ ನಾರದ ಉವಾಚ- 


ದೃಷ್ಟಾ ಮಯಾ ತೇ ಬಹುಶೋ ದುರತೃಯಾ 
ಮಾಯಾ ವಿಭೋ ವಿಶ್ವಸೃಜಶ್ಚ ಮಾಯಿನಃ। 
ಭೂತೇಷು ಭೂಮಂಶ್ಚರತಃ ಸ್ಪಶಕಿಭಿ- 
ರ್ವಹ್ನೇರಿವ ಚ್ಚನ್ನರುಚೋ ನಮೇ ದ್ಭುತಮ್‌ || ೩೭ 


ತವೇಹಿತಂ ಕೋರ ರ್ಹತಿ ಸಾಧು ವೇದಿತುಂ 
ಸ್ವಮಾಯಯೇದಂ ಸೃಜತೋ ನಿಯಚ್ಛತಃ 
ಯದ್‌ ಎದ್ಯಮಾನಾತ್ಮ ತಯಾವಭಾಸತೇ 
ತಸ್ಮೈ ನಮಸೇ ಸ್ವವಿಲಕ್ಷಣಾತ್ಮನೇ | ೩೮ 
ಜೀವಸ್ಯ ಯಃ ಸಂಸರತೋ ವಿಮೋಕ್ಷಣಂ 
ನಜಾನತೋ ನರ್ಥವಹಾಚ್ಛರೀರತಃ। 
ಲೀಲಾವತಾರೈಃ ಸ್ವಯಶಃ ಪ್ರದೀಪಕಂ 
ಪ್ರಾಜ್ಞಾಲಯತ್ನ್ವಾತಮಹಂ ಪ್ರಪದ್ಯೇ ॥ ೩೯ 


ನಿನ್ನ ಮಾಯೆಯನ್ನು ಕಂಡೆನು | ಎಲ್ಲೆಲ್ಲಿಯೂ ಹರಡಿರುವ ನಿನ್ನ 
ಮಾಯೆಯೆಂಬುದು ಮೀರಲಶಕ್ಕವಾದುದು. ಹೇ ವಿಭೋ ಭೂಮನ್‌, 
ಸಕಲಪ್ರಾಣಿಗಳಲ್ಲಿಯೂ ಅಡಗಿರುವ ಅಗ್ನಿ ತತ್ತ್ವದಂತೆ, ನಿನ್ನ ಶಕ್ತಿಗಳಿಂದಲೇ 
ಗೂಢನಾಗಿ ಎಲ್ಲೆಲ್ಲಿಯೂ ವ್ಯಾಪಿಸಿರುವ ನೀನು ಈ ಪ್ರಶ್ನೆಮಾಡಿದ್ದು ಅಚ್ಚರಿಯಲ್ಲ! 
(೩೬-೩೭). ಈ ಜಗತ್ತನ್ನುನಿನ್ನ ಮಾಯೆಯಿಂದಲೇ ಸೃಜಿಸಿ ಅಳಿಸಿಹಾಕುತ್ತಿರುವ 
ನಿನ್ನ ಉದ್ದೇಶವನ್ನು ಯಾವನು ತಾನೇ ಸರಿಯಾಗಿ ತಿಳಿದುಕೊಂಡಾನು 9) 
(ಇಲ್ಲದಿದ್ದರೂ ಈ ಜಗತ್ತು) ಯಾವ ನಿನ್ನ ಮಾಯೆಯಿಂದ ಇದ್ದಂತೆ 
ತೋರುವುದೋ ಅಂತಹ ಸರ್ವವಿಲಕ್ಷಣವಾದ ಸ್ವಸ್ವರೂಪವುಳ್ಳ ನಿನಗೆ 
ನಮಸ್ಕಾರ | (೩೮). ಅನರ್ಥಕಾರಿಯಾದ ಶರೀರದ ದೆಸೆಯಿಂದ ಸಂಸಾರದಲ್ಲಿ 
ತೊಳಲುತ್ತ ಬಿಡುಗಡೆಯ ಬೆಳಕನ್ನು ಕಾಣದಿರುವ ಜೀವರ ಉದ್ದಾರಕ್ಕಾಗಿ 
ಮತ್ಸ್ಯಾದಿ ಲೀಲಾವತಾರಗಳ ಮೂಲಕ ನಿನ್ನ ಕೀರ್ತಿಯೆಂಬ ಪ್ರದೀಪನನ್ನು 
ಪ್ರಜ್ವಲಗೊಳಿಸಿದ ನಿನಗೆ ಸರ್ವಾತ್ಮನಾ ಶರಣಾಗಿದ್ದೇನೆ (೩೯). 


ಸಪ್ತತಿತಮಾಧ್ಯಾಯಃ ೨೧೯ 


ಅಥಾಪ್ಯಾಶ್ರಾವಯೇ ಬ್ರಹ್ಮನರಲೋಕವಿಡಂಬನಮ್‌ । 

ರಾಜ್ಞಃ ಪೈತೃಷ್ನಸೇಯಸೃ ಭಕ್ತಸ್ಯ ಚ ಚಿಕೀರ್ಷಿತಮ್‌ ॥ ೪೦ 
ಯಕ್ಷ್ಯತಿ ತ್ಹಾಂ ಮಖೇಂದ್ರೇಣ ರಾಜಸೂಯೇನ ಪಾಂಡವಃ। 
ಪಾರಮೇಷ್ಠ ಕಾಮೋ ನಪತಿಸದ್‌ ಭವಾನನುಮೋದತಾಮ್‌ ॥ ೪೧ 


ತಸ್ಮಿನ್‌ ದೇವ ಕ್ರತುವರೇ ಭವಂತಂ ವೈ ಸುರಾದಯಃ। 


ದಿದ್ದಕ್ಷವಃ ಸಮೇಪ್ಯಂತಿ ರಾಜಾನಶ್ಚಯಶಸ್ಸಿನಃ ॥ ೪೨ 
ಶ್ರವಣಾತ್‌ ಕೀರ್ತನಾತ್‌ ಧ್ಯಾನಾತ್‌ ಪೂಯಂತೇ$ಂತೇsವಸಾಯಿನಃ 
ತವ ಬ್ರಹ್ಮಮಯಸ್ಯೇಶ ಕಿಮುತೇಕ್ಷಾಭಿಮರ್ಶಿನಃ ॥ ೪೩ 


ಯಸ್ಯಾಮಲಂ ದಿವಿ ಯಶಃ ಪ್ರಥಿತಂ ರಸಾಯಾಂ 
ಭೂಮ್‌ ಚತೇ ಭುವನಮಂಗಲ ದಿಗ್ನಿತಾನಮ್‌ | 
ಮಂದಾಕಿನೀತಿ ದಿವಿ ಭೋಗವತೀತಿ ಚಾಧೋ 


ಹೇ ಪರಮಾತ್ವ ಆದರೂ, ಮನುಷ್ಯಲೋಕದ ಲೀಲೆಯನ್ನನುಸರಿಸುತ್ತಿರುವ 
ನಿನಗೆ, ನಿನ್ನ ಭಕ್ತನೂ ಸೋದರತ್ತೆಯ ಮಗನೂ ಆದ ಧರ್ಮರಾಯನ 
ಉದ್ದೇಶವೇನಿದೆಯೆಂಬುದನ್ನು ತಿಳಿಸುತ್ತೇನೆ. ರಾಜಮಂಡಲಿಯಲ್ಲಿ ಪ್ರಾಶಸ್ತವನ್ನು 
ಗಳಿಸಬೇಕೆಂದು ಆ ಪಾಂಡುಪುತ್ರನು ರಾಜಸೂಯವೆಂಬ ಶ್ರೇಷ್ಠವಾದ 
ಯಾಗದಿಂದ ನಿನ್ನನ್ನೇ ಪೂಜಿಸಲಿರುವನು. ಅದಕ್ಕೆ ನೀನು ಸಂಮತಿಸಬೆಕೆಂಬುದು 
ಅವನ ಉದ್ದೇಶ (೪೦-೪೧). ಸರ್ವೋತ್ತಮವಾದ ಆ ದೇವಯಾಗದ 
ಸಂದರ್ಭದಲ್ಲಿಸಕಲ ದೇವಾದಿಗಳೂ ವಿಖ್ಯಾತರಾದ ರಾಜರೂ ನಿನ್ನ ದರ್ಶನವನ್ನು 
ಬಯಸಿ ಆಗಮಿಸುವರು. ಹೇ ಪ್ರಭು, ವೇದಮೂರ್ತಿಯಾದ ನಿನ್ನ ನಾಮ 
ಶ್ರವಣದಿಂದ, ಕೀರ್ತನದಿಂದ, ಸ್ಫರಣದಿಂದಸಹ ಶ್ವಪಚರೂ ಪವಿತ್ರರಾಗುತಾರೆ. 
ಇನ್ನು ನಿನ್ನ ದರ್ಶನದಿಂದ, ಸ್ಪರ್ಶನದಿಂದ ಪವಿತ್ರರಾಗುತ್ತಾರೆಂದು 
ಹೇಳಬೇಕಾದ್ದೇನು ? (೪೨-೪೩). ಹೇ ತ್ರಿಭುವನಮಂಗಳ, ಸ್ವರ್ಗದಲ್ಲಿ. 
ಪಾತಾಳದಲ್ಲಿ-ಭೂಲೋಕದಲ್ಲಿ ಹರಡಿರುವ ನಿನ್ನ ಶುಭ್ರ ಕೀರ್ತಿಯು 
ದಿಗಂತಗಳವರೆಗೆ ಹೊದಿಸಿದ ಮೆಲ್ಕಟ್ಟಿನಂತೆ ವಿರಾಜಿಸುವುದು. ನಿನ್ನ 


೨೨೦ ಶ್ರೀಮದ್ಭಾಗವತಂ-- ದಶಮಸ್ವಂಧಃ 


ಗಂಗೇತಿ ಚೇಹ ಚರಣಾಂಬು ಪುನಾತಿ ವಿಶ್ವಮ್‌ ॥ ೪೪ 
ಶ್ರೀ ಶುಕ ಉವಾಚ- 
ತತ್ರ ತೇಷ್ಟಾಶಪಕ್ಷೇಷ್ಠಗಹ್ನತ್ತು ವಿಜಿಗೀಷಯಾ । 
ವಾಚಃ ಪೇಶೈಃ ಸ್ಮಯನ್‌ ಭ್ಹತ್ತಮುದ್ದವಂ ಪ್ರಾಹ ಕೇಶವಃ ॥ ೪೫ 
ಶ್ರೀಭಗವಾನುವಾಚ- 
ತಂ ಹಿನಃ ಪರಮಂ ಚಕ್ಷುಃ ಸುಹ್ಮನ್ಫಂತ್ರಾರ್ಥತತ್ತ್ವವಿತ್‌ ॥ 
ತಥಾತ್ರ ಬ್ರೂಹ್ಯನುಷ್ಠೇಯಂ ಶ್ರದ್ಧದ್ಧಃ ಕರವಾಮ ತತ್‌ ॥ ೪೬ 
ಇತ್ಯುಪಾಮಂತ್ರಿತೋ ಭರ್ತ್ರಾ ಸರ್ವಜ್ಞೇನಾಪಿ ಮುಗ್ಗವತ್‌ ಟ। 
ನಿದೇಶಂ ಶಿರಸಾ5 ಧಾಯ ಉದ್ದವಃ ಪ್ರತ್ಯಭಾಷತ || ೪೭ 
ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ ಸಪತಿತಮಾಧ್ಯಾಯಃ 








ಪಾದೋದಕವು ಸ್ವರ್ಗದಲ್ಲಿ ಮಂದಾಕಿನಿಯೆನಿಸಿ, ಪಾತಾಳದಲ್ಲಿ 
ಭೋಗವತಿಯೆನಿಸಿ, ಈ ಭೂಲೋಕದಲ್ಲಿ ಗಂಗೆಯೆನಿಸಿ ಎಶ್ವವನ್ನು 
ಪಾವನಗೊಳಿಸುತ್ತಿದೆ'' ಎಂದರು (೪೪). ಆ ಸಂದರ್ಭದಲ್ಲಿ ಸ್ವಪಕ್ಷೀಯರಾದ 
ಯಾದವರು ಜರಾಸಂಧನನ್ನು ಗೆಲ್ಲಬೇಕೆಂಬ ವಿಜಯೇಚ್ಛೆಯುಳ್ಳವರಾಗಿ, 
ರಾಜಸೂಯಕ್ಕೆ ಹೋಗಲು ಒಪ್ಪಲಿಲ್ಲ ಆಗ ಕೇಶವನು ಮಂತ್ರಿಯಾದ 
ಉದ್ದವನನ್ನು ಕುರಿತು ಮೃದುವಾಕ್ಯಗಳಿಂದ ಹೀಗೆಂದನು (೪೫) : ""ಉದ್ದವ, 
ನೀನು ನಮಗೆ ಸರಿಯಾಗಿ ನೋಡಬಲ್ಲಕಣ್ಣು ಮಿತ್ರನೂ ಮಂತ್ರಾಲೋಚನೆಯಲ್ಲಿ 
ನಿಪುಣನೂ ಆಗಿದ್ದೀಯೆ. ಈಗ ಏನುಮಾಡಬೇಕೆಂಬುದನ್ನು ಹೇಳು. ನಿನ್ನ 
ಮಾತನ್ನು ಶ್ರದ್ದೆಯಿಂದ ಒಪ್ಪಿಕೊಂಡು ಅದರಂತೆ ನಡೆಯೋಣ'' ಎಂದನು (೪೬). 
ಸ್ವಯಂ ಸರ್ವಜ್ಞನಾಗಿದ್ದರೂ ಗೊತ್ತಿಲ್ಲದವನಂತೆ ತನ್ನ ಸ್ವಾಮಿಯು ಮಂತ್ರಾ 
ಲೋಚನೆಯನ್ನು ಕೇಳಲಾಗಿ, ಉದ್ದವನು ಅವನ ಆಜ್ಞೆಯನ್ನು ಶಿರಸಾ ವಹಿಸಿ 
ಈ ಪ್ರಕಾರ ನುಡಿದನು (೪೭). 


ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಎಪ್ಪತನೆಯ ಅಧ್ಯಾಯ 





ಏಕಸಪುತಿತಮಾಧ್ಯಾಯಃ 
ಶ್ರೀಶುಕ ಉವಾಚ- 
ಇತ್ಯುದೀರಿತಮಾಕರ್ಣ್ಯ ದೇವರ್ಷೇರುದ್ದವೋತ ಬ್ರವೀತ್‌ | 
ಸಭ್ಯಾನಾಂ ಮತಮಾಜ್ಞಾಯ ಕೃಷ್ಣಸ್ಯ ಚ ಮಹಾಮತಿಃ ॥ 
ಉದವ ಉವಾಚ- 
ಯುದುಕಮೃಷಿಣಾ ದೇವ ಸಾಚಿವ್ಯಂ ಯಕ್ಷ್ಯ ತಸ್ಪಯಾ 
ಕಾರ್ಯಂ ಪೈತ್ಸಷ್ಟಸೇಯಸ್ಯ ರಕ್ಷಾ ಚ ಶರಣೃಷಿಣಾಮ್‌ 1 
ಯಷ್ಠವ್ಯಂ ರಾಜಸೂಯೇನ ದಿಕ್ಕಕ್ರಜಯಿನಾ ವಿಭೋ!। 
ಅತೋ ಜರಾಸುತಜಯ ಉಭಯಾರ್ಥೋ ಮತೋ ಮಮ ॥ 
ಅಸ್ಥಾಕಂ ಚ ಮಹಾನರ್ಥೋ ಹ್ಯೇತೇನೈವ ಭವಿಷ್ಯತಿ | 
ಯಶಶ್ಚ ತವ ಗೋವಿಂದ ರಾಜ್ಞೋ ಬದ್ದಾನ್‌ ವಿಮುಂಚತಃ ॥ 


ಅಧ್ಯಾಯ ೭೧ 


ಉದ್ದವನ ಸಲಹೆಯಂತೆ ಶ್ರೀಕೃಷ್ಣನು ರಾಜಸೂಯಯಾಗಕ್ಕಾಗಿ 
ಇಂದ್ರಪ್ರಸ್ಥಕ್ಕೆ ತೆರಳುವುದು. 


೨೨೧ 


ದೇವರ್ಷಿಗಳಾದ ನಾರದರು ಹೀಗೆ ಹೇಳಿದ್ದನ್ನು ಕೇಳಿ ಮಹಾಬುದ್ಧಿಶಾಲಿ 
ಯಾದ ಉದ್ದವನು ಸಭಾಸದರಾದ ಯಾದವರ ಅಭಿಪ್ರಾಯವನ್ನರಿತು ಶ್ರೀಕೃಷ್ಣನ 
ಇಂಗಿತವನ್ನೂಹಿಸಿ ಹೀಗೆಂದನು : ""ದೇವ, ಖುಷಿಗಳು ಹೇಳಿದಂತೆ 
ರಾಜಸೂಯಯಾಗವನ್ನು ಮಾಡಲಿರುವ ನಿನ್ನ ಸೋದರತ್ತೆಯ ಮಗನಾದ 
ಧರ್ಮರಾಯನಿಗೆ ಸಹಾಯ ಮಾಡಬೇಕೆಂಬುದು ಯುಕವಾಗಿದೆ. ಹಾಗೆಯೇ 
ಶರಣಾರ್ಥಿಗಳಾದ ರಾಜರನ್ನು ರಕ್ಷಿಸಬೇಕೆಂಬುದೂ ಸರಿಯಾದದ್ದು (೧-೨). 
ರಾಜಸೂಯದಿಂದ ಯಾಗಮಾಡತಕ್ಕವನು ಸಕಲರಾಜರನ್ನೂ ಗೆದ್ದು 
ದಿಗ್ವಿಜಯವನ್ನುಸಾಧಿಸಬೇಕಾಗಿದೆ. ಆಜಾ ಡಿ ಜರಾಸಂಧನನ್ನು ಜಯಿಸುವುದು. 
ಉಭಯಪ್ರ ಯೋಜನವುಳ್ಳ ದೆಂದು ನನ್ನ ಅಭಿಪ್ರಾಯ. ಜರಾಸಂಧನನ್ನು 


೨೨೨ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 
ಸವೈ ದುರ್ವಿಷಹೋ ರಾಜಾ ನಾಗಾಯುತಸಮೋ ಬಲೇ । 
ಬಲಿನಾಮಪಿ ಚಾನ್ಯೇಷಾಂ ಭೀಮಂ ಸಮಬಲಂ ವಿನಾ ॥ ೫ 
ದೆ ರಥೇ ಸತು ಜೀತವ್ಕೋ ಮಾ ಶತಾಕ್ಷೌಹಿಣೀಯುತಃಟ 
ಬ್ರಹ್ಮಣ್ಯೋ ಭೃರ್ಥಿತೋ ವಿಪೈರ್ನ ಪ್ರತ್ಯಾಖ್ಯಾತಿ ಕರ್ಹಿಚಿತ್‌ ॥ ೬ 
ಬ್ರಹ್ಮವೇಷಧರೋ ಗತ್ವಾ ತಂ ಭಿಕ್ಷೇತ ವೃಕೋದರಃ 


ಹನಿಷ್ಕತಿ ನ ಸಂದೇಹೋದೆ ರಥೇ ತವ ಸಂನಿಧ್‌॥ ೭ 
ನಿಮಿತಂ ಪರಮಾಶಸ್ಕ ವಿಶಸರ್ಗನಿರೋಧಯೋಃ 
ಹಿರಣ್ಯಗರ್ಭಃ ಶರ್ವಶ್ಚ ಕಾಲಸ್ಕಾರೂಪಿಣಸವ Il ಲೆ 


ಗಾಯಂತಿ ತೇ ವಿಶದಕರ್ಮ ಗೃಹೇಷು ದೇವ್ಯೋ 

ರಾಜ್ಞಾಂ ಸ್ಪಫತ್ರುವಧಮಾತ್ಮ ವಿಮೋಕ್ಷಣಂ ಚ। 
ಗೋಪ್ಯಶ್ಚಕುಂಜರಪತೇರ್ಜನಕಾತ್ಮಜಾಯಾಃ 

ಪಿತ್ರೋಶ್ಚ ಲಬ್ಬಶರಣಾ ಮುನಯೋ ವಯಂ ಚ॥ ೯ 





ಪರಾಜಯಗೊಳಿಸುವುದರಿಂದಲೇ ನಮಗೆ ಮಹತ್ತರವಾದ ಲಾಭಉಂಟು. 
ಗೋವಿಂದ, ಬಂದಿಗಳಾಗಿರುವ ರಾಜರನ್ನು ಸೆರೆಯಿಂದ ಬಿಡಿಸಿದರೆ, ನಿನಗೆ 
ಒಳ್ಳೆಯ ಕೀರ್ತಿಯೂ ಬರುವುದು (೩-೪). ಸಾವಿರ ಆನೆಗಳ ಬಲವುಳ್ಳ ಆ 
ಮಗಧರಾಜನನ್ನು ಗೆಲ್ಲುವುದು ಕಠಿಣ. ಅವನಿಗೆ ಸಮಬಲನಾದ 
ಭೀಮಸೇನನೊಬ್ಬನನ್ನು ಬಿಟ್ಟು ಉಳಿದ ಎಲ್ಲ ಬಲಾಢ್ಯರಿಗೂ ಅವನು 
ದುರ್ಜಯನೇ ಸರಿ. ಆತನನ್ನು ದ್ವಂದ್ವಯುದ್ಧದಲ್ಲಿ ಗೆಲ್ಲಬೇಕೇಹೊರತು 
ನೂರಾರು ಅಕ್ಷೌಹಿಣೀ ಬಲಸಮೇತನಾದಾಗ ಗೆಲ್ಲಲಾಗುವುದಿಲ್ಲ ಮಾಗಧನು 
ಬ್ರಾಹ್ಮಣಪ್ರಿಯನಾದ್ದರಿಂದ ಬ್ರಾಹ್ಮಣರು ಬೇಡಿಕೊಂಡರೆ ಎಂದಿಗೂ 
ಇಲ್ಲವೆನ್ನುವುದಿಲ್ಲ (೫-೬). ಭೀಮಸೇನನು ಬ್ರಾಹ್ಮಣವೇಷದಲ್ಲಿ ಹೋಗಿ 
ದ್ವಂದ್ವಯುದ್ಧವನ್ನು ಬೇಡಲಿ. ನಿನ್ನ ಸಂನಿಧಾನವಿರುವಾಗ ನಿಶ್ಚಯವಾಗಿಯೂ 
ಭೀಮನು ಜರಾಸಂಧನನ್ನು ಕೊಂದುಹಾಕುವನು. ಸರ್ವವನ್ನೂನಿಯಂತ್ರಿಸುವ 
ರೂಪರಹಿತಕಾಲಾತ್ಮನಾಗಿರುವ ನಿನಗೆ ವಿಶ್ವದ ಸೃಷ್ಟಿಪ್ರಳಯಗಳಲ್ಲಿ ಬ್ರಹ್ಮರುದ್ರರು 
ಬರಿಯ ನಿಮಿತಮಾತ್ರರಲ್ಲವೆ? (೭-೮). ಜರಾಸಂಧನು ಹತನಾದಮೇಲೆ ಆತನ 


ಏಕಸಪತಿತಮಾಧ್ಯಾಯಃ ೨೨೩ 


ಜರಾಸಂಧವಧಃ ಕಪ್ಪ ಭೂರ್ಯರ್ಥಾಯೋಪಕಲತೇ | 


ಪ್ರಾಯಃ ಪಾಕವಿಪಾಕೇನ ತವ ಚಾಭಿಮತಃ ಕ್ರತುಃ ॥ ೧೦ 
ಶ್ರೀಶುಕ ಉವಾಚ- 

ಇತ್ಯುದ್ದವವಚೋ ರಾಜನ್‌ ಸರ್ವತೋ ಭದ್ರಮಚ್ಕುತಮ್‌ । 
ದೇವರ್ಷಿರ್ಯದುವೃದ್ಧಾಶ್ಚಕೃಷ್ಠಶ್ಚ ಪ್ರತ್ಯಪೊಜಯನ್‌ ॥ ೧೧ 


ಅಥಾದಿಶತ್‌ ಪ್ರಯಾಣಾಯ ಭಗವಾನ್‌ ದೇವಕೀಸುತಃ। 
ಭ್ಛತ್ಯಾನ್‌ ದಾರುಕಜೈತ್ರಾದೀನನುಜ್ಞಾಪ್ಯ ಗುರೂನ್‌ ವಿಭುಃ ೧೨ 


ನಿರ್ಗಮಯ್ಯಾವರೋಧಾನ್‌ ಸ್ಟಾನ್‌ ಸಸುತಾನ್‌ ಸಪರಿಚ್ಛದಾನ್‌ | 
ಸಂಕರ್ಷಣಮನುಜ್ಞಾಪ್ಯ ಯದುರಾಜಂ ಚ ಶತ್ರುಹನ್‌ । 
ಸೂತೋಪನೀತಂ ಸರಥಮಾರುಹದ್‌ ಗರುಡದ್ದಜಮ್‌ ॥ ೧೩ 


ವಧೆಯನ್ನೂರಾಜರ ಬಿಡುಗಡೆಯನ್ನೂಕುರಿತು ಹಾಡುಕಟ್ಟಿಆ ರಾಜರ ಪತ್ನಿಯರು 
ತಮ್ಮ ಮನೆಗಳಲ್ಲಿ ನಿನ್ನ ಧವಳಕೀರ್ತಿಯನ್ನು ಹಾಡುವರು. ಶಂಖಚೂಡನ 
ಸಂಹಾರವಾದಮೇಲೆ ಅದನ್ನೂ ತಮ್ಮ ಬಿಡುಗಡೆಯನ್ನೂ ಕುರಿತು ಗೋಪಿಯರು 
ಹಾಡುತ್ತಿದ್ದಾರಲ್ಲವೆ 9? ಗಜೇಂದ್ರನಿಗೆ ಮೊಸಳೆಯಿಂದಲೂ ಜಾನಕಿಗೆ 
ರಾವಣನಿಂದಲೂನಿನ್ನತಾಯಿತಂದೆಗಳಿಗೆ ಕಂಸನಿಂದಲೂ ವಿಮೋಚನೆಯಾದ್ದನ್ನು 
ಕುರಿತು ನಿನ್ನಭಕ್ತರಾದ ಮುನಿಗಳೂ ನಾವು ಹಾಡುತ್ತಿರುವ ಹಾಗೆ (೯). ಶ್ರೀಕೃಷ್ಣ 
ಜರಾಸಂಧವಧೆಯು ಈ ರೀತಿ ಬಹುಪ್ರಯೋಜನಗಳನ್ನೀಯುವುದು. ಪ್ರಾಯಶಃ 
ಆತನ ಪಾಪಕರ್ಮವು ಪಕ್ವವಾದ್ದರಿಂದ ನಿನಗೆ ರಾಜಸೂಯಯಾಗವು 
ಸಂಮತವಾಗಿದೆ. (ಯಾಗಕ್ಕೆ ನೀನು ಹೋದರೆ ಇದೆಲ್ಲವೂ ನಡೆಯುವುದು)'' 
ಎಂದನು (೧೦). ಪರೀಕ್ಷಿತರಾಜ, ಹೀಗೆ ಯುಕ್ತಿಯುಕ್ತವೂ ಸರ್ವತೋಭದ್ರವೂ 
ಆದ ಉದ್ದವನ ನುಡಿಯನ್ನು ಕೇಳಿ ನಾರದರೂ ಯದುಕುಲದ ಹಿರಿಯರೂ 
ಶ್ರೀಕೃಷ್ಣನೂ ಸಂಮತಿಸಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು (೧೧). 
ಅನಂತರ ಭಗವಾನ್‌ ದೇವಕೀಸುತನು ಹಿರಿಯರಾದ ವಸುದೇವಾದಿಗಳ 
ಅನುಜ್ಞೆಯನ್ನುಪಡೆದು ಭೃತ್ಯವರ್ಗದವರಾದ ದಾರುಕ, ಜೈತ್ರ ಮೊದಲಾದವರಿಗೆ 


೨೨೪ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ತತೋ ರಥದ್ವಿಪಭಟಸಾದಿನಾಯಕೈಃ 
ಕರಾಲಯಾ ಪರಿವೃತ ಆತ್ಮಸೇನಯಾ। 
ಮೃದಂಗಭೇರ್ಯಾನಕಶಂಖಗೋಮುಖೈೆಃ 
ಪ್ರಘೋಷಘೋಷಿತಕಕುಭೋ ನಿರಾಕ್ರಮತ್‌ ॥ ೧೪ 


ನವಾಜಿಕಾಂಚನಶಿಬಿಕಾಭಿರಚ್ಯುತಂ 

ಸಹಾತ್ಮಜಾಃ ಪತಿಮನುಸುವ್ರತಾ ಯಯುಃ । 
ವರಾಂಬರಾಭರಣವಿಲೇಪನಸ್ರಜಃ 

ಸುಸಂವೃತಾ ನೃ ಭಿರಸಿಚರ್ಮಪಾಣಿಭಿಃ॥ ೧೫ 


'ನರೋಪ್ಟಗೋಮಹಿಷಖರಾಶ್ಚತರ್ಯನಃ- 
ಕರೇಣುಭಿಃ ಪರಿಜನವಾರಯೋಷಿತಃ। 
ಸ್ವಲಂಕ್ಳತಾಃ ಕಟಕುಟಿಕಂಬಲಾಂಬರಾ- 


ದ್ಯುಪಸ್ಕರಾ ಯಯುರಧಿಯುಜ್ಯ ಸರ್ವತಃ ॥ ೧೬ 


ಪ್ರಯಾಣಸಿದ್ಧತೆಗಾಗಿ ಆಜ್ಞಾಪಿಸಿದನು (೧೨). ಶತ್ರುಘಾತಿಯಾದ ಪರೀಕ್ಷಿತರಾಜ, 
ಬಲರಾಮನ ಮತ್ತು ಯದುರಾಜನಾದ ಉಗ್ರಸೇನನ ಒಪ್ಪಿಗೆಯನ್ನು ಪಡೆದು, 
ಪುತ್ರಪರಿವಾರಸಹಿತರಾದ ತನ್ನ ಅಂತಃಪುರಸ್ತ್ರೀಯರನ್ನು ಪ್ರಯಾಣಕ್ಕೆ ಹೊರಡಿಸಿ, 
ಸಾರಥಿಯು ತಂದು ನಿಲ್ಲಿಸಿದ ಗರುಢಧ್ವಜವಿರುವ ತನ್ನ ರಥವನ್ನೇರಿದನು (೧೩). 
ಒಡನೆಯೇ ರಥ, ಗಜ,ಕಾಲಾಳು, ಸವಾರ, ಸೇನಾಪತಿಗಳಿಂದ ಭೀಕರವಾದ ತನ್ನ 
ಸೇನೆಯಿಂದ ಪರಿವೃತನಾಗಿ, ಮೃದಂಗ, ಭೇರಿ, ತಮಟೆ, ಶಂಖ, ಕೊಂಬು 
ಮುಂತಾದ ವಾದ್ಯಗಳಿಂದ ದಿಕ್ಕುಗಳನ್ನು ಮೊಳಗಿಸುತ್ತನಗರದಿಂದ ಹೊರಟನು 
(೧೪). ಪತಿವ್ರತೆಯರಾದ ಶ್ರೀಕೃಷ್ಣನ ಮಡದಿಯರು ಉತಮ ವಸ್ತವನ್ನುಟ್ಟು 
ಆಭರಣವನ್ನು ತೊಟ್ಟು ಸುಗಂಧವನ್ನು ಪೂಸಿಕೊಂಡು, ಮಾಲೆಗಳನ್ನು 
ಮುಡಿದುಕೊಂಡು ತಮ್ಮ ಮಕ್ಕಳೊಡನೆ, ಮನುಷ್ಯರೆಳೆಯುವ ಗಾಡಿ, ಕುದುರೆ, 
ಚಿನ್ನದ ಪಲ್ಲಕ್ಸಿಗಳಲ್ಲಿ ಕುಳಿತು ತಮ್ಮ ಪತಿಯಾದ ಅಚ್ಯುತನ ಹಿಂದೆ ಹೋದರು 
(೧೫). ಹಾಗೆಯೇ ಪರಿಜನರ ಹೆಂಡತಿಯರೂ ವೇಶ್ಯೈಯರೂ ಸಹ ತಮ್ಮನ್ನು 
ಅಲಂಕರಿಸಿಕೊಂಡು ಚಾಪೆಯ ಡೇರೆ, ಕಂಬಳಿ, ಬಟ್ಟೆ ಮೊದಲಾದ 
ಉಪಸ್ಕರಗಳನ್ನು ಆಳುಗಳ ಮೇಲೂ ಒಂಟೆ, ಎತ್ತು ಕೋಣ, ಕತ್ರೆ ಹೆಸರಗತ್ತೆ ಬಂಡಿ, 
ಹೆಣ್ಣಾನೆಗಳ ಮೇಲೆಯೂ ಹೇರಿಸಿಕೊಂಡು ಪ್ರಯಾಣ ಮಾಡಿದರು (೧೬). 


ಏಕಸಪತಿತಮಾಧ್ಯಾಯಃ ೨೨೫ 


ಬಲಂ ಬೃಹದ್ದ್ವಜಪಟಛತ್ರಚಾಮರೈ- 
ರ್ವರಾಯುಧಾಭರಣಕಿರೀಟವರ್ಮಬಭಿಃ। 
ದಿವಾಂಶುಭಿಸುಮುಲರವಂ ಬಭ್‌ೌ ರವೇ- 
ರ್ಯಥಾರ್ಣವಃ ಕ್ಷುಭಿತತಿಮಿಂಗಿಲೋರ್ಮಿಭಿಃ ॥ ೧೭ 


ಅಥೋ ಮುನಿರ್ಯದುಪತಿನಾ ಸಭಾಜಿತಃ 
ಪ್ರಣಮ್ಯ ತಂ ಹೃದಿ ವಿದಧದ್‌ ವಿಹಾಯಸಾ | 

ನಿಶಮ್ಯ ತದ್ವ ;ವಸಿತಮಾಹ್ನತಾರ್ಹಣೋ 
ಮುಕುಂದಸಂದರ್ಶನನಿರ್ವ್ವತೇಂದ್ರಿಯಃ॥ ೧೮ 


ರಾಜದೂತಮುವಾಚೇದಂ ಭಗವಾನ್‌ ಪ್ರೀಣಯನ್‌ ಗಿರಾ । 
ಮಾ ಭೈಷ್ಟದೂತ ಭದ್ರಂ ವೋ ಘಾತಯಿಷ್ಯಾಮಿ ಮಾಗಧಮ್‌ ॥ ೧೯ 


ಇತ್ಯುಕ ಪ್ರಸ್ಥಿತೋ ದೂತೋ ಯಥಾವದವದನ್ನೃ ಪಾನ್‌ ॥ 
ತೇsಪಿ ಸಂದರ್ಶನಂ ಶೌರೇಃ ಪ್ರತ್ಯೈಕ್ಷನ್‌ ಯನ್ನುಮುಕ್ಷವಃ॥ ೨೦ 


ಧ್ವಜಪಟಗಳಿಂದಲೂ ಛತ್ರಚಾಮರಗಳಿಂದಲೂ ಮಿರುಮಿರುಗುವ 
ಆಯುಧ ಆಭರಣ ಕಿರೀಟ ಕವಚಗಳಿಂದಲೂ ಬೆಳಗುತ್ತ ಕೋಲಾಹಲ 
ಧ್ವನಿಗೈೆಯುತ್ತಿದ್ದಆ ಬೃಹತ್‌ ಸೇನೆಯು, ಹಗಲುಹೊತ್ತುಸೂರ್ಯಕಿರಣಗಳಿಂದ 
ಸಂಮಿಶ್ರವಾಗಿ ತಿಮಿಂಗಿಲಗಳಿಂದಲೂ ಅಲೆಗಳಿಂದಲೂ ಸಂಕ್ಷುಬ್ಧವಾಗಿ 
ಮೊರೆಯುತ್ತಿರುವ ಮಹಾಸಾಗರವನ್ನು ಹೋಲುತಿತ್ತು (೧೭). ಇತ್ತಲಾಗಿ 
ಯದುಪತಿಯಿಂದ ಸತ್ಯ ತರಾದ ನಾರದಮುನಿಗಳು ಆತನ. ಉದ್ಯೊ ಗವನ್ನಿರುತು 
ಹೃದಯದಲ್ಲಿಯೇ ಮ ಬಂಟ ಗೌರವವನ್ನರ್ಪಿಸಿ ನಮಸ್ಕಾ ರಮಾಡಿ, 'ಅವನ 
ದರ್ಶನದಿಂದ ಸಕಲೇಂದ್ರಿಯಗಳೂ ಸಂತೃಪ್ಪಿಗೊಳ್ಳ ಲಾಗಿ ಶ್ರೀಕೃಷ್ಣ ನನ್ನುಧ್ಯಾನಿಸುತ್ತ 
ಆಕಾಶ ಮಾರ್ಗದಲ್ಲಿ ಹೊರಟುಹೋದರು 7೧೮). ಶ್ರೀಕೃಷ್ಣನು ರಾಜದೂತನನ್ನು 
ಸವಿನುಡಿಯಿಂದ ಸಂತೋಷಪಡಿಸುತ್ತ “` ಅಯ್ಯಾ-ದೂತ, ಹೆದರಬೇಡಿರಿ. 
ನಿಮಗೆ ಶುಭವಾಗಲಿ. ಜರಾಸಂಧನನ್ನು ಕೊಲ್ಲಿಸುವೆನು'' ಎಂದನು. ಹೀಗೆ 
ಹೇಳಲಾಗಿ ಆ ದೂತನು ಅಲ್ಲಿಂದ ತೆರಳಿ ರಾಜರಿಗೆ ಶ್ರೀಕೃಷ್ಣನು ಹೇಳಿದ್ದನ್ನು 
ತಿಳಿಸಿದನು. ಆ ಮಾತನ್ನು ಕೇಳಿ, ಮುಮುಕ್ಷುಗಳು ಸಂಸಾರಬಂಧನದಿಂದ 
ವಿಮೋಚನೆಯನ್ನು ಬಯಸುವಂತೆ, ಸೆರೆಯಿಂದ ತಮ್ಮ ಬಿಡುಗಡೆಯನ್ನು 


೨೨೬ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಆನರ್ತಸೌವೀರಮರೂಂಸೀರ್ತಾ ವಿನಶನಂ ಹರಿಃ। 


ಗಿರೀನ್‌ ನದೀರತೀಯಾಯ ಪುರಗ್ರಾಮವ್ರಜಾಕರಾನ್‌ ॥ ೨೧ 
ತತೋ ದೃಷದೃತೀಂ ತೀರ್ತ್ವಾ ಮುಕುಂದೋsಥ ಸರಸ್ಪಶೀಮ್‌ । 
ಪಂಚಾಲಾನಥ ಮತ್ತ್ಯಾಂಶ್ಚಶಕ್ರಪ್ರಸ್ಥಮಥಾಗಮತ್‌ ॥ ೨೨ 
ತಮುಪಾಗತಮಾಕರ್ಣ್ಯ ಪ್ರೀತೋ ದುರ್ದರ್ಶನಂ ನೃಣಾಮ್‌ । 
ಅಜಾತಶತ್ರುರ್ನಿರಗಾತ್‌ ಸೋಪಾಧ್ಯಾಯಃ ಸುಹೃದ್ಹೃತಃ ॥ ೨೩ 
ಗೀತವಾದಿತ್ರಘೋಷೇಣ ಬ್ರಹ್ಮಭೋಷೇಣ ಭೂಯಸಾ। 
ಅಭ್ಯಯಾತ್‌ ಸ ಹೃಷೀಕೇಶಂ ಪ್ರಾಣಾಃ ಪ್ರಾಣಮಿವಾದ್ದತಃ॥ ೨೪ 
ದೃಷ್ಟ್ವಾ ವಿಕ್ಸಿನ್ನ ಹೃದಯಃ ಕೃಷ್ಣಂ ಸ್ನೇಹೇನ ಪಾಂಡವಃ । 

ಚಿರಾದ್‌ ದೃಷ್ಟಂ ಪ್ರಿಯತಮಂ ಸಸ್ಪಜೇsಥ ಪುನಃ ಪುನಃ ॥ ೨೫ 


ಬಯಸುತ್ತ ಭಗವಂತನ ಆಗಮನವನ್ನು ನಿರೀಕ್ಷಿಸುತ್ತಿದ್ದರು (೧೯-೨೦). 
ತರುವಾಯ ಶ್ರೀಹರಿಯು ಅನರ್ತ, ಸ್‌ೌವೀರ, ಕುರುದೇಶಗಳನ್ನೂ 
ಕುರುಕ್ಷೇತ್ರವನ್ನೂ ಲಂಘಿಸಿ ದಾರಿಯಲ್ಲಿದ್ದ ಬೆಟ್ಟ ನದಿ, ಪಟ್ಟಣ, ಗ್ರಾಮ 
ಸಮೂಹಗಳನ್ನು ದಾಟಿಹೋದನು (೨೧). ಆಮೇಲೆ ಮುಕುಂದನು ದೃಷದ್ವತೀ 
ಮತ್ತು ಸರಸ್ವತೀ ನದಿಗಳನ್ನೂ ಪಾಂಚಾಲ ಮತ್ತ್ಯದೇಶಗಳನ್ನೂ ಅತಿಕ್ರಮಿಸಿ 
ಇಂದ್ರಪ್ರಸ್ಥಕ್ಕೆ ಬಂದನು. ಜನರಿಗೆ ಯಾರ ದರ್ಶನವು ದುರ್ಲಭವೋ ಅಂತಹ 
ಶ್ರೀಕೃಷ್ಣನು ಆಗಮಿಸಿದನೆಂಬುದನ್ನು ಕೇಳಿ ಅಜಾತಶತ್ರುವೆನಿಸಿದ ಧರ್ಮರಾಜನು 
ಆನಂದಗೊಂಡು ಪುರೋಹಿತರು ಮತ್ತು ಮಿತ್ರರೊಡನೆ ಎದುರುಗೊಳ್ಳಲು 
ಹೊರಟನು (೨೨-೨೩). ಗೀತವಾದ್ಯ ಧ್ವನಿಗಳು ಭೋರ್ಗೆರೆಯುತ್ತಿರಲು, 
ವೇದಘೋಷವು ಮೊಳಗುತ್ತಿರಲು, ಯುಧಿಷ್ಠಿರನು ಪರಿವಾರಸಮೇತನಾಗಿ, 
ಇಂದ್ರಿಯಗಳು ಮರಳಿಬಂದ ಪ್ರಾಣವನ್ನು ಹೇಗೋ ಹಾಗೆ ಹೃಷೀಕೇಶನನ್ನು 
ಸ್ವಾಗತಿಸಿದನು (೨೪). ಬಹುಕಾಲದಮೇಲೆ ಗೋಚರಿಸಿದ ಪ್ರಿಯತಮನಾದ 
ಶ್ರೀಕೃಷ್ಣನನ್ನು ಕಂಡೊಡನೆ ಧರ್ಮರಾಜನ ಹೃದಯವು ಸ್ನೇಹದಿಂದ 
ಕರಗಿಹೋಯಿತು. ಮತ್ತೆಮತ್ತೆ ಅವನನ್ನು ಆಲಂಗಿಸಿಕೊಂಡನು (೨೫). 


ಏಕಸಪತಿತಮಾಧ್ಯಾಯಃ ೨೬ 


ದೋರ್ಭ್ಯಾಂ ಪರಿಷ್ಠಜ್ಯ ರಮಾಮಲಾಲಯಂ 
ಮುಕುಂದಗಾತ್ರಂ ನ್ನಪತಿರ್ಹತಾಶುಭಃ । 

ಲೇಭೇ ಪರಾಂ ನಿರ್ವತಿಮಶ್ರುಲೋಚನೋ 
ಹೃಷ್ಯತ್ತನುರ್ವಿಸ್ಥೃತಲೋಕವಿಭ್ರಮಃ॥ ೨೬ 


ತಂ ಮಾತುಲೇಯಂ ಪರಿರಭ್ಯ ನಿರ್ವತೋ 
ಭೀಮಃ ಸ್ಫಯನ್‌ ಪ್ರೇಮಜವಾಕುಲೇಂದ್ರಿಯಃ। 


ಯಮ್‌ ಕಿರೀಟೀ ಚ ಸುಹೃತಮಂ ಮುದಾ 
ಪ್ರವೃದ್ಧಬಾಷ್ಟಾ! ಪರಿರೇಭಿರೇ5 ಚ್ಯುತಮ್‌ ॥ ೨೭ 
ಅರ್ಜುನೇನ ಪರಿಷ್ಠಕೋ ಯಮಾಭ್ಯಾಮಭಿವಾದಿತಃ I 
ಬ್ರಾಹ್ಮಣೇಭ್ಯೋ ನಮಸ್ಕೃತ್ಯ ವೃದ್ದೇಭ್ಯಶ್ವ ಯಶಹಾರ್ಹತಃ॥ ೨೮ 


ಲಕ್ಷ್ಮೀದೇವಿಗೆ ನಿವಾಸಸ್ಥಾನವಾದ ಮುಕುಂದನ ಪರಿಶುದ್ಧ ದೇಹವನ್ನು 
ಎರಡು ಕೈಗಳಿಂದಲೂ ಅಪ್ಪಿಕೊಂಡ ಧರ್ಮರಾಯನ ಎಲ್ಲ ಅಶುಭಗಳೂ 
ನೀಗಿದವು. ಪರಮಾನಂದಗೊಂಡ ಧರ್ಮರಾಜನ ಕಣ್ಣುಗಳಿಂದ 
ಆನಂದಬಾಷ್ನಗಳು ಹರಿದವು. ದೇಹವು ರೋಮಾಂಚಿತವಾಯಿತು. ಬಾಹ್ಯ 
ವೃತಾಂತವೆಲ್ಲ ಅವನಿಗೆ ಮರೆತು ಹೋಯಿತು (೨೬). ತರುವಾಯ ಭೀಮಸೇನನು 
ಪ್ರೇಮಾತಿಶಯದಿಂದ ಪರವಶನಾಗಿ ನಗುತ್ತ ಸೋದರಮಾವನ ಮಗನಾದ 
ಶ್ರೀಕೃಷ್ಣನನ್ನು ಆಲಂಗಿಸಿ ಆನಂದಿಸಿದನು. ಅರ್ಜುನನೂ ನಕುಲಸಹದೇವರೂ 
ತಮಗೆ ಅತ್ಯಂತ ಪ್ರಿಯನಾದ ಅಚ್ಯುತನನ್ನು ಪ್ರೀತಿಯಿಂದ ಅಪ್ಪಿಕೊಂಡು 
ಆನಂದಾಶ್ರುಗಳನ್ನು ಸುರಿಸಿದರು (೨೭). ಮತ್ತೆ ಅರ್ಜುನನು ಆಲಂಗಿಸಿದನು. 
ನಕುಲ ಸಹದೇವರು ಅಭಿವಾದನೆ ಮಾಡಿದರು. ಬಳಿಕ ಶ್ರೀಕೃಷ್ಣನು ಬ್ರಾಹ್ಮಣರಿಗೂ 
ಗುರುಹಿರಿಯರಿಗೂ ಯಥಾರ್ಹವಾಗಿ ವಂದಿಸಿ ಅವರಿಂದ ಸಂಮಾನಿತನಾಗಿ, 
ಕುರು, ಸ್ಫಂಜಯ, ಕೇಕಯಾಧಿಪತಿಗಳಿಗೆ ಗೌರವವನ್ನರ್ಪಿಸಿದನು. ಅನಂತರ ಸೂತ, 
ಮಾಗಧ, ಸಂಗೀತಗಾರ, ವಂದಿ, ಪರಿಹಾಸಕರು ಮೃದಂಗ, ಶಂಖ, ಪಟಹ, ವೀಣೆ, 
ಪಣವ, ಗೋಮುಖಾದಿ ವಾದ್ಯಗಳನ್ನುನುಡಿಸುತ್ತ ಸೋತ್ರಮಾಡಿದರು, ಕುಣಿದರು, 
ಹಾಡಿದರು. ಬ್ರಾಹ್ಮಣರು ವೇದಮಂತ್ರಗಳಿಂದ ಆಶೀರ್ವದಿಸಿದರು (೨೮-೩೦). 


೨೨೮ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಮಾನಿತೋ ಮಾನಯಾಮಾಸ ಕುರುಸ್ಫಂಜಯಕ್ಕೆಕಯಾನ್‌ । 


ಸೂತಮಾಗಧಗಂಧರ್ವಾ ವಂದಿನಶ್ಚೋಪಮಂತ್ರಿಣಃ॥ ರ್ಪಿ 
ಮೃದಂಗಶಂಖಪಟಹವೀಣಾಪಣವಗೋಮುಬಖೈ:। 
ಬ್ರಾಹ್ಮಣಾಶ್ಚಾರವಿಂದಾಕ್ಷಂ ತುಷ್ಟುವುರ್ನನೃತುರ್ಜಗುಃ॥ ೩೦ 


ಏವಂ ಸುಹೃದ್ಧಿಃ ಪರ್ಯಾಸಃ ಪುಣ್ಯಶ್ಲೋಕಶಿಖಾಮಣಿಃ 
ಸಂಸೂಯಮಾನೋ ಭಗವಾನ್‌ ವಿವೇಶಾಲಂಕ್ಸತಂ ಪುರಮ್‌ ॥ ೩೧ 
ಸಂಸಿಕ್ತವರ್ತೃ ಕರಿಣಾಂ ಮದಗಂಧತೋಯೆ J 
ಶ್ಚಿತ್ರಧ್ವಚ್ಛಃ ಕನಕತೋರಣಪೂರ್ಣಕುಂಭೈ:ಃ 
ಮೃಷ್ಟಾತ್ಯಭಿರ್ನವದುಕೂಲವಿಭೂಷಣಸ್ರಗ್‌- 
ಗಂಧೈರ್ನಭಿರ್ಯುವತಿಭಿಶ್ಚ ವಿರಾಜಮಾನಮ್‌ ॥। ೩೨ 


ಉದ್ದೀಪದೀಪಬಲಿಭಿಃ ಪ್ರತಿಸದ್ಧ ಜಾಲ- 
ನಿರ್ಯಾತಧೂಪರುಚಿರಂ ವಿಲಸತತಾಕಮ್‌ । 
ಮೂರ್ಧನ್ಯಹೇಮಕಲಶೈೆ ರಜತೋದುಶ್ಭಂಗ್ಳೆ- 


ರ್ಜುಪ್ಪಂ ದದರ್ಶ ಭವನ್ನೆ! ಕುರುರಾಜಧಾಮ॥ ೩೩ 


ಈ ಪ್ರಕಾರವಾಗಿ ಪುಣ್ಯಶ್ಲೋಕಶಿಖಾಮಣಿಯಾದ ಭಗವಂತನು ಸುತಿಸಲಡುತ್ತ 
ಆಪ್ತಮಿತ್ರರಿಂದ ಪರಿವೃತನಾಗಿ ಅಲಂಕೃತನಾದ ಇಂದ್ರಪ್ರಸ್ಮನಗರವನ್ನು 
ಪ್ರವೇಶಿಸಿದನು (೩೧). ಆನಗರದ ಬೀದಿಯು ಆನೆಗಳ ಮದೋದಕದಿಂದಲೇ 
ಸಿಂಪಡಿಸಿ ಸಾರಿಸಲ್ಪಟ್ಟಿತ್ತು! ಬಣ್ಣಬಣ್ಣದ ಬಾವುಟಗಳನ್ನು ಧ್ವಜಸಂಭಗಳಿಗೆ 
ಏರಿಸಲಾಗಿತ್ತು ಚಿನ್ನದ ತೋರಣಗಳನ್ನು ಕಟ್ಟಿ ಮನೆಮನೆಯಲ್ಲಿಯೂ 
ಪೂರ್ಣಕುಂಭಗಳನ್ನು ದಾರಿಯುದ್ದಕ್ಕೆ ಇಡಲಾಗಿತ್ತು ಪುರುಷರೂ ಸ್ತ್ರೀಯರೂ 
ಪರಿಶುದ್ಧರಾಗಿ ನವದುಕೂಲವನ್ನುಟ್ಟು ಆಭರಣಗಳನ್ನು ತೊಟ್ಟು ಹೂಮಾಲೆಗಳನ್ನು 
ಧರಿಸಿ ಅನುಲೇಪನಗಳನ್ನು ಹಚ್ಚಿಕೊಂಡಿದ್ದರು (೩೨). ಬೀದಿಯ ಇಕ್ಕೆಲದ 

ಮನೆಗಳಲ್ಲಿ ಹಗಲು ದೀವಟಿಗೆಗಳನ್ನು ಉರಿಸುತ್ತ ಪೂಜಾರ್ಥವಾದ ಹೂಗಳನ್ನು 
ಹರಡಿದ್ದರು. ಕಿಟಕಿಗಳಿಂದ ಹೊಮ್ಮುವ ಧೂಪದ ಪರಿಮಳವು ತುಂಬಿತ್ತು 


ಏಕಸಪತಿತಮಾಧ್ಯಾಯಃ ೨೨೯ 


ಪ್ರಾಪಂ ನಿಶಮ್ಯ ನರಲೋಚನಪಾನಪಾತ್ರ- 
ಮೌತುಕೃವಿಶ್ಚಧಿತತೇಶದುಕೂಲಬಂಧಾಃ। 
ಸದ್ಯೋ ವಿಸೃಜ್ಯ ಗೃಹಕರ್ಮ ಪತೀಂಶ್ಚ ತಲ್ಲೇ 
ದ್ರಷ್ಟುಂ ಯಯುರ್ಯುವತಯಃ ಸ್ಮನರೇಂದ್ರಮಾರ್ಗೇ ॥೩೪ 
ತಸ್ಮಿನ್‌ ಸುಸಂಕುಲ ಇಭಾಶ್ಲರಥದ್ದಿಪದ್ಧಿ: 
ಕೃಷ್ಣಂ ಸಭಾರ್ಯಮುಪಲಭ್ಯ ಗೃಹಾಧಿರೂಢಾಃ | 
ನಾರ್ಯೋ ವಿಕೀರ್ಯ ಕುಸುಮೈರ್ಮನಸೋಪಗುಹ್ಯ 
ಸುಸ್ವಾಗತಂ ವಿದಧುರತ್ನ್ಮ ಯವೀಕ್ಷಿತೇನ ॥ ೩೫ 
ಊಚುಃ ಶ್ರಿಯಃ ಪಥಿ ನಿರೀಕ್ಷ್ಯ ಮುಕುಂದಪತ್ನೀ- 
ಸಾರಾ ಯಥೋಡುಪಸಹಾಃ ಕಿಮಕಾರ್ಯಮೂಭಿಃ | 
ಯಚ್ಛಕ್ಷುಷಾಂ ಪುರುಷಮ್‌ಲಿರುದಾರಹಾಸ- 
ಲೀಲಾವಲೋಕಕಲಯೋತ್ತವಮಾತನೋತಿ॥ ಶ್ಲ 


ಪತಾಕೆಗಳನ್ನು ಕಟ್ಟಿದ ಆ ಭವನಗಳಮೇಲೆ ಬೆಳ್ಳಿಯ ಬುರುಜುಗಳಲ್ಲಿ ಚಿನ್ನದ 
ಕಲಶಗಳು ಒಪ್ಪುತಿದ್ದವು. ಈ ಪ್ರಕಾರದಲ್ಲಿವೈಭವೋಪೇತವಾದ ಕುರುರಾಜನಾದ 
ಯುಧಿಷ್ಠಿರನ ನಗರವನ್ನು ಶ್ರೀಕೃಷ್ಣನು ವೀಕ್ಷಿಸಿದನು (೩೩). ಗಂಡಸರು ಕಣ್ಣಿಂದ 
ಕುಡಿದುಬಿಡುವಷ್ಟು ಸೌಂದರ್ಯಸಾರನಾದ ಮುಕುಂದನು ರಾಜಬೀದಿಯಲ್ಲಿ 
ಆಗಮಿಸಿದನೆಂಬ ಸುದ್ದಿಯನ್ನು ಕೇಳಿ ನಗರಯುವತಿಯರು ಮನೆಗೆಲಸವನ್ನು 
ಅಲ್ಲಿಗೇ ಬಿಟ್ಟರು ; ಗಂಡಂದಿರನ್ನು ಹಾಸಿಗೆಯಲ್ಲಿಯೇ ತೊರೆದರು ; ತಲೆಯ 
ಮುಡಿ ಹರಡಿದ್ದನ್ನೂ ಉಟ್ಟ ಸೀರೆ ಸಡಿಲಿದ್ದನ್ನೂ ಗಮನಿಸದೆ ಮುಕುಂದನನ್ನು 
ನೋಡಲು ಧಾವಿಸಿದರು (೩೪). ರಾಜಬೀದಿಯು ಗಜಾಶ್ವರಥಗಳಿಂದಲೂ 
ಕಾಲುಳುಗಳಿಂದಲೂ ಕಿಕ್ಕಿರಿದು ತುಂಬಿಹೋದ್ದರಿಂದ ನಗರದ ನಾರಿಯರು ತಮ್ಮ 
ಗೃಹಗಳ ಮಹಡಿಗಳನ್ನುಹತ್ತಿಅಲ್ಲಿಂದಲೇ ಪತ್ನೀಸಹಿತನಾದ ಶ್ರೀಕೃಷ್ಣನನ್ನು ಕಂಡು 
ಹೂಗಳನ್ನು ಬೀರಿದರು. ಮನಸಿನಿಂದಲೇ ಆಲಿಂಗಿಸಿದರು. ಮುಗುಳ್ನಗೆಯ 
ನೋಟದಿಂದಲೇ ಸ್ವಾಗತವನ್ನು ಬಯಸಿದರು (೩೫). ಚಂದ್ರನ ಸುತ್ತಲೂ 


೨೩೦ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ತತ್ರ ತತ್ರೋಪಸಂಗಮ್ಯ ಪೌರಾ ಮಂಗಲಪಾಣಯಃ। 


ಚಕ್ರುಃ ಸಪರ್ಯಾಂ ಕೃಷ್ಣಾಯ ಶ್ರೇಣೀಮುಖ್ಯಾ ಹತ್ಛೆನಸಃ॥ ೩೭ 
ಅಂತಃ ಪುರಜನ್ನೆ: ಪ್ರೀತ್ಯಾ ಮುಕುಂದಃ ಫುಲ್ಲಲೋಚನೈೆಃ 
ಸಸಂಭ್ರ ಮೈರಭ್ಯುಷೆ ಪೇತಃ 'ಪ್ರಾವಿಶದ್‌ ರಾಜಮಂದಿರಮ್‌ || ೩೮ 
ಪೃಥಾ ede ; ಭ್ರಾತ್ರೇಯಂ ಕೃಷ್ಣಂ ತ್ರಿಭುವನೇಶ್ವರಮ್‌ | 
ಪ್ರೀತಾತ್ಕೋತ್ಥಾಯ ಪರ್ಯಂಕಾತ್‌ ಸಸ್ತುಷಾ ಪರೆಷನ್ನಜೇ || ೩೯ 


ಗೋವಿಂದಂ ಗೃಹಮಾನೀಯ ದೇವದೇವೇಶಮಾದ್ದತಃ | 
ಪೂಜಾಯಾಂ ನಾವಿದತ್‌ ಕೃತ್ಯಂ ಪ್ರಮೋದೋಪಹತೋ ನೃಪಃ॥ ೪೦ 


ಪಿತೃಪ್ಪಸುರ್ಗುರುಸ್ಟೀ ಣಾಂ ಕೃಷ್ಟಶಕ್ರೇ ಭಿವಾದನಮ್‌। 
ಸ್ವಯಂ ಚ ಕೃಷ್ಣಯಾ ರಾಜನ್‌ ಭಗಿನ್ಕಾ ಚಾಭಿವಂದಿತಃ॥ ೪೧ 


ಮಿರುಗವ ತಾರೆಗಳಂತೆ, ಮುಕುಂದನ ಬಳಿ ಮೆರೆಯುತ್ತಿದ್ದ ಆತನ ಪತ್ನಿಯರು 
ರಾಜಬೀದಿಯಲ್ಲಿ ಬರುತ್ತಿರುವುದನ್ನು ನೋಡಿದ ನಗರಸ್ತ್ರೀಯರು "ಆಹಾ! ಈ 
ಹೆಂಗಸರು ಯಾವ ಪುಣ್ಯವನ್ನು ಮಾಡಿರಬಹುದು | ಪುರುಷೋತಮನಾದ ಈ 
ಮುಕುಂದನು ಕಿರುನಗೆಯಿಂದಲೂ ಬೆಡಗು ನೋಟಗಳಿಂದಲೂ ಸದಾ ಇವರ 
ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿರುವನಲ್ಲ! '' ಎಂದು ಕೊಂಡರು (೩೬). ಆ 
ಇಂದ್ರಪ್ರಸ್ನದಲ್ಲಿಬೇರೆ ಬೇರೆ ಉದ್ಯಮಗಳ yah ಬೀದಿಯ ನಡುನಡುವೆ 
ಮಂಗಳ ದ್ರವ್ಯಗಳನ್ನು ಕೈಯಲ್ಲಿ ಹಿಡಿದು ಶ್ರೀಕೃಷ್ಣನನ್ನು ಅರ್ಚಿಸಿ 
ಪುಣ ಭಾಜನರಾದರು (೩೭). ಅನಂತರ ಮ ಜನರು ಸಂಭ್ರಮದಿಂದ 
ಬಂದು ಪ್ರೀತಿಯಿಂದ ಕಣ್ಣರಳಿಸಿ ಅನಂದದಿಂದ ಸ್ವಾಗತಿಸಲಾಗಿ, ಶ್ರೀಕೃಷ್ಣ ಷ್ಲನು 
ರಾಜಭವನವನ್ನು ಪ್ರವೇಶಿಸಿದನು. ತ್ರಿಭುವನೇಶ್ವ ರನಾದ ಸಾರಕ ಬಜ 
ಬಂದುದನ್ನು ಕಂಡು ಪೃಥೆಯು ಪೀಠದಿಂದೆದ್ದು ಸೊಸೆಯೊಡನೆ ಬಂದು 
ಆಲಂಗಿಸಿಕೊಂಡಳು (೩೮-೩೯). ದೇವ ದೇವೇಶನಾದ ಗೋವಿಂದನನ್ನು ತನ್ನ 
ಮನೆಗೆ ಕರೆದುಕೊಂಡು ಬಂದನೆಂಬ ಹೆಮೆ ಯಿಂದ ಹರಿಹಿಗ್ಗುತ್ತಿದ್ದ 
ಧರ್ಮರಾಜನಿಗೆ ತನ್ನ ಆನಂದಭರದಲ್ಲಿ ಅವನನ್ನು ಹೇಗೆ ಸತ್ವ ರಿಸಬೇಕೆಂಬುದೇ 
ಹೊಳೆಯಲಿಲ್ಲ! (೪೦). ಶ್ರೀಕೃಷ್ಣನು ಸೋದರತೆಯಾದ ಕುಚಿಗೂ ಮತಿತರ 
ಹಿರಿಯ ಸ್ತ್ರೀಯರಿಗೂ ಅಭಿವಾದನೆ ಮಾಡಿದನು. ತಂಗಿಯಾದ ದ್ರೌಪದಿಯು 


ಏಕಸಪ ಪತಿತಮಾಧ್ಯಾಯ ೨೩೧ 


ಶಶ್ರ್ರಾ ಸಂಚೋದಿತಾ ಕೃಷ್ಣಾ ಕೃಷ್ಟ ಸ ಪತ್ತೀಶ್ಚ ಸರ್ವಶಃ । 


ಅನರ್ಚ ರುಕ್ಕೀಣೀಂ ಸ ಸತ್ಯಾ ೦ ಭದ್ರಾ ೦ ಜಾಂಬವತೀಂ ತಥಾ॥! ೪೨ 
ಕಾಲಿಂದೀಂ ಮಿತ್ರವಿಂದಾಂ ಚ ಶೈಬ್ಯಾಂ ನಾಗ್ಗಜಿತೀಂ ಸತೀಮ್‌ | 
ಅನ್ಯಾಶ್ಚಾಭ್ಯಾಗತಾ ಯಾಸ್ತು ವಾಸಃಸ್ರಜ್ಞಂಡನಾದಿಭಿಃ ॥ ೪೩ 


ಸುಖಂ ನಿವಾಸಯಾಮಾಸ ಧರ್ಮರಾಜೋ ಜನಾರ್ದನಮ್‌ । 
ಸಸೈನ್ಯಂ ಸಾನುಗಾಮಾತ್ಯಂ ಸಭಾರ್ಯಂ ಚ ನವಂ ನವಮ್‌ ॥ ೪೪ 


ತರ್ಪಯಿತ್ತಾ ಖಾಂಡವೇನ ವಹ್ಲಿಂ ಫಾಲ್ಗು ನಸಂಯುತಃ। 


ಮೋಚೆಯಿತ್ವ್ಹಾಮಯಂ ಯೇನ ರಾಜ್ಞೇ ದಿವ್ಯಾ ಸಭಾ ಕೃತಾ Il ೪% 
ಉವಾಸ ಕತಿಚಿನ್ನಾಸಾನ್‌ ರಾಜ್ಞಃ ಪ್ರಿಯಚಿಕೀರ್ಷಯಾ | 
ವಿಹರನ್‌ ರಥಮಾರುಹ್ಯ ಫಾಲ್ಗುನೇನ ಭಟ್ಟೆರ್ವೃತಃ Il ೪೬ 


ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ ಏಕಸಪತಿಮಾಧ್ಯಾಯಃ 


ಬಂದು ಆತನಿಗೆ ನಮಸ್ಕಾರಮಾಡಿದಳು (೪೧). ಅತ್ತೆಯ ಪ್ರೇರಣೆಯಂತೆ 
ದ್ರೌಪದಿಯು ಶ್ರೀಕೃಷ್ಣನ ಪತ್ನಿಯರಾದ ರುಕ್ಮಣೀ, ಸತ್ಯಭಾಮೆ, ಭದ್ರೆ, ಜಾಂಬವತಿ, 
ಕಾಲಿಂದೀ, ಮಿತ್ರವಿಂದೆ, ಲಕ್ಷ್ಮಣೆ, ನಗ್ಗಜಿತನ ಪುತ್ರಿಯಾದ ಸತ್ಯೆ- 
ಮೊದಲಾದವರಿಗೂ ಬಂದಿದ್ದ ಇತರ ಸುಮಂಗಳಿಯರಿಗೂ ವಸ್ತ್ರ ಮಾಲೆ 
ಅಲಂಕಾರ ದ್ರವ್ಯಾದಿಗಳನ್ನಿತ್ತು ಸತ್ಕರಿಸಿದಳು (೪೨-೪೩). ಧರ್ಮರಾಜನು 
ಜನಾರ್ದನನಿಗೂ ಅವನ ಪತ್ನಿಯರಿಗೂ ವಸತಿಸೌಕರ್ಯವನ್ನೇರ್ಪಡಿಸಿ, ಆತನ 
ಸೈನಿಕರು, ಪರಿವಾರದವರು, ಮಂತ್ರಿಗಳು- ಎಲ್ಲರಿಗೂ ಯೋಗ್ಯವಾದ 
ಬಿಡಾರವನ್ನು ಕಲ್ಪಿಸಿ, ಪತಿದಿನವೂ ಹೊಸ ಹೊಸ ಬಗೆಯ ಸತ್ಕಾರಗಳಿಂದ 
ಉಪಚರಿಸುತ್ತಿದ್ದನು (೪೪). ಶ್ರೀಕೃಷ್ಣನು ಅರ್ಜುನನೊಡನೆ ವಿಹರಿಸುತ್ತಾ 
ಖಾಂಡವವನದಿಂದ ಅಗ್ನಿಯನ್ನು ತೃಪ್ಪಿಪಡಿಸಿದನಲ್ಲದೆ, ವಿಮೋಚಿತನಾದ 
ಮಯನೆಂಬ ಶಿಲ್ಲಯಿಂದ ಧರ್ಮರಾಜನಿಗಾಗಿ ದಿವ್ಯ ಸಭಾಮಂದಿರವನ್ನು 
ನಿರ್ಮಾಣ ಮಾಡಿಸಿದನು (೪೫). ಧರ್ಮರಾಜನ ಸಂತೋಷಕಕ್ಕಾಗಿ ಕೆಲವು 
ತಿಂಗಳು ಇದ್ದು ವಿಶೇಷವಾಗಿ ಅರ್ಜುನನೊಡನೆ ರಥಾರೂಢನಾಗಿಯೂ 
ಸೇನಾಪರಿವೃತನಾಗಿಯೂ ವಿಹರಿಸುತಿದ್ದನು (೪೬). 
ಇಲ್ಲಿಗೆ ಶ್ರೀಮದ್‌ ಭಾಗವತದ ದಶಮಸ್ಕಂಧದಲ್ಲಿಎಪ್ಪತೊಂದನೆಯ ಅಧ್ಯಾಯ 


೨೩೨ 


ದ್ವಿಸಪತಿತಮಾಧ್ಯಾಯಃ 
ಶ್ರೀಶುಕ ಉವಾಚ 
ಏಕದಾತು ಸಭಾಮಧ್ಯೇ ಆಸ್ಥಿ ತೋ ಮುನಿಭಿರ್ವೃತಃ | 
ಬ್ರಾಹ್ಮಣೈ ಕತ್ರಿ ಯೈರ್ವೈಶೈರ್ಭ್ರಾತೃಭಿಶ್ಚ ಯುಧಿಷ್ಠಿರಃ ೧ 
ಆಚಾರ್ಯೆಃ ಕುಲವೃದ್ಧೆ ಶ್ಚ ಜ್ಞಾತಿಸಂಬಂಧಿಬಾಂಧವೈ:। 
ಶೃಣ್ಣತಾಮೇವ ಚೈತೇಷಾಮಾಭಾಷ್ಯೇದಮುವಾಚ ಹ॥ 3 
ಯುಧಿಷ್ಠಿರ ಉವಾಚ- 
ಕ್ರತುರಾಜೇನ ಗೋವಿಂದ ರಾಜಸೂಯೇನ ಪಾವನೀಃ। 
ಯಕ್ಷೆ "ತ ವಿಭೂತೀರ್ಭವತಸತ್‌ ಸಂಪಾದಯ ನಃ ಪ್ರಭೋ ॥ ೩ 
ತತ್ಪಾದುಕೇ ಅವಿರತಂ ಪರಿ ಯೇ ಚರಂತಿ 
ಧ್ಯಾಯಂತ್ಯ ಭದ್ರನಶನೇ ಶುಚಯೋ ಗೃಣಂತಿ | 
ವಿಂದಂತಿ ತೇ ಕಮಲನಾಭ ಭವಾಪವರ್ಗ- 
ಮಾಶಾಸತೇ ಯದಿ ತ ಆಶಿಷ ಈಶ ನಾನ್ಯೇ ॥ ೪ 





ಅಧ್ಯಾಯ ೭೨ 


ಯುಧಿಷ್ಠಿರನಿಂದ ರಾಜಸೂಯಯಾಗದ ಪ್ರಸಾವ. ಶ್ರೀಕೃಷ್ಣನ ಸಂಮತಿ. 
ಭೀಮಸೇನನಿಂದ ಜರಾಸಂಧನ ವಧೆ. 

ಶುಕಮಹರ್ಷಿಗಳು ಹೇಳಿದರು : ಹೀಗಿರಲು ಒಂದು ದಿನ ಯುಧಿಷ್ಠಿರನು 
ಮುನಿಗಳಿಂದಲೂ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಂದಲೂ ತನ್ನಸಹೋದರರಿಂದಲೂ 
ಪರಿವೃತನಾಗಿ ಸಭಾಮಧ್ಯದಲ್ಲಿ ಕುಳಿತಿದ್ದನು. ಆಚಾರ್ಯರೂ ಕುಲವೃದ್ದರೂ 
ಬಂಧು ಬಾಂಧವರೂ ಅಲ್ಲಿದ್ದರು. ಅವರೆಲ್ಲರೂ ಕೇಳುತಿರುವಾಗ ಯುಧಿಷ್ಠಿರನು 
ಶ್ರೀಕೃಷ್ಣನನ್ನುಸಂಬೋಧಿಸಿ ಹೀಗೆಂದನು (೧-೨). "" ಗೋವಿಂದ, ಯಾಗಗಳಲ್ಲಿ 
ಶ್ರೇಷ್ಠವಾದ ರಾಜಸೂಯವನ್ನು ಮಾಡಬೇಕೆಂದು ಮನಸ್ಸಾಗಿದೆ. ಪಾವನಗಳಾದ 
ನಿನ್ನ ಅಂಶದ ದೇವತೆಗಳನ್ನು ಅದರಿಂದ ಅರ್ಚಿಸುವೆನು. ಸ್ವಾಮಿ, ಇದನ್ನು 
ನೆರವೇರಿಸಿಕೊಂಡು (೩). ಪಾಪಪರಿಹಾರಕಗಳಾದ ನಿನ್ನ ಪಾದುಕೆಗಳನ್ನು 
ನಿರಂತರವಾಗಿ ಯಾರು ದೇಹಶ್ರಮದಿಂದ ಸೇವಿಸುವರೋ ಮನಸಿನಲ್ಲಿ 


ದ್ವಿಸಪ್ರತಿತಮಾಧ್ಯಾಯಃ ೨೩೩ 


ತದ್‌ ದೇವದೇವ ಭವತಶ್ಚರಣಾರವಿಂದ- 
ಸೇವಾನುಭಾವಮಿಹ ಪಶ್ಯತು ಲೋಕ ಏಷಃ। 

ಯೇ ತ್ವಾಂ ಭಜಂತಿ ನ ಭಜಂತ್ಯುತ ವೋಭಯೇಷಾಂ 
ನಿಷ್ಠಾಂ ಪ್ರದರ್ಶಯ ವಿಭೋ ಕುರುಸ್ಫಂಜಯಾನಾಮ್‌ ॥ 


ನ ಬ್ರಹ್ಮಣಃ ಸಫರಭೇದಮತಿಸವ ಸ್ಯಾತ್‌ 
ಸರ್ವಾತ್ಮನಃ ಸಮದ್ಭಶಃ ಸ್ವಸುಖಾನುಭೂತೇಃ। 

ಸಂಸೇವತಾಂ ಸುರತರೋರಿವ ತೇ ಪ್ರಸಾದಃ 
ಸೇವಾನುರೂಪಮುದಯೇ ನ ವಿಪರ್ಯಯೋತತ್ರ॥ ೬ 


ಶ್ರೀ ಭಗವಾನುವಾಚ- 


ಸಮ್ಯಗ್‌ ವ್ಯವಸಿತಂ ರಾಜನ್‌ ಭವತಾ ಶತ್ರುಕರ್ಶನ । 
ಕಲ್ಯಾಣೀ ಯೇನತೇ ಕೀರ್ತಿರ್ಲೋಕಾನನು ಭವಿಷ್ಯತಿ || ೭ 


ಧ್ಯಾನಿಸುವರೋ ಮಾತಿನಿಂದ ಸುತಿಸುವರೋ ಅವರು ಬುದ್ದಿಶಾಲಿಗಳು. ಅವರು 
ಈ ಸಂಸಾರದಿಂದ ಬಿಡುಗಡೆಯನ್ನು ಪಡೆಯುವರು. ಕಮಲನಾಭ, ಬಯಸಿದರೆ 
ಐಹಿಕ ಪುರುಷುರ್ಥಗಳೂ ಅವರಿಗೆ ಲಭಿಸುತ್ತವೆ. ಉಳಿಧವರಿಗೆ ಎಂದಿಗೂ ಇಲ್ಲ 
(೪). ಆದ್ದರಿಂದ, ದೇವದೇವ, ಈ ಲೋಕವು ನಿನ್ನ ಪಾದಪದ್ಧಸೇವೆಯ ಫಲವನ್ನು 
ಪ್ರತ್ಯಕ್ಷವಾಗಿ ನೋಡಲಿ. ಕುರುವಂಶದವರಲ್ಲಿಯೂ ಯಾದವರಲ್ಲಿಯೂ 
ಕೆಲವರು ಭಗವದ್ಭಕ್ತಿಯನ್ನುದೊಡ್ಡದೆಂದು ಗಣಿಸುತಾರೆ; ಕೆಲವರು ಗಣಿಸುತ್ತಿಲ್ಲ 
ಈರ್ವರಿಗೂ ನಿನ್ನ ನೆಲೆಯೇನೆಂಬುದನ್ನು ತೋರಿಸು (೫). ಪರಬ್ರಹ್ಮನೂ 
ಸರ್ವರಿಗೆ ಆತ್ಮನೂ ಸ್ವರೂಪಾನಂದನುಭವರೂಪನೂ ಆದ ನಿನಗೆ ನನ್ನವರು 
ಪರರು ಎಂಬ ಭೇದವೇನೂ ಇಲ್ಲ ಆದರೂ ಯಾರು ನಿನ್ನನ್ನು ಸೇವಿಸುತ್ತಾರೋ 
ಅವರಿಗೆ ನಿನ್ನ ಪ್ರಸಾದ ದೊರೆಯುವುದು, ಉಳಿದವರಿಗೆ ಇಲ್ಲ ಹೇಗೆಂದರೆ, 
ನೀನು ಕಲ್ಪವೃಕ್ಷವಿದ್ದಂತೆ'' ಎಂದನು (೬). ಆಗ ಭಗವಂತನು ಹೇಳಿದ್ದೇನೆಂದರೆ, 
""ಮಹಾರಾಜ, ನಿನ್ನಸಂಕಲ್ಪವು ಶ್ರೇಷ್ಠವಾದದ್ದು ಶತ್ರುಕರ್ಶನ ರಾಜಸೂಯದಿಂದ 
ಮಂಗಳಕರವಾದ ನಿನ್ನ ಕೀರ್ತಿಯು ಸಕಲಲೋಕಗಳಲ್ಲಿಯೂ ಹರಡುವುದು. 
ಖಯಷಿಗಳಿಗೂ ಪಿತೃದೇವತೆಗಳಿಗೂ ನಮ್ಮ ಮಿತ್ರರಿಗೂ ಸಕಲ ಪ್ರಾಣಿ 


9 


೨೩೪ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಯಷೀಣಾಂ ಪಿತ್ಸ್ತದೇವಾನಾಂ ಸುಹೃದಾಮಪಿ ನಃ ಪ್ರಭೋ! 


ಸರ್ವೇಷಾಮಪಿ ಭೂತಾನಾಮಾಷಿತಃ ಕ್ರತುರಾಡಯಮ್‌ ॥ ೮ 
ಎಜಿತ್ಯ ನೃಪತೀನ್‌ ಸರ್ವಾನ್‌ ಕತ್ವಾಚ ಜಗತೀಂ ವಶೇ। 
ಸಂಭೃತ್ಯ ಸರ್ವಸಂಭಾರಾನಾಹರಸ್ವಮಹಾಕ್ರತುಮ್‌ ॥ ೯ 


ಏತೇ ತೇ ಭ್ರಾತರೋ ರಾಜನ್‌ ಲೋಕಪಾಲಾಂಶಸಂಭವಾಃ। 
ಜಿತೋಪಸ್ಥಾ ಖತ್ನವತಾ ತೇsಹಂ ದುರ್ಜಯೋ ಯೋಪಕ್ಕತಾತ್ಗಭಃ 1೧೦ 


ನ ಕಶ್ಲಿನ್ನತರಂ ಲೋಕೇ ತೇಜಸಾ ಯಶಸಾ ಶ್ರಿಯಾ । 
ವಿಭೂತಿಭಿರ್ವಾಭಿಭವೇದ್‌ ದೇವೋ ಪಿ ಕಿಮು ಪಾರ್ಥಿವಃ ॥ ೧೧ 


ಶ್ರೀಶುಕ ಉವಾಚ- 


ನಿಶಮ್ಯ ಭಗವದ್ಗೀತಂ ಪ್ರೀತಃ ಪುಲ್ಲಮುಖಾಂಬುಜಃ | 
ಭ್ರಾತ್ಮನ್‌ ದಿಗ್ವಿಜಯೇನ ಯುಂಕ್ರವಿಷ್ಣುತೇಜೋಪಬ್ಬಂಹಿತಾನ್‌ ॥ ೧೨ 


ವರ್ಗಗಳಿಗೂ ರಾಜಸೂಯವು ಪ್ರಿಯವಾದ ಸರ್ವೋತಮ ಯಾಗ (೭-೮). 
ಸಮಸ್ತಭೂಪಾಲರನ್ನೂ ಗೆದ್ದು ಭೂತಳವನ್ನು ನಿನ್ನ ವಶಕ್ಕೆ ತಂದು, ಸಕಲ 
ಸಾಮಗ್ರಿಗಳನ್ನು ಸಂಪಾದಿಸಿಕೊಂಡು ಈ ಮಹಾಯಾಗವನ್ನು ನೆರವೇರಿಸು. 
ಎಖ್ಯಾತರಾದ ಈ ನಿನ್ನ ತಮ್ಮಂದಿರು ಇಂದ್ರಾದಿಲೋಕಪಾಲರ ಅಂಶದಿಂದ 
ಹುಟ್ಟಿದವರು. ದುರ್ಜಯನಾದ ನಾನಂತೂ ಜಿತೇಂದ್ರಿಯನಾದ ನಿನಗೆ ವಶನಾಗಿ 
ಬಿಟ್ಟಿದ್ದೇನೆ! ಅಜಿತೇಂದ್ರಿಯರಿಗೆ ಮಾತ್ರ ನಾನು ವಶನಾಗತಕ್ಕವನಲ್ಲ (೯-೧೦). 
ನನ್ನ ಭಕ್ತನನ್ನು ಈ ಜಗತ್ತಿನಲ್ಲಿ ಯಾವಾತನೂ ತನ್ನ ತೇಜಸ್ಸಿನಿಂದ, ಯಶಸಿನಿಂದ, 
ಐಶ್ವರ್ಯದಿಂದ, ಸೇನಾದಿಸಾಮಗ್ರಿಯಿಂದ- ಯಾವುದರಿಂದಲೂ ಜಯಿಸಲಾರ, 
ದೇವೇಂದ್ರನೂ ಜಯಿಸಲಾರ. ಇನ್ನು ಮಾನವನ ರಾಜನು ಏನು 
ಮಾಡಿಯಾನು 9'' ಎಂದನು (೧೧). ಭಗವಂತನ ಈ ಉದ್ಗಾರವನ್ನು ಕೇಳಿ 
ಯುಧಿಷ್ಠಿರನು ಹಿಗ್ಗಿದನು. ಅವನ ಮುಖಕಮಲ ಅರಳಿತು. ವೈಷ್ಣವ ತೇಜಸಿನಿಂದ 
ಆವಾಹಿತರಾದ ತಮ್ಮಂದಿರನ್ನು ದ್ವಿಗ್ವಿಜಯಕ್ಕಾಗಿ ನೇಮಿಸಿದನು (೧೨). 


ದ್ವಿಸಪತಿತಮಾಧ್ಯಾಯಃ ೨೩೫ 


ಮಿ 


ಸಹದೇವಂ ದಕ್ಷಿಣಸ್ಕಾಮಾದಿಶತ್‌ ಸಹ ಸ್ಪಂಜಯ್ಕೆಃ । 
ದಿಶಿ ಪ್ರತೀಚ್ಯಾಂ ನಕುಲಮುದೀಚ್ಯಾಂ ಸವ್ಯಸಾಚಿನಮ್‌ । 


ಪ್ರಾಚ್ಯಾಂ ವೃಕೋದರಂ ಮತ್ತ್ಯೈಃಕೇಕಯ್ಯೈಃ ಸಹ ಮದ್ರಕೈಃ॥ ೧೩ 
ತೇ ವಿಜಿತ್ಯ ನೃಪಾನ್‌ ವೀರಾ ಆಜಹ್ರುರ್ದಿಗ್ರ್ಯ ಓಜಸಾ | 
ಅಜಾತಶತ್ರವೇ ಭೂರಿ ದ್ರವಿಣಂ ನೃಪ ಯಕ್ಷ್ಯತೇ॥॥ ೧೪ 


ಶ್ರುತ್ವಾಜಿತಂ ಜರಾಸಂಧಂ ನೃಪತೇರ್ಧ್ಯಾಯತೋ ಹರಿಃ । 
ಅಹೋಪಾಯಂ ತಮೇವಾದ್ಯ ಉದ್ದವೋ ಯಮುವಾಚ ಹ ॥ ೧೫ 


ಭೀಮಸೇನೋತರ್ಜುನಃ ಕೃಷ್ಣೋ ಬ್ರಹ್ಮಲಿಂಗಧರಾಸ್ತ್ರಯಃ। 


ಜಗ್ಗುರ್ಗಿರಿವ್ರಜಂ ತಾತ ಬೃಹದ್ರಥಸುತೋ ಯತಃ ॥ ೧೬ 
ತೇ ಗತ್ವಾನ $ತಿಥ್ಯವೇಲಾಯಂ ಗೃಹೇಷು ಗೃಹಮೇಧಿನಮ್‌ ಫ 
ಬ್ರಹ್ಮಣ್ಯಂ ಸಮಯಾಚೇದನ್‌ ರಾಜನ್ಯಾ ಬ್ರಹ್ಮಲಿಂಗಿನಃ॥ ೧೭ 





ಸಹದೇವನು ಯಾದವರೊಡನೆ ದಕ್ಷಿಣದಿಕ್ಕಿಗೂ, ನಕುಲನು ಮತ್ತ್ಯರೊಡನೆ 
ಪಶ್ಚಿಮದಿಕ್ಕಿಗೂ ಅರ್ಜುನನು ಕೇಕಯರೊಹನೆ ಉತ್ಪರದಿಕ್ಕಿಗೂ, ಭೀಮಸೇನನು 
ಮದ್ರಕರೊಡನೆ ಪೂರ್ವದಿಕ್ಕಿಗೂ ದಿಗ್ವಿಜಯಕ್ಕಾಗಿ ಹೋಗಬೇಕೆಂದು 
ಧರ್ಮರಾಜನು ಗೊತುಮಾಡಿದನು (೧೩). ಅನಂತರ ವೀರರಾದ 
ಸಹದೇವಾದಿಗಳು ಆಯಾ ದಿಕ್ಕುಗಳಿಗೆ ಹೋಗಿ ತಮ್ಮ ಪರಾಕ್ರಮದಿಂದ 
ಭೂಪಾಲರನ್ನು ಜಯಿಸಿ, ಯಾಗಮಾಡಲಿದ್ದ ಧರ್ಮರಾಜನಿಗೆ ಹೇರಳವಾದ 
ಧನರಾಶಿಯನ್ನು ತಂದೊಪ್ಪಿಸಿದರು (೧೪). ಆದರೆ ಮಾಗಧನೊಬ್ಬನನ್ನು 
ಜಯಿಸಲಿಲ್ಲವೆಂಬುದನ್ನುಕೇಳಿ ಧರ್ಮರಾಜನು ಚಿಂತಾಕ್ರಾಂತನಾದನು. ಆತನನ್ನು 
ಜಯಿಸುವುದಕ್ಕೆ ಉದ್ದವನು ಹಿಂದೆ ಯಾವ ಉಪಾಯವನ್ನು ಹೇಳಿದ್ದನೋ ಅದನ್ನೇ 
ಈಗ ಶ್ರೀಕೃಷ್ಣನು ಧರ್ಮರಾಜನಿಗೆ ಹೇಳಿದನು (೧೫). ಅನಂತರ ಭೀಮ ಸೇನ, 
ಅರ್ಜುನ, ಶ್ರೀಕೃಷ್ಣ ಈ ಮೂವರು ಬ್ರಾಹ್ಮಣವೇಷವನ್ನು ಧರಿಸಿ, ಬೃಹದ್ರಥನ 
ಸುತನಾದ ಜರಾಸಂಧನಿದ್ದಗಿರಿವ್ರಜಕ್ಕೆ ತೆರಳಿದರು. ಬ್ರಾಹ್ಮಣ ಪ್ರಿಯನೂ ಗೃಹಸ್ಥನೂ 
ಆದ ಜರಾಸಂಧನು ಅತಿಥಿಸತ್ಕಾರಮಾಡುತಿದ್ದ ವೇಳೆಯಲ್ಲಿ ಆತನ ಮನೆಗೆ, 
ಬಾ.ಹ್ಮಣ ವೇಷಧಾರಿಗಳಾದ ಈ ಕ್ಷತ್ರಿಯರು ಹೋಗಿ ಈ ರೀತಿಯಲ್ಲಿ ತಮ್ಮ 


೨೩೬ ಶ್ರೀಮದ್ಭಾಗವತಂ-- ದಶಮಸೃಂಧಃ 


ರಾಜನ್‌ ಎದ್ದ ;ತಿಥೀನ್‌ ಪಾಪನರ್ಥಿನೋ ದೂರಮಾಗತಾನ್‌ | 
ತನ್ನಃ ಪ್ರಯಚ್ಛ ಭದ್ರಂ ತೇ ಯದ್‌ ವಯಂ ಕಾಮಯಾಮಹೇ ॥ ೧೮ 


ಕಿಂ ದುರ್ಮರ್ಷಂ ತಿತಿಕ್ಷೂಣಾಂ ಕಿಮಕಾರ್ಯಮಸಾಧುಭಿಃ । 
ಕಿಂನದೇಯಂ ವದಾನ್ಯಾನಾಂ ಕಃ ಪರಃ ಸಮದರ್ಶಿನಾಮ್‌ ॥ ೧೯ 


ಯೋಪನಿತ್ಯೇನ ಶರೀರೇಣ ಸತಾಂ ಗೇಯಂ ಯಶೋ ಧ್ರುವಮ್‌ | 
ನಾಚಿನೋತಿ ಸ್ವಯಂ ಕಲ್ಪ! ಸವಾಚ್ಯಃ ಶೋಚ್ಛ ಏವ ಸಃ॥ ೨೦ 


ಹರಿಶ್ಚಂದ್ರೋ ರಂತಿದೇವ ಉಂಛವೃತಿ] ಶಿಬಿರ್ಬಲಿಃ। 
ವ್ಯಾಧಃ ಕಪೋತೋ ಬಹವೋ ಹೃಧ್ರುವೇಣ ಧ್ರುವಂಗತಾಃ॥ ೨೧ 


ಬೇಡಿಕೆಯನ್ನು ತಿಳಿಸಿದರು (೧೬-೧೭). ""ರಾಜ ನಾವು ದೂರದಿಂದ ಬಂದ 
ಅತಿಥಿಗಳೆಂದು ತಿಳಿ. ಆದ್ದರಿಂದ ನಾವು ಬಯಸುವ ಇಷ್ಟುರ್ಥವನ್ನುನೆರವೇರಿಸು. 
ನಿನಗೆ ಮಂಗಳವಾಗಲಿ. ಉಪಶಾಂತರಿಗೆ ಸಹಿಸಿಕೊಳ್ಳಲಾರದುದು 
ಯಾವುದು ? ದುರ್ಜನರಿಗೆ ಮಾಡಬಾರದ್ದು ಯಾವುದು ? ಸಮದರ್ಶಿಗಳಿಗೆ 
ಪರರೆಂದರೆ ಯಾರು? ಹಾಗೆಯೇ ಉದಾರಿಗಳಿಗೆ ಕೊಡಬಾರದ್ದು ಯಾವುದೂ 
ಇಲ್ಲ(೧೮-೧೯). ಯಾವಾತನು ಸ್ವಯಂ ಸಮರ್ಥನಾಗಿದ್ದರೂ ಅನಿತ್ಯವಾದ ಈ 
ಶರೀರದ ಬಳಕೆಯಿಂದ, ಸಜ್ಜನರು ಹಾಡಿಹೊಗಳುವ ಶಾಶ್ವತವಾದ 
ಕೀರ್ತಿಯನ್ನು ಗಳಿಸುವುದಿಲ್ಲವೋ ಅವನು ನಿಂದಾರ್ಹನು. ಅವನು 
ಶೋಚನೀಯನೇ ಸರಿ (೨೦). ಪೂರ್ವದಲ್ಲಿ ಹರಿಶ್ಚಂದ್ರ, ರಂತಿದೇವ, 
ಕಾಳನ್ನಾರಿಸಿ ಜೀವಿಸುತ್ತಿದ್ದ ಮುದ್ಧಲ, ಶಿಬಿ, ಬಲಿ, ವ್ಯಾಧ, ಕಪೋತ" ಮೊದಲಾದ 


೧ ಹರಿಶ್ಚಂದ್ರನ ಕಥೆ ಪ್ರಸಿದ್ದವಾಗಿದೆ. ರಂತಿದೇವನು ಪತ್ನಿಪುತ್ರರೊಡನೆ ೪೮ ದಿನ 
ಉಪವಾಸವಿದ್ದು ಆಮೇಲೆ ಬಹು ಪ್ರಯಾಸದಿಂದ ದೊರಕಿದ ನೀರನ್ನು ಜಲಾಪೇಕ್ಷಿಯಾದ 
ಬ್ರಾಹ್ಮಣನಿಗೆ ಕೊಟ್ಟನು. ಮುದ್ಗಲನು ಆರು ತಿಂಗಳು ಹೊಟ್ಟೆಗಿಲ್ಲದೆ ಕೃಶನಾದರೂ ಅನಂತರ 
ದೊರಕಿದ ಆಹಾರವನ್ನು ಅತಿಥಿಗಳಿಗೆ ಒಪ್ಪಿಸಿದನು. ಶಿಬಿಯು ಪಾರಿವಾಳದ ರಕ್ಷಣೆಗಾಗಿ ತನ್ನ 
ದೇಹವನ್ನು ಒಪ್ಪಿಸಿದ್ವೂ ಬಲಿಚಕ್ರವರ್ತಿಯು ವಾಮನನಿಗೆ ಸರ್ವಸ್ವವನ್ನು ಅರ್ಪಿಸಿದ್ದೂ 
ಪ್ರಸಿದ್ಧವಾಗಿದೆ. ಒಂದು ಕಪೋತವು ಅತಿಥಿಯಾಗಿ ಬಂದ ವ್ಯಾಧನಿಗೆ ತನ್ನ ದೇಹವನ್ನು ಒಪಿಸಿತು. 
ಅದರ ತ್ಯಾಗಬುದ್ದಿಯನ್ನು ಕಂಡು ವ್ಯಾಧನು ಪಶ್ಚಾತ್ರಾಪದಿಂದ ಅಗ್ನಿಪ್ರವೇಶಮಾಡಿದನು. 
ಇವರೆಲ್ಲರಿಗೂ ಸದ್ಗತಿ ದೊರಕಿತು. 


ದ್ವಿಸಪತಿತಮಾಧ್ಯಾಯಃ ೨೩೭ 


ಶ್ರೀಶುಕ ಉವಾಚ- 

ಸಧ್ಭೆಕಾಕೃತಿಭಿಸಾಂಸ್ತುಪ್ರಕೋಷ್ಟೈರ್ಜಾಹತ್ಯೆರಪಿ। 

ರಾಜನ್ಯಬಂಧೂನ್‌ ವಿಜ್ಞಾಯ ದೃಷಪೂರ್ವಾನಚಿಂತಯತ್‌ | ೨೨ 
ರಾಜನ್ಯಬಂಧವೋ ಹ್ಯೇತೇ ಬ್ರಹ್ಮಲಿಂಗಾನಿ ಬಿಬಭ್ರತಿ। 


ದದಾಮಿ ಭಿಕ್ಷಿತಂ ತೇಭ್ಯ ಆತ್ಮಾನಮಪಿ ದುಸ್ಪಜಮ್‌ || ೨೩ 
ಬಲೇರ್ನು ಶ್ರೂಯತೇ ಕೀರ್ತಿರ್ವಿತತಾ ದಿಕ್ಷ್ಮತಲ್ಧಹಾ । 
ಐಶ್ಚರ್ಯಾದ್‌ ಭ್ರಂಶಿತಸ್ಯಾಪಿ ವಿಪ್ರವ್ಯಾಜೇನ ವಿಷ್ಣುನಾ ॥ ೨೪ 


ಶ್ರಿಯಂ ಜಿಹೀರ್ಷತೇಂದ್ರಸ್ಯ ವಿಷ್ಣವೇ ದ್ವಿಜರೂಪಿಣೇ | 
ಜಾನನ್ನಪಿ ಮಹೀಂ ಪ್ರಾದಾದ್‌ ವಾರ್ಯಮಾಣೋಶಷಿ ದೈತ್ಯರಾಟ್‌ ॥ 


ಜೀವತಾ ಬ್ರಾಹ್ಮಣಾರ್ಥಾಯ ಕೋ ನ್ಹರ್ಥಃ ಕ್ಷತ್ರಬಂಧುನಾ । 
ದೇಹೇನ ಪತಮಾನೇನ ನೇಹತಾ ವಿಪುಲಂ ಯಶಃ ॥ ೨೬ 


ಹಲವರು ಅನಿತ್ಯವಾದ ಶರೀರದಿಂದ ನಿತ್ಯವಾದ ಸದ್ಗತಿಯನ್ನು ಪಡೆದಿದ್ದಾರೆ '' 
ಎಂದರು (೨೧). ಆಗ ಜರಾಸಂಧನು ಅವರ ಮಾತಿನ ಧ್ವನಿಯಿಂದಲೂ 
ದೇಹಾಕೃತಿಯಿಂದಲೂ ಹೆದೆಯನ್ನು ಮೀಟಿ ಕಿಣಗಟ್ಟಿದ ಮುಂಗೈಗಳಿಂದಲೂ 
ಅವರು ಕ್ಷತ್ರಿಯರೆಂದೂ ಎಲ್ಲಿಯೋ ಹಿಂದೆ ಕಂಡವರೆಂದೂ ತಿಳಿದು ತನ್ನ 
ಮನಸಿನಲ್ಲಿ ಹೀಗೆ ಚಿಂತಿಸಿದನು (೨೨). ““ಇವರು ಕ್ಷತ್ರಿಯರೇ ಸರಿ; 

ಬ್ರಾಹ್ಮಣವೇಷವನ್ನು ತಳೆದಿದ್ದಾರೆ. (ಯಾರಾದರೂ ಆಗಲಿ). ಇವರು ಬೇಡಿದ್ದನ್ನು 
ದುಸ್ತಜವಾದ ಪ್ರಾ ಣವನ್ನೇ ಆದರೂ ಸಮರ್ಪಿಸುವೆನು. ವಿಪ್ರವೇಷದಲ್ಲಿ foe 
ವಿಷ್ಣುವಿನಿಂದ 'ಬಲಿಚಕ ವರ್ತಿಯು ಐಶ್ವರ್ಯಚ್ಕು ತನಾದರೂ "ಅವನ 
ನಿರ್ಮಲವಾದ ಯದ ದಿಕ್ಕು ದಿಕ್ಕುಗಳಲ್ಲಿ ವಿಶ್ರುತವಾಗಿದೆಯಲ್ಲವೆ 
ಇಂದ್ರನಿಗಾಗಿ ಐಶ್ವರ್ಯ ವನ್ನು ಕಿತುಕೊಳ್ಳ sd ಹ: ವಿಪ್ರ ರೂಪಿಯಾದ 
ವಿಷ್ಣುವಿಗೆ, ಪ ಯಾರೆಂದು ಗೊತ್ತಾದರೂ (ಶುಕ್ರ ಚಾರ ನಿಂದ) 
ತಡೆಯಲಟ್ಟರೂ ಆ ದೃತ್ಯರಾಜನು ಸಾಮ್ರಾಜ್ಯವನ್ನು ಕೊಟ್ಟುಬಿಟ್ಟನು (೨೩-೨೫). 
ಬಿದ್ದುಹೋಗುವ ಈ ದೇಹದಿಂದ ಬ್ರಾಹ್ಮಣರ ಇಷ್ಟಾರ್ಥವನ್ನು ನೆರವೇರಿಸಿ 


೦* 


೨೩೮ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಇತ್ಯುದಾರಮತಿಃ ಪ್ರಾಹ ಕೃಷ್ಣಾರ್ಜುನವೃಕೋದರಾನ್‌ | 
ಹೇ ವಿಪ್ರಾ ವ್ರಿಯತಾಂ ಕಾಮೋ ದದಾಮ್ಯಾತ್ಮಶಿರೋತಪಿ ವಃ॥ ೨೭ 


ಶ್ರೀ ಭಗವಾನುವಾಚ- 
ಯುದ್ಧಂ ನೋ ದೇಹಿ ರಾಜೇಂದ್ರ ದ್ರಂದ್ಧಶೋ ಯದಿ ಮನ್ಯಸೇ। 
ಯುದ್ಧಾರ್ಥಿನೋ ವಯಂ ಪ್ರಾಪ್ತಾರಾಜನ್ಯಾ ನಾನ್ನಕಾಂಕ್ಷಿಣಃ ॥ ೨೮ 


ಅಸಾ ವೃಕೋದರಃ ಪಾರ್ಥಸಸ, ಭ್ರಾತಾರ್ಜುನೋ ಹೃಯಮ್‌ 


ಿಳ ಕ 
ಅನಯೋರ್ಮಾತುಲೇಯಂ ಮಾಂ ಕೃಷ್ಣಂ ಜಾನೀಹಿ ತೇ ರಿಪುಮ್‌ ॥ 
ಏವಮಾವೇದಿತೋ ರಾಜಾ ಜಹಾಸೋಚೆ ತ ಸ್ಮಮಾಗಧಃ 
ಆಹ ಚಾಮರ್ಷಿತೋ ಮಂದಾ ಯುದ್ಧಂ ತರಿ ದದಾಮಿ ವಃ॥ ೩೦ 


ನ ತ್ವಯಾ ಭೀರುಣಾ ಯೋತ್ಸ್ಯೇ ಯುಧಿ ವಿಕ್ಷವಚೇತಸಾ। 
ಮಥುರಾಂ ಸ್ಪಪುರೀಂ ತ್ಯಕ್ತ್ವಾ ಸಮುದ್ರಂ ಶರಣಂ ಗತಃ ॥ ೩೧ 


ವಿಪುಲವಾದ ಕೀರ್ತಿಯನ್ನು ಬಯಸದಿರುವ ಕ್ಷತ್ರಿಯನು ಜೀವಿಸಿ ಫಲವೇನು ?'' 
ಹೀಗೆ ಆಲೋಚಿಸಿ ಉದಾರಚಿತನಾದ ಜರಾಸಂಧನು ಶ್ರೀಕೃಷ್ಣ ಅರ್ಜುನ, 
ಭೀಮಸೇನರನ್ನು ಕುರಿತು ""ಎಲೈ ಬ್ರಾಹ್ಮಣರೆ, ನಿಮ್ಮ ಇಷ್ಟಾರ್ಥವೇನೆಂದು 
ಕೇಳಿಕೊಳ್ಳಿರಿ. ಅದು ನನ್ನ ಶಿರಸೇ ಆದರೂ ನಿಮಗೆ ಅರ್ಫ್ಥಿಸುತ್ತೇನೆ'' ಎಂದನು 
(೨೬-೨೭). ಆಗ ಶ್ರೀಕೃಷ್ಣನು ""ರಾಜೇಂದ್ರ, ಹಾಗಾದರೆ ನಮಗೆ 
ದ್ವಂದ್ವಯುದ್ಧವನ್ನು ಕೊಡು | ನಾವು ಯುದ್ದಾರ್ಥಿಗಳಾಗಿ ಬಂದ ಕ್ಷತ್ರಿಯರು | 
ಅನ್ಯಾರ್ಥಿಗಳಲ್ಲ. ಅವನು ಪೃಥಾತನಯನಾದ ಭೀಮಸೇನ ; ಈತನು ಅವನ 
ಸೋದರನಾದ ಅರ್ಜುನ ; ನಾನು ಇವರಿಬ್ಬರ ಸೋದರಮಾವನ ಮಗನಾದ 
ಕೃಷ್ಣ! ನಾನು ನಿನ್ನ ವೈರಿ ಎಂಬುದು ಗೊತ್ತೇ ಇದೆಯಲ್ಲ! '' ಎಂದು ಹೇಳಿದನು 
(೨೮-೨೯). ಹೀಗೆ ತಿಳಿಸಲಾಗಿ ಮಗಧರಾಜನಾದ ಜರಾಸಂಧನು ಗಟ್ಟಿಯಾಗಿ 
ನಕ್ಕನು. ಅನಂತರ ಸಂಕ್ರುದ್ಧನಾಗಿ""ಎಲ್ಫೆ ದಡ್ಡರೆ, ಹಾಗಾದರೆ ನಿಮಗೆ ಯುದ್ಧವನ್ನು 
ನೀಡುವೆನು. ಎಲಾ ಕೃಷ್ಣ, ಯುದ್ಧವೆಂದರೆ ಹೆದರುವ ಅಂಜುಬುರಕನಾದ 
ನಿನ್ನೊಡನೆ ಯುದ್ಧಮಾಡೆನು | ನಿನ್ನ ಮಧುರಾ ನಗರವನ್ನು ಬಿಟ್ಟು ಓಡಿಹೋಗಿ 


ದ್ವಿಸಪತಿತಮಾ ಧ್ಯಾಯಃ ೨೩೯ 


pe 


ಅಯಂ ತು ವಯಸಾ ತುಲ್ಕೋ ನಾತಿಸತೊ ಶನ ಮೇ ಸಮಃ। 
ಅರ್ಜುನೋ ನ ಭವೇದ್‌ ಯೋದ್ಧಾ ಭೀಮಸುಲ್ಕಬಲೋ ಮಮ ॥೩೨ 


ಇತ್ಯುಕ್ಕಾಭೀಮಸೇನಾಯ ಪ್ರದಾಯ ಮಹತೀಂ ಗದಾಮ್‌ । 
ದ್ವಿಶೀಯಾಂ ಸ್ವಯಮಾದಾಯ ನಿರ್ಜಗಾಮ ಪುರಾದ್‌ ಬಹಿಃ ॥ ೩೩ 


ತತಃ ಸಮೇ ಖಲೇ ವೀರೌ ಸಂಯುಕಾವಿತರೇತರ್‌ । 
ಜಫುತುರ್ವಜ್ರಕಲ್ದಾಭ್ಯಾಂ ಗದಾಭ್ಯಾಂ ರಣದುರ್ಮದ್‌ ॥ ೩೪ 


ಮಂಡಲಾನಿ ವಿಚಿತ್ರಾಣಿ ಸವ್ಯಂ ದಕ್ಷಿಣಮೇವ ಚ । 
ಚರತೋಃ ಶುಶುಭೇ ಯುದ್ಧಂ ನಟಯೋರಿವ ರಂಗಿಣೋಃ॥ ೩೫ 


ತತಶಟಚಟಾಶಬ್ಲೋ ವಜ್ರನಿಷ್ಟೇಷಸಂನಿಭಃ। 
ಗದಯೋಃ ಕ್ಷಿಪಯೋ ರಾಜನ್‌ ದಂತಯೋರಿವ ದಂತಿನೋಃ॥ ೩೬ 


ಸಮುದ್ರಕ್ಕೆ ಶರಣಾದವನು ನೀನು (೩೦-೩೧). ಇನ್ನು ಈ ಅರ್ಜುನನಾದರೋ 
ವಯಸ್ಸಿನಲ್ಲಿ ನನಗೆ ಸಮನಲ್ಲ ಹೆಚ್ಚು ಬಲಶಾಲಿಯೂ ಅಲ್ಲ . 
ದೇಹದಾರ್ಥ್ಯದಲ್ಲಿಯೂ ನನಗೆ ತಕ್ಕವನಲ್ಲ ಆದ್ದರಿಂದ ಇವನು ನನ್ನೊಡನೆ 
ಯುದ್ಧ ಮಾಡಲು ಅರ್ಹನಲ್ಲ ಈ ಭೀಮನೊಬ್ಬನು ನನಗೆ ಸಮಬಲ'' 
ಎಂದನು (೩೨). ಹೀಗೆ ನುಡಿದು ಜರಾಸಂಧನು ಭೀಮಸೇನನಿಗೆ ದೊಡ್ಡ 
ಗದೆಯನ್ನು ಕೊಟ್ಟುತಾನೂ ಇನ್ನೊಂದು ಗದೆಯನ್ನು ಹಿಡಿದು ನಗರದ ಹೊರಗೆ 
ನಡೆತಂದನು. ಆಮೇಲೆ ಸಮಕಟ್ಟಾದ ಮೈದಾನದಲ್ಲಿ ಆ ವೀರರಿಬ್ಬರೂ 
ಒಬ್ಬರನ್ನೊಬ್ಬರು ಆಕ್ರಮಿಸಿದರು. ಯುದ್ಧೋನ್ನತರಾದ ಭೀಮ ಜರಾಸಂಧರು 
ವಜ್ರಾಯುಧಸದೃಶಗಳಾದ ಗದೆಗಳಿಂದ ಹೊಯ್ದಾಡಿದರು (೩೩-೩೪). ನಾನಾ 
ಬಗೆಯ ಮಂಡಲಾಕಾರವಾಗಿ ಸುತುತ್ತಎಡಕ್ಕೆ ಬಲಕ್ಕೆ ಚಲಿಸುತ್ತ ಹೋರಾಡುತಿದ್ದ 
ಆ ವೀರರ ಯುದ್ಧವು ರಂಗಸ್ಥಳದಲ್ಲಿ ವರ್ತಿಸುವ ನಟರೀರ್ವರ ನಾಟ್ಯದಂತೆ 
ಶೋಭಿಸಿತು | (೩೫). ಪರೀಕ್ಷಿತರಾಜ, ಅನ್ಯೋನ್ಯವಾಗಿ ಬಡಿದ ಗದೆಗಳ 
ಹೊಡೆತದ ಶಬ್ಧವು ಸಿಡಿಲಿನಂತೆ "ಚಟ ಚಟ'ಎಂದು ಕೇಳಿಸುತ್ತಿತ್ತು ಎರಡು 
ಕಾಡಾನೆಗಳು ಕಾದುತ್ತ ಕೋರೆಹಲ್ಲುಗಳಿಂದ ಒಂದನ್ನೊಂದು ಇಡಿದಾಗ, ಆ 
ಜಡಿತದಿಂದ ಹುಟ್ಟುವ ದಂತಘಟ್ಟನ ಧ್ವನಿಯಂತೆ ತೋರುತ್ತಿತ್ತು (೩೬). 


೨೪೦ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ತೇ ವ್ಸ ಗದೇ ಭುಜಜವೇನ ನಿಪಾತ್ಯಮಾನೇ 
ಅನ್ಯೋನ್ಯತೋಆಂಸಕಟಿಪಾದಕರೋರುಜತ್ರೂನ್‌। 

ಚೂರ್ಣೀಬಭೂವತುರುಪೇತೃ್ಯ ಯಥಾರ್ಕಶಾಖೇ 
ಸಂಯುಧ್ಯತೋರ್ದ್ವಿರದಯೋರಿವ ದೀಪ್ರಮನ್ಯೋಃ॥ ೨೭ 


ಇತ್ನಂ ತಯೋಃ ಪ್ರಹತಯೋರ್ಗದಯೋರ್ನ್ವವೀರ್‌ 
ಕ್ರುದ್ಡೌ ಸ್ವಮುಪ್ಠಿಭಿರಯಃಸರ್ಪೈರಪಿಂಷ್ಠಾಮ್‌ 
ಶಬ್ದಸಯೋಃ ಪ್ರಹರತೋರಿಭಯೋರಿವಾಸೀ- 


ನಿರ್ಭಾತವಜ್ರಪರುಷಸ್ತಲತಾಡನೋತ್ಸಃ॥ ೩೮ 
ತಯೋರೇವಂ ಪ್ರಹರತೋಃ ಸಮಶಿಕ್ಷಾಬಲೌಜಸೋಃ। 
ನಿರ್ವಿಶೇಷಮಭೂದ್‌ ಯುದ್ಧಮಕ್ಷೀಣಜವಯೋರ್ನ್ನ್ವಪ || ೩೯ 
ಶತ್ರೋರ್ಜನೃಮೃತೀ ವಿದ್ವಾನ್‌ ಜೀವಿತಂ ಚ ಜರಾಕೃತಮ್‌ । 
ಪಾರ್ಥಮಾಪ್ಯಾಯಯನ್‌ ಸ್ವೇನ ತೇಜಸಾಚಿಂತಯದ್ದರಿಃ | ೪೦ 





ಭೀಮ ಜರಾಸಂಧರು ಭುಜಗವೇಗದಿಂದ ಗದೆಗಳನ್ನಪ್ಪಳಿಸಿದಾಗ, ಆ 
ಗದೆಗಳು ಅವರಿಬ್ಬರ ಹೆಗಲು, ಸೊಂಟ, ಕಾಲು, ಕೈ, ತೊಡೆ, ಹೆಗಲ 
ಸಂದು-ಇವುಗಳನ್ನು ತಾಕಿ, ಕೋಪದಿಂದ ಹೋರಾಡುವ ಸಲಗಗಳ ನಡುವೆ 
ಸಿಕ್ಕಿದ ಎಕ್ಕದ ಕೊಂಬೆಗಳಂತೆ ಮುರಿದು ಪುಡಿ ಪುಡಿಯಾದವು! (೩೭). ಹೀಗೆ 
ಗದೆಗಳು ಮುರಿದು ಪುಡಿಯಾಗಲು ರೋಷಾವಿಷ್ಠರಾದ ಆವೀರರು ಉಕ್ಕಿನಂತಹ 
ತಮ್ಮ ಮುಷ್ಟಿಗಳಿಂದಲೇ ಗುದ್ದಾಡಿದರು. ಅವರ ಗುದ್ದುಗಳಿಂದ ಎದ್ದ ಸದ್ದು 
ಸಿಡಿದ ಸಿಡಿಲಿನ ಮೊರೆತದಂತೆ ಕರ್ಣಕಠೋರವಾಗಿತ್ತು(೩೮). ಪರೀಕ್ಷಿತರಾಜ, 
ಹೀಗೆ ಹೋರಾಡುತ್ತಿದ್ದ ಅವರಿಬ್ಬರ ಯುದ್ಧ ಶಿಕ್ಷಣ, ಬಲ, ಸಾಮರ್ಥ್ಯಗಳು 
ಸಮಾನವಾದ ಕಾರಣ, ಯಾರೂ ಜಗ್ಗದೆ ಇದ್ದುದರಿಂದ, ಯುದ್ದವು ಸಮವಾಗಿ 
ವ್ಯತ್ಯಾಸವಿಲ್ಲದೆ ಹೋಯಿತು! * (೩೯). ಆಗ ವೈರಿಯಾದ ಜರಾಸಂಧನ ಜನನ 


ಶೇ ಅನಂತರ, ಹೀಗೆ ಇಪ್ಪತ್ತೊಂದು ದಿನಗಳವರೆಗೆ ಯುದ್ಧ ನಡೆಯಿತೆಂದೂ ರಾತ್ರಿಯಲ್ಲಿ 
ಇಬ್ಬರೂ ಮಿತ್ರರಂತೆ ಇರುತ್ತಿದ್ದರೆಂದೂ ಒಂದು ಸಲ ಭೀಮನು ಶ್ರೀಕೃಷ್ಣನಿಗೆ ತಾನು 
ಜರಾಸಂಧನನ್ನು ಜಯಿಸಲು ಶಕನಲ್ಲವೆಂದು ತಿಳಿಸಿದನೆಂದೂ ಹೇಳುವ ಎರಡು ಶ್ಲೋಕಗಳು 
ಶ್ರೀಧರಿಯ ಪಾಠದಲ್ಲಿ ಮಾತ್ರ ದೊರಕುತವೆ. 


ದ್ವಿಸಪ ಶತಿತಮಾಧ್ಯಾ ಯಃ ೨೪೧ 
ಸಂಚಿಂತ್ಯಾರಿವಧೋಪಾಯಂ ಭೀಮಸ್ಕ್ಯಾಮೋಘದರ್ಶನಃ 
ದರ್ಶಯಾಮಾಸ ವಿಟಪಂ ಪಾಟಯನ್ನಿವ ಸಂಜ್ಞಯಾ || ೪೧ 


ತದ್‌ ವಿಜ್ಞಾಯ ಮಹಾಸತ್ತೋ ಭೀಮಃ ಪ್ರಹರತಾಂ ವರಃ । 
ಗೃಹೀತ್ವಾಪಾದಯೋಃ ಶತ್ರುಂ ಪಾತಯಾಮಾಸ ಭೂತಲೇ ॥ ೪೨ 


ಏಕಂ ಪಾದಂ ಪದಾ$sಕ್ರಮ್ಯ ದೋರ್ಭ್ಯಾಮನ್ಯಂ ಪ್ರಗೃಹ್ಯ ಸಃ। 


ಗುದತಃ ಪಾಟಯಾಮಾಸ ಶಾಖಾಮಿವ ಮಹಾಗಜಃ ॥ ೪೩ 
ಏಕಪಾದೋರುವೃಷಣಕಟಿಪೃಷ್ಟಸನಾಂಸಕೇ [ 

ಏಕಬಾಹ್ಹಕ್ಷಿಭ್ರೂಕರ್ಣೇ ಶಕಲೇ ದದೃಶುಃ ಪ್ರಜಾಃ॥ ೪೪ 
ಹಾಹಾಕಾರೋ ಮಹಾನಾಸೀನ್ನಿಹತೇ ಮಗಧೇಶಧೇ | 
ಪೂಜಯಾಮಾಸತುರ್ಭೀಮಂ ಪರಿರಭ್ಯ ಜಯಾಚ್ಛುತ್‌ೌ ॥ ೪೫ 


ಮರಣ ಪ್ರಕಾರಗಳನ್ನೂ ಜರಾ ಎಂಬ ರಾಕ್ಷಸಿಯು ದೇಹದ ಎರಡು 
ಹೋಳುಗಳನ್ನುಸರಿಯಾಗಿ ಜೋಡಿಸಿದ್ದರಿಂದ ಅವನು ಜೀವಿಸಿದ್ದಾನೆಂಬುದನ್ನೂ 
ಬಲ್ಲ ಶ್ರೀಕೃಷ್ಣನು ತನ್ನ ತೇಜಸಿನಿಂದ ಭೀಮನನ್ನು ಬಲಗೊಳಿಸುತ್ತಮುಂದೇನೆಂದು 
ಆಲೋಚಿಸಿದನು. (೪೦). ಬಳಿಕ ಸತ್ಯಸ ಂಕಲ್ಪನಾದ ಶ್ರೀಹರಿಯು 
ವೈರಿವಧೋಪಾಯವನ್ನು ಚಿಂತಿಸಿ ಮರದ ಕೊಂಬೆಯನ್ನು ಸೇಭುವವನಂತೆ 
ಸಂಜ್ಞೆಮಾಡಿ ಭೀಮನಿಗೆ ತೋರಿಸಿದನು. ಮಹಾಬಲಾಢ್ಯನೂ ಹೋರಾಟದಲ್ಲಿ 
ನಿಸೀಮನೂ: ಆದ ಭೀಮನು ಆ ಸಂಕೇತದ ಅರ್ಥವನ್ನು ಗ್ರಹಿಸಿ, ವೈರಿಯಾದ 
ಮಾಗಧನ ಕಾಲುಗಳನ್ನು ಹಿಡಿದೆಳೆದು ನೆಲದಮೇಲೆ ಬೀಳಿಸಿದನು (೪೧-೪೨). 
ಒಡನೆಯೇ ಅವನ ಒಂದು ಕಾಲನ್ನು ಕಾಲಿಂದ ಮೆಟ್ಟಿ ಇನ್ನೊಂದು ಕಾಲನ್ನು ಎರಡು 
ಕೈಗಳಿಂದ ಹಿಡಿದು, ಮದ್ದಾನೆಯು ಮರದಕೊಂಬೆಯನ್ನು ಸೀಳುವಂತೆ 
ಮಾಗಧನನ್ನು ಗುದಸ್ಥಾನದಿಂದ ಹಿಡಿದು ಎರಡು ಹೋಳಾಗಿ ಸೀಳಿದನು (೪೩). 

ನೆರೆದಿದ್ದ ಜನರು ಎರಡು ಸೀಳುಗಳಲ್ಲಿ ಒಂದೊಂದರಲ್ಲಿಯೂ ಒಂದೊಂದು 
ಕಾಲು, ತೊಡೆ, ವೃಷಣ, ಕಟಿ, ಪೃಷ್ಯ ಸ್ವ ಸನ್ನ, ಹೆಗಲುಗಳನ್ನೂ ಒಂದೊಂದುತೋಳು, 

ಕಣ್ಣು ಹುಬ್ಬು, ಕಣ್ಣುಗಳನ್ನೂ ಕಂಡರು. ಮಗಧೇಶ್ವ ರನು ಹತನಾಗಲಾಗಿ ಹಾಹಾ 
it ದೊಡ್ಡ ಕೋಲಾಹಲವು ಮಸಗಿತು. pA ಅಚ್ಯುತನೂ 


೦** 


೨೪೨ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಸಹದೇವಂ ತತನಯಂ ಭಗವಾನ್‌ ಭೂತಭಾವನಃ। 
ಅಭೃಷಿಂಚದಮೇಯಾತ್ಮಾಮಗಧಾನಾಂ ಪತಿಂ ಪ್ರಭುಃ। 
ಮೋಚಯಾಮಾಸ ರಾಜನ್ಯಾನ್‌ ಸಂರುದ್ಧಾಮಾಗಧೇನ ಯೇ॥ 
ಇತಿ ಶ್ರೀಮದ್ಭಾಗವತೇ ದಶಮಸ್ಯಂಧೇ 
ದ್ವಿಸಪತಿತಮಾಧ್ಯಾಯಃ 





ತ್ರಿಸಪತಿತಮಾಧ್ಯಾಯಃ 
ಶ್ರೀಶುಕ ಉವಾಚ- 


ಅಯುತೇ ದ್ವೇ ಶತಾನ್ಯಷ್ಟೌ ಲೀಲಯಾ ಯುಧಿ ನಿರ್ಜಿತಾಃ। 
ತೇ ನಿರ್ಗತಾ ಗಿರಿದ್ರೋಣ್ಯಾಂ ಮಲಿನಾ ಮಲವಾಸಸಃ ॥ ೧ 


ಭೀಮಸೇನನನ್ನು ಆಲಂಗಿಸಿಕೊಂಡು ಆದರದಿಂದ ಹೊಗಳಿದರು (೪೪-೪೫). 
ಬಳಿಕ ಜಗನ್ನಿಯಾಮಕನೂ ಅಜ್ಞ್ಜೇಯಮಹಿಮನೂ ಆದ ಭಗವಂತನು ಮಾಗಧನ 
ಮಗನಾದ ಸಹದೇವನಿಗೆ ರಾಜಪಟ್ಟಾಭಿಷೇಕವನ್ನು ನಡೆಸಿ, ಮಾಗಧನಿಂದ 
ಸೆರೆಯಿಡಲ್ಪಟ್ಟಿದ್ದ ರಾಜರನ್ನು ಸೆರೆಯಿಂದ ಬಿಡುಗಡೆಮಾಡಿಸಿದನು (೪೬). 


ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಎಪ್ಪತೆರಡನೆಯ ಅಧ್ಯಾಯ 





ಅಧ್ಯಾಯ ೭೩. 


ಜರಾಸಂಧನ ಸೆರೆಮನೆಯಲ್ಲಿದ್ದರಾಜರೆನ್ನುಬಿಡಿಸಿ, ಅವರಿಗೆ ಹಿತೋಪದೇಶ ಮಾಡಿ 
ಶ್ರೀಕೃಷ್ಣನು ಭೀಮಾರ್ಜುನರೊಡನೆ ಇಂದ್ರಪ್ರಸ್ಥಕ್ಕೆ ಹಿಂದಿರುಗುವುದು. 
ಶುಕಮಹರ್ಷಿಗಳು ಹೇಳಿದರು: ಪರೀಕ್ಷಿತರಾಜ, ಜರಾಸಂಧನು ಯುದ್ಧದಲ್ಲಿ 
ಲೀಲೆಯಿಂದ ಜಯಿಸಿ ಗಿರಿವ್ರಜದಲ್ಲಿ ಸೆರಿಹಿಡಿದಿಟ್ಟಿದ್ದ ರಾಜರ ಸಂಖ್ಯೆ ಇಪ್ಪತ್ತು 
ಸಾವಿರದ ಎಂಟುನೂರು. ಅವರೀಗ ಹೊರಬಂದರು. ಕಾರಾಗ್ಭಹವಾಸದಿಂದ 
ಕಷ್ಟಕ್ಕೆ ಸಿಕ್ಕಿದ್ದ ಅವರು ಕೊಳೆಬಟ್ಟೆಯನ್ನುಟ್ಟು ಕೊಳೆಕೊಳೆಯಾಗಿ ಹಸಿವಿನಿಂದ 


ತ್ರಿಸಪ್ರತಿತಮಾಧ್ಯಾಯಃ ೨೪೩ 


ಕ್ಷುತ್ಥ್ಪಾಮಾಃ ಶುಷ್ಕವದನಾಃ ಸಂರೋಧಪರಿಕರ್ಶಿತಾಃ। 


ದದ್ದಶುಸೇ ಘನಶ್ಯಾಮಂ ಕೀತಕ್‌ಶೇಯವಾಸಸಮ್‌ ॥ ೨ 
ಶ್ರೀವತ್ಸಾಂಕಂ ಚತುರ್ಬಾಹುಂ ಪದ್ಮಗರ್ಭಾರುಣೇಕ್ಷಣಮ್‌ | 
ಚಾರುಪ್ರಸನ್ನವದನಂ ಸ್ಟುರನ್ಮಕರಕುಂಡಲಮ್‌ ॥ ೩ 
ಪದ್ಮಹಸಂ ಗದಾಶಂಖರಥಾಂ ಗೈರುಪಲಕ್ಷಿತಮ್‌ । 
ಕಿರೀಟಹಾರಕಟಕಕಟಿಸೂತ್ರಾಂಗದಾಚಿತಮ್‌ ॥ ೪ 
ಭ್ರಾಜದ್ದರಮಣಿಗ್ರೀವಂ ನಿವೀತಂ ವನಮಾಲಯಾ। 

ಪಿಬಂತ ಇವ ಚಕ್ಷುರ್ಭ್ಯಾಂ ಲಿಹಂತ ಇವ ಜಿಹ್ಹಯಾ॥ ೫ 


ಜಿಪ್ರಂತ ಇವ ನಾಸಾಭ್ಯಾಂ ರಂಭಂತ ಇವ ಬಾಹುಭಿಃ। 
ಪ ಪ್ರಣೇಮುರ್ಹತಪಾಪ್ಠಾನೋ ಮೂರ್ಧಭಿಃ ಪಾದಯೋರ್ಹರೇಃ ॥೬ 


ಕಷ್ಣ ಪಸಂದರ್ಶನಾಹ್ಹಾ __ದಧ್ವಸಸಂರೋಧನಕ್ಷಮಾಃ | 
ಪ್ರಶಶಂಸುರ್ಹಷೀಕೇಶಂ' ಗೀರ್ಭಃಪ್ರಾ ಂಜಲಯೋ ನೃಪಾಃ ೩ 


ಕೃಶರಾಗಿದ್ದರು. ಮುಖಗಳು ಬಾಡಿದ್ದವು. ಅವರು ಬಣಸನದಂದ ಹೊರಬಂದು 
ಪೀತಾಂಬರಧಾರಿಯೂ ಮೇಘಶ್ಯಾಮನೂ ಆದ ಶ್ರೀಕೃಷ್ಣನನ್ನು ಕಂಡರು (೧-೨). 
ಶ್ರೀವತ್ಸಾಂಕನೂ WE ತಾವರೆಯ ಪಾತ ವಿಶಾಲವಾದ 
ಕಣ್ಣುಗಳಿಂದಲೂ ಸುಂದರವಾದ ಪ್ರಸನ್ನವದನದಿಂದಲೂ ಶೋಭಿಸುತ್ತ ಮಕರ 
ಕುಂಡಲಗಳಿಂದ ಎರಾಜಿಸುತ್ತ ಶಂಕ, ಚಕ್ರ, ಗದಾ, ಪದ್ಧಗಳನ್ನುಹಿಡಿದು, ಕಿರೀಟ, 
ಹಾರ, ಕಟಕ, ಕಟಿಸೂತ್ತ ಭುಜಕೀರ್ತಿಗಳಿಂದ ಒಪ್ಪತಕ್ಕವನೂ ಆದ 
ಭಗವಂತನನ್ನು ನೋಡಿದರು (೩-೪). ಹೊಳೆಯುವ ಕೌಸ್ತುಭಮಣಿಯನ್ನು 
ಕೊರಳಲ್ಲಿ ಧರಿಸಿ ವನಮಾಲೆಯಿಂದ ಶೋಭಿತನಾದ ಶ್ರೀಕೃಷ್ಣನನ್ನು ವೀಕ್ಷಿಸಿದ ಆ 
ರಾಜರು ಕಣ್ಣುಗಳಿಂದ ಕುಡಿಯುವಂತೆಯೂ ನಾಲಗೆಯಿಂದ ನೆಕ್ಕುವಂತೆಯೂ 
ಮೂಗಿನಿಂದ ಮೂಸುವಂತೆಯೂ ತೋಳುಗಳಿಂದ ಅಪ್ಪುವಂತೆಯೂ 
ಸಂಭ್ರಮದಿಂದ ಬಂದು ಪಾಪರಹಿತರಾಗಿ ತಲೆಬಾಗಿಸಿ, ಆತನ ಪಾದಗಳಿಗೆ ದಂಡ 
ಪ್ರಣಾಮಮಾಡಿದರು (೫-೬). ಶ್ರೀಕೃಷ್ಣನ ಸಂದರ್ಶನದಿಂದಾದ ಆನಂದವು 


೨೪೪ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ರಾಜಾನ ಊಚುಃ- 

ನಮಸೇ ದೇವದೇವೇಶ ಪ್ರಪನ್ನಾರ್ತಿಹರಾವೃಯ॥ 

ಪ್ರಪನ್ನಾನ್‌ ಪಾಹಿ ನಃ ಕೃಷ್ಣನಿರ್ವಿಣ್ಣಾನ್‌ ಘೋರಸಂಸ್ಕತೇಃ ॥ ೮ 
ನೈನಂ ನಾಥಾನಸೂಯಾಮೋ ಮಾಗಧಂ ಮಧುಸೂದನ। 
ಅನುಗ್ರಹೋ ಯದ್‌ ಭವತೋ ರಾಜ್ಞಾಂ ರಾಜ್ಯಚ್ಯುತಿರ್ವಿಭೋ 1೯ 
ರಾಜೈೈಶ್ಚರ್ಯಮದೋನ್ನದ್ಧೋ ನ ಶ್ರೇಯೋ ವಿಂದತೇ ನೃಪಃ। 
ತ್ವನ್ಮಾಯಾಮೋಹಿತೋಶ ನಿತ್ಯಾ ಮನ್ಯತೇ ಸಂಪದೋತಚಲಾಃ॥ ೧೦ 


ಮೃಗತ್ಛಷ್ಟಾಂ ಯಥಾ ಬಾಲಾ ಮನ್ಯಂತ ಉದಕಾಶಯಮ್‌ । 


ಏವಂ ವೈಕಾರಿಕೀಂ ಮಾಯಾಮಯುಕ್ತಾವಸ್ತು ಚಕ್ಷತೇ ॥ ೧೧ 
ವಯಂ ಪುರಾ ಶ್ರೀಮದನಷ್ಟದೃಷ್ಟಯೋ 
ಜಿಗೀಷಯಾಸ್ಯಾ ಇತರೇತರಸ್ಪೃಧಃ ] 
ಫ್ಲಂತಃ ಪ್ರಜಾಃ ಸ್ವಾಅತಿನಿರ್ಫಣಾಃ ಪ್ರಭೋ 
ಮೃತ್ಯುಂ ಪುರಸ್ಲಾವಿಗಣಯ್ಯ ದುರ್ಮದಾಃ ॥ ೧೨ 


ಅವರ ಕಾರಾಗೃಹವಾಸದ ಕಷ್ಟವನ್ನು ದೂರಮಾಡಿತು. ಆ ರಾಜರು 
ಕೈಮುಗಿದುಕೊಂಡು ಹೃಷಿಕೇಶನನ್ನು ಪ್ರಶಸವಾಕ್ಕಗಳಿಂದ ಈ ಪ್ರಕಾರ ಸುತಿಸಿದರು 
(೭) : “ದೇವ ದೇವೇಶ್ವರ, ಭಕಕ್ಷೇಶವಿದೂರಕ, ಶಾಶ್ವತ, ನಿನಗೆ ನಮಸ್ಕಾರ. 
ಶ್ರೀಕೃಷ್ಣ ಘೋರಸಂಸಾರಕ್ಕೆ ಬೇಸತ್ತು ಶರಣಾಗತರಾಗಿರುವ ನಮ್ಮನ್ನು ಮಲಿಸು. 
ಸ್ವಾಮಿ ಮಧುಸೂದನ, hE ಈ "ಮಾಗಧನಲ್ಲಿ ದೋಷವನ್ನೆಣಿಸುವುದಿಲ್ಲ 
auld ನಮಗೆ ರಾಜ್ಯಭ್ರಂಶವೂ , ಹೇ ವಿಭು, ನಿನ್ನ ಒಂದು ಅನುಗ್ರಹವೇ 
ಸರಿ (೮-೯). ಏಕೆಂದರೆ, ರಾಜ್ಯೈಶ್ವರ್ಯಗಳ ಮದದಿಂದ ಕೊಬ್ಬಿದ ರಾಜನು 
ಎಂದಿಗೂ ಶ್ರೇಯಸ್ಸನ್ನು ಪಡೆಯುವುದಿಲ್ಲ ಅವನು ನಿನ್ನ ಮಾಯೆಯಿಂದ 
ಮೋಹಿತನಾಗಿ ಅನಿತ್ಯವಾದ ಸಂಪತ್ತನ್ನು ಶಾಶ್ವತವೆಂದು ತಿಳಿಯುತಾನೆ (೧೦). 
ಬಾಲಕರು ಬಿಸಿಲ್ಲುದುರೆಯನ್ನು ಜಲಾಶಯವೆಂದು ತಿಳಿಯುವಂತೆ, ಈ ಆಜ್ಞಜನರು 
ಸೃಷ್ಟ್ಯುದಿ ವಿಕಾರವನ್ನು ಪಡೆದ ನಿನ್ನ ಮಾಯೆಯನ್ನು ಪರಮಾರ್ಥವಸುವೆಂದು 
ಹೇಳುತ್ತಾರೆ (೧೧). ಓಂದೆ ನಾವು ಐಶ್ವರ್ಯಮದದಿಂದ ಬುದ್ದಿಗೆಟ್ಟುಸಂಪತ್ತನ್ನು 


ತ್ರಿಸಪ್ರತಿತಮಾಧ್ಯಾಯಃ ೨೪೫ 


ತ ಏವ ಕಷ್ಣಾದ್ಯ ಗಭೀರರಂಹಸಾ 
ದುರಂತವೀರ್ಯೇಣ ವಿಚಾಲಿತಾಃ ಶ್ರಿಯಃ । 
ಕಾಲೇನ ತನ್ವಾಭವತೋತ ನುಕಂಪಯಾ 
ವಿನಷ್ಠದರ್ಪಾಶ್ಚರಣಾ ಸ್ಮರಾಮ ತೇ॥ ೧೩ 
ಅಥೋನ ರಾಜ್ಯಂ ಮೃಗತೃಷ್ಠಿರೂಪಿತಂ 
ದೇಹೇನ ಶಶ್ಚತ್‌ ಪತತಾ ರುಜಾಂ ಭುವಾ । 
ಉಪಾಸಿತವ್ಯಂ ಸ್ನಹಯಾಮಹೇ ವಿಭೋ 
ಕ್ರಿಯಾಫಲಂ ಪ್ರೇತ್ಯ ಚ ಕರ್ಣರೋಚನಮ್‌ ॥ ೧೪ 


ತಂ ನಃ ಸಮಾದಿಶೋಪಾಯಂ ಯೇನ ತೇ ಚರಣಾಬ್ಲ್ಬಯೋಃ। 
ಸ್ಮೃತಿರ್ಯಥಾ ನ ವಿರಮೇದಪಿ ಸಂಸರತಾಮಿಹ ॥ ೧೫ 


ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ । 
ಪ್ರಣತಕ್ಷೇಶನಾಶಾಯ ಗೋವಿಂದಾಯ ನಮೋ ನಮಃ॥ ೧೬ 


ಗಳಿಸುವ ಆಸೆಯಿಂದ ಒಬ್ಬರನ್ನೊಬ್ಬರು ಸ್ಪರ್ಧಿಸುತ್ತಿದ್ದೆವು. ನಮ್ಮ ಪ್ರಜೆಗಳನ್ನೇ 
ಹಿಂಸಿಸುತ್ತ ದಯಾಶೂನ್ಯರಾಗಿ ಕ್ರೌರ್ಯದಿಂದ ವರ್ತಿಸಿದೆವು. ಹೇ ಪ್ರಭು, 
ಮದಾಂಧರಾದ ನಾವು ಎದುರಿಗೆ ಮೃತ್ಯುವಾಗಿ ನಿಂತಿದ್ದ ನಿನ್ನನ್ನು ಗಣಿಸಲಿಲ್ಲ 
(೧೨). ಅದೇ ನಾವು ಈಗ ಅತ್ಯಂತ ರಭಸವುಳ್ಳದ್ದೂಅಪಾರಶಕ್ತಿಯುಳ್ಳದ್ದೂನಿನ್ನ 
ಮೂರ್ತಿಸ್ವರೂಪವೂ ಆದ ಕಾಲದಿಂದ ಐಶ್ವರ್ಯಭ್ರಷ್ಟರಾದೆವು. ಕೃಷ್ಣ ನಿನ್ನ 
ಕೃಪೆಯಿಂದ ನಮ್ಮದರ್ಪವಡಗಿತು. ನಿನ್ನಪಾದಗಳನ್ನುಸ್ಥರಿಸಬೇಕಾ ಯಿತು (೧೩). 
ಇನ್ನು ನಮಗೆ ಮೃಗತೃಷ್ಟಿಕೆಯಂತಿರುವ ಈ ರಾಜ್ಯಭೋಗ ಬೇಡ. ಅದನ್ನು 
ಅನುಭವಿಸುವ ಈ ಶರೀರವು ಸದಾ ರೋಗಗಳಿಗೆ ನೆಲೆಯಾದದ್ದು ಒಂದು ದಿನ 
ಬಿದ್ದುಹೋಗತಕ್ಕದ್ದು ಹೇ ವಿಭು, ಪುಣ್ಯಕರ್ಮಕ್ಕೆ ಫಲವಾಗಿ ಸತಮೇಲೆ 
ದೊರೆಯುವ ಕರ್ಣಾನಂದಕರವಾದ ಸ್ವರ್ಗಭೋಗವೂ ಬೇಡ (೧೪). 
ಆದ್ದರಿಂದ ಈ ಸಂಸಾರದಲ್ಲಿದ್ದರೂ ನಮಗೆ ನಿನ್ನ ಪಾದಕಮಲಗಳ ಸ್ಮರಣೆಯು 
ಅಳಿಸದಂತೆ ಒಂದು ಮಾರ್ಗವನ್ನು ನಮಗೆ ಉಪದೇಶಿಸು. ಕೃಷ್ಣನಿಗೆ- 
ವಾಸುದೇವನಿಗೆ-ಹರಿಗೆ ನಮಸ್ಕಾರ. ಪರಮಾತ್ಮನಿಗೆ-ಭಕ್ತರ ಕಷ್ಟವನ್ನು 


0೪೪೪ 


೨೪೬ ಶ್ರೀಮದ್ಭಾಗವತಂ- ದಶಮಸೃಂಧಃ 


ಶ್ರೀ ಶುಕಉವಾಚ- 

ಸಂಸೂಯಮಾನೋ ಭಗವಾನ್‌ ರಾಜಭಿರ್ಮುಕಬಂಧನ್ನೆ: 

ತಾನಾಹ ಕರುಣಸಾತ ಶರಣ್ಯ: ಶಕ್ಷ ಯಾ ಗಿರಾ | ೧೭ 
ಶಿ ಶ್ರೀಭಗವಾನುವಾಚ 

ಅದ್ಯಪ್ರಭತ ವೋ ಭೂಪಾ ಮಯ್ಯಾತ್ಸನ್ಯಖಲೇಶ್ರರೇ । 

ಸುದ್ಧಢಾ ಜಾಯತೇ ಭಕಿರ್ಬಾಢಮಾಶಂಸಿತಂ ತಥಾ॥ ೧೮ 
ದಿಷ್ಟಾ ವ್ಯವಸಿತಂ ಭೂಪಾ ಭವಂತ ಖುತಭಾಷಿಣಃ। 

ಶ್ರಿ ಶ್ರಿಯೈಶ್ರರ್ಯುಮದೋನ್ನಾಹಂ ಪಶ  ಉನ್ನಾದಕಂನ್ಸ ನಣಾಮ್‌॥ ೧೯ 
ಹ್ಳೆ ಹಯೋ ನಹುಷೋ ವೇನೋ ಇರಣೋ ನರಕೋತಪರೇ | 

ಶ್ರಿ ಓಮದಾದ್‌ ಭ್ರಂಶಿತಾಃ ಸ್ಥಾನಾದ್‌ ದೇವದೈತ್ನ [ನರೇಶ್ವರಾಃ Il ೨೦ 
ನ ಏತದ್‌ ವಿಜ್ಞಾಯ ದೇಹಾದ್ಭುತಾದ್ದಮಂತವತ್‌ | 

ಮಾಂ ಯಜಂತೋತದ್ದದ್ಸೆರ್ಯಕಾ; ಪ್ರಜಾ ಧರ್ಮೇಣ ರಕ್ಷಥ ॥ ೨೧ 





ಪರಿಹರಿಸುವ ಗೋವಿಂದನಿಗೆ- ನಮಸ್ಕಾರ. '' ಎಂದರು (೧೫-೧೬). 
ಅಪ್ಪಾ- ಪರೀಕ್ಷತರಾಜ, ಸೆರೆಯಿಂದ ವಿಮುಕರಾದ' ರಾಜರು ಈ ಪ್ರಕಾರವಾಗಿ 
ಸುತಿಸಲಾಗಿ, ಕರುಣಾಳವೂ ಶರಣಾಗತರಕ್ಷಕನೂ ಆದ ಭಗವಂತನು ಮೃದು 
ನುಡಿಯಿಂದ ಹೀಗೆಂದನು (೧೭) : ""ಎಲ್ಫೆ ಭೂಪಾಲರೆ, ಸರ್ವರಿಗೆ ಆತ್ಮನೂ 
ಅಖಿಲೇಶ್ವರನೂ ಆದ ನನ್ನಲ್ಲಿ ಇನ್ನು ಮೇಲೆ ನಿಮಗೆ ಅಚಲವಾದ 
ಭಕಿಯುಂಟಾಗುವುದು. ಆಗಲಿ ನಿಮ್ಮ ಅಪೇಕ್ಷೆಯು ಕೈಗೂಡುವುದು. ರಾಜರೆ, 
ನಿಮ್ಮ ಸಂಕಲ್ಪವು ಶುಭಕರವಾದುದು. ನೀವು ಸತ್ಯವನ್ನು ಹೇಳುತಿದ್ದೀರಿ (೧೮). 
ಸಂಪತ್ತು ಪ್ರಭುತ್ವ-ಇವುಗಳಿಂದ ಹುಟ್ಟುವ. ಮದಾತಿರೇಕವು ಜನರಿಗೆ 
ಹುಚ್ಚುಬಡಿಸುತದೆಯೆಂಬುದನ್ನು ನೋಡುತ್ತಿದ್ದೇನೆ. ದೇವದೈತ್ಯಮಾನವರ 
ಅಧಿಪತ್ಯವನ್ನು ಗಳಿಸಿದ ಕಾರ್ತವೀರ್ಯ, ನಹುಷ, ವೇನ. ರಾವಣ, 
ನರಕಾಸುರ-ಮೊದಲಾದವರು ಐಶ್ವರ್ಯಮದದ ನಿಮಿತದಿಂದಲೇ ತಮ್ಮ 
ಸ್ಥಾನದಿಂದ ಭ್ರಷ್ಟರಾದರು? (೧೯-೨೦). ದೇಹವೇ ಮೊದಲಾದ ಯಾವ 
೧ ಇವರಲ್ಲಿ ನಹುಷನು ದೇವತೆಗಳ ಅಧಿಪತ್ಯವನ್ನುವಡೆದಿದ್ದನು ; ಅಗಸ್ತರ ಶಾಪದಿಂದ 
ಅಜಗರವಾದನು. ಕಾರ್ತವೀರ್ಯನು "ಪರೆಠುರಾಮನಿಂದಲೂ ವೇನನು 


ಬ್ರಾಹ್ಮಣರಹುಂಕರಾದಿಂದಲೂ ಹತರಾದರು. ರಾವಣ, ನರಕ-ಈ ಇಬ್ಬರು ದೈತ್ಯ ರು. 
ರಾವಣನನ್ನು ಶ್ರೀರಾಮನೂ ನರಕನನು  ಶ್ರೀಕೃಷ್ಣನೂ ಸಂಹರಿಸಿದರು. 


ತ್ರಿಸಪ್ರತಿತಮಾಧ್ಯಾಯಃ ೨೪೭ 


ಸಂತನ್ನಂತಃ ಪ್ರಜಾತಂತೂನ್‌ ಸುಖಂ ದುಃಖಂ ಭವಭವ್‌ೌ । 


ಪ್ರಾಪಂಪ್ರಾಪಂ ಚ ಸೇವಂತೋ ಮಚ್ಚಿತ್ತಾ ಎಚರಿಷ್ಯಥ || ನ 
ಉದಾಸೀನಾಶ್ಚ ದೇಹಾದಾವಾತ್ಗಾರಾಮಾ ಧ್ವತವ್ರತಾಃ | 

ಮಯ್ಯಾವೇಶ್ಯ ಮನಃ ಸಮ್ಯಜ್ಥಾಮಂತೇ ಬ್ರಹ್ಮ ಯಾಸ್ಯಥ ॥ ೨೩ 
ಶ್ರೀಶುಕ ಉವಾಚ- 


ಇತ್ಯಾದಿಶ್ಯ ನೃಪಾನ್‌ ಕೃಷ್ಣೋ ಭಗವಾನ್‌ ಭುವನೇಶ್ಚರಃ। 
ತೇಷಾಂ ನೈಯುಂಕ್ರಪುರುಷಾನ್‌ ಸ್ತ್ರಿಯೋ ಮಜ್ಜನಕರ್ಮಣಿ | ೨೪ 


ಸಪರ್ಯಾಂ ಕಾರಯಾಮಾಸ ಸಹದೇವೇನ ಭಾರತ 
ನರದೇವೋಚಿತೈರ್ವಸ್ತೈರ್ಭೂಷಣೈಃ ಸ್ರಗ್ವಿಲೇಪನೈ:॥॥ ಪಿ 


ಭೋಜಯಿತ್ವಾವರಾನ್ನೇನ ಸುಸ್ನಾತಾನ್‌ ಸಮಲಂಕ್ಸತಾನ್‌ | 
ಭೋಗ್ಛೆಶ್ಚ ವಿವಿದ್ಧರ್ಯಕಾಂಸ್ಟಾಂಬೂಲಾದೆ ರ್ನ ಪೋಚಿತ್ಸೆಃ॥ ೨೬ 


ಯಾವುದು ಜನ್ಯವೋ ಅದೆಲ್ಲವೂ ನಾಶವಾಗತಕ್ಕದ್ದು ಎಂಬುದನ್ನರಿತು, ನೀವು 
ಯಜ್ಞಗಳಿಂದ ನನ್ನನ್ನು ಅರ್ಚಿಸುತ್ತ ಪ್ರಜೆಗಳನ್ನು ಧರ್ಮದಿಂದ ಪಾಲಿಸಿರಿ. 
ಪ್ರಜಾತಂತ್ರವನ್ನು ಎಸರಿಸುತ್ತ ಆಗಾಗ ಪ್ರಾಪವಾಗುವ ಸುಖದುಃಖಗಳನ್ನೂ 
ಜನನಮರಣಗಳನ್ನೂ ಸಮಭಾವದಿಂದ ಸೇವಿಸುತ್ತ ನನ್ನಲ್ಲಿಯೇ ಚಿತ್ತವನ್ನಿರಿಸಿ 
ವ್ಯವಹಾರಮಾಡುತ್ತಿರಿ (೨೧-೨೨). ದೇಹಾದಿ ಪ್ರಪಂಚದಲ್ಲಿ 
ವ್ಯಾಮೋಹವನ್ನಿರಸದೆ ಉದಾಸೀನರಾಗಿದ್ದು ಆತ್ಮಾರಾಮರೂ ದೃಢ 
ನಿಷ್ಠೆಯುಳ್ಳವರೂ ಆಗಿರಿ. ಈ ರೀತಿ ನನ್ನಲ್ಲಿ ಪೂರ್ಣವಾಗಿ ಮನಸ್ಸನ್ನು 
ನೆಲೆಗೊಳಿಸಿದ್ದರೆ, ಕಡೆಗೆ ಪರಬ್ರಹ್ಮನಾದ ನನ್ನನ್ನು ಸೇರುವಿರಿ'' ಎಂದನು (೨೩). 
ಈ ಪ್ರಕಾರ ಜಗದೀಶ್ವರನಾದ ಭಗವಂತನು ರಾಜರಿಗೆ ಉಪದೇಶಿಸಿ, ಅವರಿಗೆ 
ಸ್ನಾನಮಾಡಿಸಬೇಕೆಂದು ತಕ್ಕ ಪುರುಷರಿಗೂ ಸ್ತ್ರೀಯರಿಗೂ ಆಜ್ಞಾಪಿಸಿದನು. 
ಅನಂತರ ರಾಜೋಚಿತವಾದ ವಸ್ತಭೂಷಣಗಳನ್ನೂ ಹಾರಗಂಧಾದ್ಯನು 
ಲೇಪನಗಳನ್ನೂ ಸಹದೇವನಿಂದ ಆ ರಾಜರಿಗೆ ಕೊಡಿಸಿ ಸತ್ಕಾರಮಾಡಿಸಿದನು 
(೨೪-೨೫). ಚೆನ್ನಾಗಿ ಸ್ನಾನಮಾಡಿ ಅಲಂಕೃತರಾದ ಅವರಿಗೆ ಮೃಷ್ಟಾನ್ನದಿಂದ 
ಭೋಜನಮಾಡಿಸಿ ತಾಂಬೂಲವೇ ಮೊದಲಾದ ನಾನಾ ಬಗೆಯ ರಾಜೋಚಿತ 


೨೪೮ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 
ತೇ ಪೂಜಿತಾ ಮುಕುಂದೇನ ರಾಜಾನೋ ಮೃಷ್ಠಕುಂಡಲಾಃ । 
ವಿರೇಜುರ್ಮೋಚಿತಾಃ ಕ್ಲೇಶಾತ್‌ ಪ್ರಾವೃಡಂತೇ ಯಥಾ ಗ್ರಹಾಃ ॥ ೨೭ 
ರಥನ್‌ ಸದಶ್ಲಾನಾರೋಪ್ಯ ಮಣಿಕಾಂಚನಭೂಷಿತಾನ್‌ । 

ಪ್ರೀಣಯ್ಯ ಸೂನೃತೈರ್ವಾಕ್ಶೈಃ ಸ್ವದೇಶಾನ್‌ ಪ್ರತ್ಯಯಾಪಯತ್‌ ॥ ೨೮ 
ತ ಏವಂ ಮೋಚಿತಾಃ ಕೃಚ್ಛಾತ್‌ ಕೃಷ್ಣೇನ ಸುಮಹಾತ್ಮನಾ । 


ಯಯುಸಮೇವ ಧ್ಯಾಯಂತಃ ಕೃತಾನಿ ಚ ಜಗತತೇಃ Il ರ್ಪಿ 
ಜಗದುಃ ಪ್ರಕೃತಿಭ್ಯಸೇ ಮಹಾಪುರುಷಚೇಷ್ಠಿತಮ್‌ | 
ಯಥಾನ್ನಫಾಸದ್‌ ಭಗವಾಂಸಥಾ ಚಕ್ರುರತಂದ್ರಿತಾಃ ॥ ೩೦ 


ಜರಾಸಂಧಂ ಘಾತಯಿತ್ವಾಭೀಮಸೇನೇನ ಕೇಶವಃ। 
ಪಾರ್ಥಾಭ್ಯಾಂ ಸಂಯುತಃ ಪ್ರಾಯಾತ್‌ ಸಹದೇವೇನ ಪೂಜಿತಃ॥ ೩೧ 


ಭೋಗಗಳಿಂದ ಸತ್ಕರಿಸಲಾಯಿತು. ಹೀಗೆ ಕಷ್ಟದಿಂದ ವಿಮೋಚಿತರಾಗಿ 
ಮುಕುಂದನಿಂದ ಸಂಮಾನಿತರಾದ ಆ ರಾಜರು ಹೊಳೆಯುವ 
ಕರ್ಣಕುಂಡಲಗಳನ್ನುಧರಿಸಿ, ಮಳೆಗಾಲವು ಕಳೆದ ಮೇಲೆ ಬೆಳಗುವ ಗ್ರಹಗಳಂತೆ 
ಶೋಭಿಸಿದರು (೨೬-೨೭). ತರುವಾಯ ಉತ್ತಮಾಶ್ವಗಳನ್ನು ಹೂಡಿದ 
ಮಣಿಕಾಂಚನಭೂಷಿತಗಳಾದ ರಥಗಳಲ್ಲಿ ಅವರನ್ನು ಕುಳ್ಳಿರಿಸಿ ಪ್ರಿಯವೂ 
ಹಿತಕರವೂ ಆದ ಮಾತಿನಿಂದ ಸಂತೋಷಪಡಿಸಿ ಅವರವರ ದೇಶಗಳಿಗೆ 
ಶ್ರೀಕೃಷ್ಣನು ಕಳಿಸಿಕೊಟ್ಟನು (೨೮). ಹೀಗೆ ಮಹಾತ್ಮನಾದ ಶ್ರೀಕೃಷ್ಣನಿಂದ ಆ ರಾಜರು 
ತಮ್ಮ ಕ್ಲೇಶಗಳಿಂದ ಪಾರಾಗಿ ಆ ಜಗದೀಶನ ಉಪಕಾರಗಳನ್ನು ನೆನೆಯುತ್ತ 
ಪ್ರಯಾಣಮಾಡಿದರು. ತಮ್ಮ ದೇಶಕ್ಕೆ ಹೋಗಿ ಪ್ರಜೆಗಳಿಗೂ ಅಧಿಕಾರಿಗಳಿಗೂ 
ಆ ಮಹಾಪುರುಷನ ಕಾರ್ಯವನ್ನು ವಿವರಿಸಿದರು. ಅಲ್ಲದೆ ಭಗವಂತನು ಅಪ್ಪಣೆ 
ಮಾಡಿದಂತೆ ಎಚ್ಚರಿಕೆಯಿಂದ ರಾಜ್ಯಭಾರಮಾಡುತಿದ್ದರು (೨೯-೩೦). ಹೀಗೆ 
ಕೇಶವನು ಭೀಮಸೇನನ ಮೂಲಕ ಜರಾಸಂಧನನ್ನು ಕೊಲ್ಲಿಸಿ, ಅವನ ಮಗ 
ಸಹದೇವನಿಂದ ಪೂಜಿತನಾಗಿ, ಭೀಮಾರ್ಜುನರೊಡನೆ ಹೊರಟನು. ಶತ್ರುವನ್ನು 
ಜಯಿಸಿ ಬಂದ ಆ ಮೂವರೂ ಇಂದ್ರಪ್ರಸ್ಥವನ್ನು ಸೇರಿ ತಮ್ಮ ಶಂಖಗಳನ್ನು 
ಊದಿದರು. ಆ ಶಂಖಧ್ವನಿಯು ಅವರ ಮಿತ್ರರಿಗೆ ಹರ್ಷವನ್ನುಂಟು 


ತ್ರಿಸಪತಿತಮಾಧ್ಯಾಯಃ ೨೪೯ 


ಗತ್ವಾತೇ ಖಾಂಡವಪ್ರಸ್ನಂ ಶಂಖಾನ್‌ ದಧ್ಮುರ್ಜಿತಾರಯಃ | 
ಹರ್ಷಯಂತಃ ಸ್ವಸುಹೃದೋ ದುರ್ಹದಾಂ ಚಾಸುಖಾವಹಾಃ॥ ೩೨ 
ತಚ್ಛು ತ್ವಾ ಪ್ರೀತಮನಸ ಇಂದ್ರಪ್ರಸ್ಥನಿವಾಸಿನಃ । 


ಮೇನರೇ ಮಾಗಧಂ ಶಾಂತಂ ರಾಜಾ ಚಾಪಮನೋರಥಃ॥ ೩೩ 
ಅಭಿವಂಧ್ಯಾಥ ರಾಜಾನಂ ಭೀಮಾರ್ಜುನಜನಾರ್ದನಾಃ। 
ಸರ್ವಮಾಶ್ರಾವಯಾಂಚಕ್ರುರಾತ್ಮನಾ ಯದನುಷ್ಠಿತಮ್‌ ॥ ೩೪ 


ನಿಶಮ್ಯ ಧರ್ಮರಾಜಸತ್‌ ಕೇಶವೇನಾನುಕಂಪಿತಮ್‌ | 
ಆನಂದಾಶ್ರುಕಲಾಂ ಮುಂಚನ್‌ ಪ್ರೇಮ್ಲಾನೋವಾಚ ಕಿಂಚನ॥ ೩೫ 
ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ 
ತ್ರಿಸಪತಿತಮಾಧ್ಯಾಯ 





ಮಾಡತಕ್ಕದ್ದೂ ದುರುಳರಿಗೆ ದುಃಖವನ್ನುಂಟುಮಾಡತಕ್ಕದ್ದೂ ಆಗಿತ್ತು 
(೩೧-೩೨). ಶಂಖದ್ವನಿಯನ್ನುಕೇಳಿ ಆನಂದಿತರಾದ ಇಂದ್ರಪ್ರಸ್ನಿನಿವಾಸಿಗಳೂ, ' 
ಇಷ್ಟಾರ್ಥವನ್ನು ಕೈಗೂಡಿಸಿಕೊಂಡ ಧರ್ಮರಾಜನೂ ಮಾಗಧನ ಕಥೆ 
ಮುಗಿಯಿತೆಂದು ನಿಶ್ಚಯಿಸಿದರು (೩೩). ಅನಂತರ ಶ್ರೀಕೃಷ್ಣನೂ 
ಭೀಮಾರ್ಜುನರೂ ಧರ್ಮರಾಜನನ್ನು ಕಂಡು ನಮಸ್ಕರಿಸಿ, ತಾವು ಮಾಡಿದ 
ಕಾರ್ಯವನ್ನು ವಿವರಿಸಿ ಹೇಳಿದರು. ಕೇಶವನ ಕರುಣೆಯಿಂದಾದ 
ಕಾರ್ಯವಿಸ್ತಾರವನ್ನು ಆಕರ್ಣಿಸಿದ ಧರ್ಮರಾಜನು ಕಣ್ಣುಗಳಿಂದ 
ಆನಂದಬಾಷ್ನಗಳನ್ನುಉದುರಿಸಿದನು. ಪ್ರೇಮಾಧಿಕ್ಯದಿಂದಾಗಿ ಅವನ ಬಾಯಿಂದ 
ಒಂದು ಮಾತೂ ಹೊರಡಲಿಲ್ಲ(೩೪-೩೫). 


ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿ ಎಪ್ಪತ್ತು ಮೂರನೆಯ ಅಧ್ಯಾಯ 


೨೫೦ 


ಚತುಃಸಪತಿತಮಾಧ್ಯಾಯಃ 


ಶ್ರೀಶುಕ ಉವಾಚ- 
ಏವಂ ಯುಧಿಷ್ಠಿರೋ ರಾಜಾ ಜರಾಸಂಧವಧಂ ವಿಭೋಃ। 
ಕೃಷ್ಟಸ್ಯ ಚಾನುಭಾವಂ ತಂ ಶ್ರುತ್ವಾಪ್ರೀತಸ್ತಮಬ್ರವೀತ್‌ ॥ ೧ 
ಯುಧಿಷ್ಠಿರ ಉವಾಚ- 
ಯೇ ಸ್ಕುಸ್ತೈಲೋಕ್ಕಗುರವಃ ಸರ್ವೇ ಲೋಕಮಹೇಶ್ವರಾಃ। 
ವಹಂತಿ ದುರ್ಲಭಂ ಲಬ್ದ್ವಾಶಿರಸೈವಾನುಶಾಸನಮ್‌ ॥ ತ್ರಿ 
ಸ ಭವಾನರವಿಂದಾಕ್ಷೀ ದೀನಾನಾಮಾಶಮಾನಿನಾಮ್‌ । 
ಧತ್ಯೇ5 ನುಶಾಸನಂ ಭೂಮಂಸ್ತ ದತ್ಕಂತವಿಡಂಬನಮ್‌ ॥ ೩ 
ನ ಹ್ವೇಕಸ್ಯಾದ್ದಿಶೀಯಸ್ಸ ಬ್ರಹ್ಮಣಃ ಪರಮಾತ್ಮನಃ 
ಕರ್ಮಭಿರ್ವರ್ಧತೇ ತೇಜೋ ಹ್ರಸತೇ ಚ ಯಥಾ ರವೇಃ॥ ೪ 
ಅಧ್ಯಾಯ ೭೪ 
ಯುಧಿಷ್ಠಿರನ ರಾಜಸೂಯಯಾಗ, ಶ್ರೀಕೃಷ್ಣನಿಗೆ ಅಗ್ರಪೂಜೆ. 
ಶ್ರೀಕೃಷ್ಣನಿಂದ ಶಿಶುಪಾಲನ ವಧೆ. 
ಈ ಪ್ರಕಾರವಾಗಿ ಧರ್ಮರಾಜನು ಜರಾಸಂಧನ ವಧೆಯನ್ನೂ ಶ್ರೀಕೃಷ್ಣನ 


ಪ್ರಭಾವವನ್ನೂ ಕೇಳಿ ಸಂತುಷ್ಟನಾಗಿ ಇಂತೆಂದನು : ""ಶ್ರೀಕೃಷ್ಣ, ಮೂರು 
ಲೋಕಗಳಿಗೂ ಗುರುಗಳಾದ ಸನಕಾದಿಗಳೂ ಸಮಸಲೋಕೇಶ್ವರರೂ 
ದುರ್ಲಭವಾದ ನಿನ್ನ ಆಜ್ಞೆಯು ದೊರಕಿದರೆ, ಅದೇ ಭಾಗ್ಯವೆಂದು ತಿಳಿದು 
ಶಿರಸಾವಹಿಸಿ ನಡೆಸುತ್ತಾರೆ (೧-೨). ಹೇ ಮಹಾತ್ವ್ಯ ಅಂತಹ ಅರವಿಂದಾಕ್ಷನಾದ 
ನೀನು ರಾಜರೆಂದು ತಿಳಿದುಕೊಂಡಿರುವ ದೀನರಾದ ನಮ್ಮಂಥವರ ಅಪ್ಪಣೆಯನ್ನು 
ಪಾಲಿಸುತ್ತೀಯೆ ಎಂಬುದು ದಿಟವಾಗಿಯೂ ಲೋಕವಿಡಂಬನೆ. ಸಜಾತೀಯ 
ವಿಜಾತೀಯ ವಸ್ತುವಿಲ್ಲದ ಪರಮಾತ್ಮನಾದ ಪರಬ್ರಹ್ಮವಸುವಿನ ಮಹಿಮೆಯು ಈ 
ಬಗೆಯ ಕರ್ಮಗಳಿಂದ ಹೆಚ್ಚುವುದೂ ಇಲ್ಲ ಕ್ಷೀಣಿಸುವುದೂ ಇಲ್ಲ 
ಉದಯಾಸ್ತಮಯ ಕ್ರಿಯೆಗಳಿಂದ ಸೂರ್ಯನ ತೇಜಸ್ಸು ಹೆಚ್ಚುವುದೂ ಇಲ್ಲ 


ಚತುಃಸಪ್ರತಿತಮಾಧ್ಯಾಯಃ ೨೫೧ 
ನ ವ್ಸ ತೇನ ಜಿತ ಭಕಾನಾಂ ಮಮಾಹಮಿತಿ ಮಾಧವ । 
ತಂ ತವೇತಿ ಚ ನಾನಾಧೀಃ ಪಶೂನಾಮಿವ ವೈಕ್ಛತಾ || ೫ 


ಶ್ರೀಶುಕ ಉವಾಚ- 

ಇತ್ಯುಕ್ತ್ವಾಯಜ್ಜಿಯೇ ಕಾಲೇ ವವ್ರೇ ಯುಕಾನ್‌ ಸ ಖುತ್ವಿಜಃ | 
ಕೃಷ್ಣಾನುಮೋದಿತಃ ಪಾರ್ಥೋ ಬ್ರಾಹ್ಮಣಾನ್‌ ಬ್ರಹ್ಮವಾದಿನಃ॥ ೬ 
ದೆ ಶೈ ಪಾಯನೋ ಭರದ್ದಾಜಃ ಸುಮಂತುರ್ಗಾತಮೋ ಸಿತಃ। 


ವಸಿಷ್ಠಶ್ಚವನಃ ಕಣ್ಣೋ ಮೈತ್ರೇಯಃ ಕವಪಸ್ಟಿತಃ 2 
ವಿಶ್ವಾಮಿತ್ರೋ ವಾಮದೇವಃ ಸುಮತಿರ್ಜೈಮಿನಿಃ ಕ್ರತುಃ। 

ಪೈಲಃ ಪರಾಶರೋ ಗರ್ಗೋ ವೈಶಂಪಾಯನ ಏವ ಚ॥ ೮ 
ಅಥರ್ವಾ ಕಶ್ಯಪೋ ಧೌಮ್ಯ್ಕೋ ರಾಮೋ ಭಾರ್ಗವ ಆಸುರಿಃ 
ವೀತಿಹೋತ್ರೋ ಮಧುಚ್ಛಂದಾ ವೀರಸೇನೋಶಠಕೃತವ್ರಣಃ॥ ೯ 


ಕುಂದುವುದೂ ಇಲ್ಲ ಹಾಗೆಯೇ ಇದು (೩-೪). ಹೇ ಅಜಿತ-ಮಾಧವ, 
ನಾನು-ನನ್ನದು ನೀನು-ನಿನ್ನದು ಎಂದು ಪಶುಗಳಿಗಿರುವ ಶರೀರವಿಷಯಕವಾದ 
ಭೇದಬುದ್ದಿಯು ನಿನ್ನಭಕ್ತರಿಗೇ ಇರುವುದಿಲ್ಲ (ಹೀಗಿರುವಾಗ ನಿನಗೆ ಭೇದಬುದ್ಧಿ 
ಎಲ್ಲಿಯದು ?)'' ಎಂದನು* (೫). ಹೀಗೆ ಹೇಳಿದ ಯುಧಿಷ್ಠಿರನು 
ಯಜ್ಞೋಚಿತವಾದ ವಸಂತಕಾಲದಲ್ಲಿ ಶ್ರೀಕೃಷ್ಣನ ಅನುಜ್ಞೆಯನ್ನು ಪಡೆದು 
ಅರ್ಹರೂ ಬ್ರಹ್ಮವಾದಿಗಳೂ ಆದ ಬ್ರಾಹ್ಮಣರನ್ನು ಯತ್ತಿಜರನ್ನಾಗಿ ಪರಿಸಿದನು 
(೬). ಅವರು ಯಾರೆಂದರೆ: ವ್ಯಾಸ, ಭರದ್ವಾಜ, ಸುಮಂತು, ಗೌತಮ, ಅಸಿತ, 
ವಸಿಷ್ಯ ಚ್ಯವನ, ಕಣ್ಣ, ಮೈತ್ರೇಯ, ಕವಷ, ತ್ರಿತ, ವಿಶ್ವಾಮಿತ್ರ, ವಾಮದೇವ, 
ಸುಮತಿ, ಜೈಮಿನಿ, ಕ್ರತು, ಪೈಲ, ಪರಾಶರ, ಗರ್ಗ, ವೈಶಂಪಾಯನ, ಅಥರ್ವಾ, 
ಕಶ್ಯಪ, ಧೌಮ್ಯ, ಭೃಗುವಂಶೀಯನಾದ ಪರುಶುರಾಮ, ಆಸುರಿ, ವೀತಿಹೋತ್ರ, 


. *: ಧರ್ಮರಾಜನಾಡಿದ ಮಾತಿನೆ ಸುರಾಂಶ ಇಷ್ಟು: ಜಗನ್ನಿಯಾಮಕನಾದ ನೀನು ನನ್ನ 
ಆಜ್ಞೆಯಂತೆ ಜರಾಸಂಧನನ್ನು ಕೊಂದೆಯೆಂಬುದು ಸರಿಯಲ್ಲ ಪ್ರಪಂಚವೆಲ್ಲವೂ 
ಮಾಯಿಕವಾದ್ದರಿಂದ ಶುದ್ಧ ಬ್ರಹ್ಮವಾದ ನಿನಗೆ ಕರ್ಮಲೇಪವಿಲ್ಲ ನಿನಗೆ ಮಿತ್ರ ಶತ್ರುಗಳೆಂಬ 
ಭೇದಭಾವವಿಲ್ಲ ಶತ್ರುವಾದ ಜರಾಸಂಧನನ್ನು ಕೊಲ್ಲಿಸಿದೆಯೆಂಬುದು ಲೀಲಾಮಾತ್ರವೇ. 


೨೫೨ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಉಪಹೂತಾಸಥಾ ಚಾನ್ಯೇ ದ್ರೋಣಭೀಷ್ಠಕೃಪಾದಯಃ। 


ಧೃತರಾಷ್ಟ್ರಃ ಸಹಸುತೋ ವಿದುರಶ್ವ ಮಹಾಮತಿಃ ॥ ೧೦ 
ಬ್ರಾಹ್ಮಣಾಃ ಕ್ಷತ್ರಿಯಾ ವೈಶ್ಯಾಃ ಶೂದ್ರಾ ಯಜ್ಞದಿದ್ದಕ್ಷವಃ । 
ತತ್ರೇಯುಃ ಸರ್ವರಾಜಾನೋ ರಾಜ್ಞಾಂ ಪ್ರಕೃತಯೋ ನೃಪ॥ ೧೧ 


ತತಸ್ತೇ ದೇವಯಜನಂ ಬ್ರಾಹ್ಮಣಾಃ ಸ್ವರ್ಣಲಾಂಗಲೈ। 
ಕೃಷ್ಟ್ವಾತತ್ರ ಯಥಾಮ್ನಾಯಂ ದೀಕ್ಷಯಾಂಚಕ್ರಿರೇ ನೃಪಮ್‌ ॥।. ೧೨ 


ಹೈಮಾಃ ಕಿಲೋಪಕರಣಾ ವರುಣಸ್ಕ ಯಥಾ ಪುರಾ। 


ಇಂದ್ರಾದಯೋ ಲೋಕಪಾಲಾ ವಿರಿಂಚಭವಸಂಯುತಾಃ॥ ೧೩ 
ಸಗಣಾಃ ಸಿದ್ದಗಂಧರ್ವಾ ವಿದ್ಯಾಧರಮಹೋರಗಾಃ 
ಮುನಯೋ ಯಕ್ಷರಕ್ಷಾಂಸಿ ಖಗಕಿನ್ನರಚಾರಣಾಃ॥ ೧೪ 


ಮಧುಚ್ಛಂದ್ರ, ವೀರಸೇನ ಮತ್ತು ಅಕೃತವ್ರಣ (೭-೯). ಇವರಲ್ಲದೆ ಯಜ್ಞ 
ಸಮಾರಂಭದರ್ಶನಕ್ಕಾಗಿ ದ್ರೋಣ, ಭೀಷ್ಮ ಕೃಪಾದಿಗಳೂ ಧೃತರಾಷ್ಟ್ರ, 
ದುರ್ಯೋಧನನೇ ಮೊದಲಾದ ಅವನ ಮಕ್ಕಳು, ಪ್ರಾಜ್ಞನಾದ ವಿದುರ ಮತ್ತು 
ಇತರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರನ್ನೂ ಯುಧಿಷ್ಠಿರನು ಆಹ್ವಾನಿಸಿದನು. 
ಹಾಗೆಯೇ ಸಮಸ್ತ ದೇಶಗಳ ರಾಜರೂ ಅವರ ಮಂತ್ರಿಗಳೂ ಆಹ್ವಾನವನ್ನು 
ಅಂಗೀಕರಿಸಿ ಯಜ್ಞದರ್ಶನಕ್ಕಾಗಿ ಬಂದು ಸೇರಿದರು (೧೦-೧೧). ಅನಂತರ 
ಯತ್ತಿಜರು ಚಿನ್ನದ ನೇಗಿಲುಗಳಿಂದ ಯಜ್ಞಭೂಮಿಯನ್ನು ಉತ್ತು ಶಾಸ್ತ್ರೋಕ್ತ 
ವಿಧಾನದಿಂದ ಯುಧಿಷ್ಠಿರನಿಗೆ ಯಜ್ಞದೀಕ್ಷೆಯನ್ನು ಕೊಟ್ಟರು. ಹಿಂದೆ ವರುಣನು 
ಯಾಗ ಮಾಡಿದಾಗ ಇದ್ದಂತೆ, ಈ ರಾಜಸೂಯಯಾಗದಲ್ಲಿಎಲ್ಲಉಪಕರಣಗಳೂ 
ಸುವರ್ಣಮಯವಾಗಿದ್ದವು. ಇಂದ್ರಾದಿ ಲೋಕಪಾಲರೂ ಬ್ರಹ್ಮರುದ್ರರೂ 
ಉಪಸ್ಥಿತರಾದರು (೧೨-೧೩). ಪರಿವಾರ ಸಹಿತರಾಗಿ ಸಿದ್ದಗಂಧರ್ವರೂ 
ವಿದ್ಯಾಧರ ಮಹೋರಗರೂ ಯಕ್ಷರಕ್ಷೋಗಣಗಳೂ ಗರುಡಾದಿ 
ಖಗೇಶ್ವರರೂ ಕಿನ್ನರ ಚರಣರೂ ಬಂದರು. ಆಹೂತರಾದ ರಾಜರು ತಮ್ಮ 
ಪತ್ನಿಯರೊಡನೆ ಪಾಂಡುಸುತನಾದ ಧರ್ಮರಾಜನ ರಾಜಸೂಯಯಾಗಕ್ಕೆ 


ಚತುಃಸಪ್ರತಿತಮಾಧ್ಯಾಯಃ ೨೫೩ 


ರಾಜಾನಶ್ಚ ಸಮಾಹೂತಾ ರಾಜಪತ್ನ ಶ್ವ ಸರ್ವಶಃ। 

ರಾಜಸೂಯಂ ಸಮಾಯುಃ ಸ್ಮ ರಾಜ್ಞಃ ಪಾಂಡುಸುತಸ್ಯ ವೃ |! ೧೫ 
ಮೇನಿರೇ ಕಷ್ಣಭಕಸ್ಯ ಸೂಪಪನ್ನಮವಿಸ್ಥಿತಾಃ | 

ಅಯಾಜಯನ್‌ ಮಹಾರಾಜಂ ಯಾಜಕಾ ದೇವವರ್ಚಸಃ। 
ರಾಜಸೂಯೇನ ವಿಧಿವತ್‌ ಪ್ರಾಚೇತಸಮಿವಾಮರಾಃ ॥ ೧೬ 


ಸೌತ್ವೇ ಹನ್ಯವನೀಪಾಲೋ ಯಾಜಕಾನ್‌ ಸದಸಸ್ಪತೀನ್‌ 
ಅಪೂಜಯನ್‌ ಮಹಾಭಾಗಾನ್‌ ಯಥಾವತ್‌ ಸುಸಮಾಹಿತಃ ॥ ೧೭ 


ಸದಸ್ಯಾಗ್ರಾ ರ್ಹಣಾರ್ಹಂ ವೈ ವಿಮೃಶಂತಃ ಸಭಾಸದಃ | 


ನಾಧ್ಯಗಚ್ಛನ್ನನೈಕಾಂತ್ಯಾತ್‌ ಸಹದೇವಸದಾಬ್ರವೀತ್‌ ॥ ೧೮ 
ಅರ್ಹತಿ ಹೈಚ್ಛುತಃ ಶೈಷ್ಠ ೦ ಭಗವಾನ್‌ ಸಾತ್ವತಾಂ ಪತಿಃ | 
ಏಷ ವೃ ದೇವತಾಃ ಸರ್ವಾ ದೇಶಕಾಲಧನಾದಯಃ ॥ ೧೯ 


ಆಗಮಿಸಿದರು (೧೪-೧೫). ವೈಭವೋಪೇತವಾದ ಏರ್ಪಾಡನ್ನು ಕಂಡು 
ಶ್ರೀಕೃಷ್ಣಭಕನಾದ ಧರ್ಮರಾಜನಿಗೆ ಅದು ಸಹಜವೆಂದೂ ಅಚ್ಚರಿಯೇನೂ 
ಅಲ್ಲವೆಂದೂ ಅವರೆಲ್ಲರೂ ಭಾವಿಸಿದರು. ಹಿಂದೆ ದೇವತೆಗಳು ವರುಣನಿಂದ 
ಯಾಗಮಾಡಿಸಿದಂತೆ, ದೇವತೆಗಳ ಹಾಗೆ ವರ್ಚಸ್ವಿಗಳಾದ ಯತ್ತಿಜರು 
ಧರ್ಮರಾಜನಿಂದ ರಾಜಸೂಯವನ್ನು ವಿಧಿವತ್ತಾಗಿ ಮಾಡಿಸಿದರು (೧೬). 
ಸೋಮಾಭಿಷವದ ದಿನ ಯುಧಿಷ್ಠಿರನು ಸಮಾಹಿತಚಿತನಾಗಿ ಮಹಾಭಾಗರಾದ 
ಯತ್ನಿಜರನ್ನೂ ಸಭಾಧ್ಯಕ್ಷರನ್ನೂ ಕ್ರಮವರಿತು ಪೂಜಿಸಿದನು. ಆ ಸಭೆಯಲ್ಲಿ 
ಅಗ್ರಪೂಜೆಗೆ ಅರ್ಹರಾದವೆರೊಬ್ಬರು. ಬೇಕಾಗಿತ್ತು ಸಭಾಸದರು 
ವಿಮರ್ಶಿಸಿದರು. ಅರ್ಹತೆಯುಳ್ಳವರು ಅನೇಕರಿದ್ದುದರಿಂದ ಯಾರನ್ನು 
ಆರಿಸುವುದೆಂದು ನಿಶ್ಚಯವಾಗಲಿಲ್ಲ ಆಗ ಸಹದೇವನು ಹೀಗೆಂದನು 
(೧೭-೧೮) : ""ಯದುಕುಲಪತಿಯಾದ ಭಗವಾನ್‌ ಅಚ್ಯುತನು ಅಗ್ರಪೂಜೆಗೆ 
ಅರ್ಹನಾದವನು. ಸಕಲ ದೇವತೆಗಳೂ ದೇಶಕಾಲದ್ರವ್ಯಾದಿಗಳೂ ಈತನೇ: ಈ 
ಪ್ರಪಂಚ, ಯಜ್ಞ ಯಾಗಗಳು, ಅಗ್ನಿ ಆಹುತಿ, ವೇದ-ಇವೆಲ್ಲವೂ ಶ್ರೀ ಷ್ಠ 


ಲ 
ಸ್ವರೂಪವಾದವು. ಜ್ಞಾನಕಾಂಡ, ಉಪಾಸನಾಕಾಂಡಗಳು ಈತನನ್ನೇ ಪ್ರತಿ 


೨೫೪ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 

ಯದಾತ್ಮಕಮಿದಂ ವಿಶ್ವಂ ಕ್ರತವಶ್ಚಯದಾತ್ಮಕಾಃ । 

ಅಗಿರಾಹುತಯೋ ಮಂತ್ರಾಃ ಸಾಂಖ್ಯಂ ಯೋಗಶ್ಚ್ಸಯತರಃ॥ ೨೦ 
a ಲ ಚ ಬ 

ಏಕ ಏವಾದ್ದಿಶೀಯೋತಸಾವೈತದಾತ್ಮ ಮಿದಂ ಜಗತ್‌ । 

ಆತ್ಮನಾ sತ್ಗಾಶ್ರಯಃ ಸಭ್ಯಾಃ ಸೃಜತ್ಯವತಿ ಹಂತ್ಯಜಃ Il ಪದಿ 

ವಿವಿಧಾನೀಹ ಕರ್ಮಾಣಿ ಜನಯನ್‌ ಯದವೇಕ್ಷಯಾ। 

ಈಹತೇ ಯದಯಂ ಸರ್ವಃ ಶ್ರೇಯೋ ಧರ್ಮಾದಿಲಕ್ಷಣಮ್‌ ॥ ೨೨ 


ತಸ್ಮಾತ್‌ ಕೃಷ್ಣಾಯ ಮಹತೇ ದೀಯತಾಂ ಪರಮಾರ್ಹಣಮ್‌ । 
ಏವಂ ಚೇತ್‌ ಸರ್ವಭೂತಾನಾಮಾತ್ಮನಶ್ಚಾರ್ಹಣಂ ಭವೇತ್‌ ॥ ೨೩ 


ಸರ್ವಭೂತಾತ್ಮಭೂತಾಯ ಕೃಷ್ಣಾಯಾನನ್ಯದರ್ಶಿನೇ 


ದೇಯಂ ಶಾಂತಾಯ ಪೂರ್ಣಯ ದತಸ್ಯಾನಂತ್ಯಮಿಚ್ಛತಾ ॥ ೨೪ 
ಇತ್ಯುಕಾ ಶ್ಹಸಹದೇವೋ ಭೂತ್‌ ತೂಪ್ಲೀಂ ಕೃಷ್ಣಾನುಭಾವವಿತ್‌ 
ತಚ್ಛುತ್ವಾ ತುಷುವುಃ ಸರ್ವೇ ಸಾಧು ಸಾಧ್ದಿತಿ ಸತಮಾಃ ॥ ೨೫ 


ಪಾದಿಸುತ್ತವೆ (೧೯-೨೦). ಅದ್ವಿತೀಯನಾಗಿ ಇರತಕ್ಕವನು ಈತನೊಬ್ಬನೇ. ಈ 
ಸಕಲ ಜಗತ್ತೂ ಕೃಷ್ಣಾತ್ಮಕ. ಎಲೈ ಸಭಾಸದರೆ, ಜನ್ಮರಹಿತನಾದ ಶ್ರೀಕೃಷ್ಣನು 
ಅನ್ಯನಿರಪೇಕ್ಷನಾಗಿ ತನ್ನಿಂದಲೇ ಈ ವಿಶ್ವವನ್ನು ಸೃಷ್ಟಿಸಿ, ಪಾಲಿಸಿ, 
ಅಂತ್ಯಗೊಳಿಸುವನು (೨೧). ಸರ್ವರೂ ವಿವಿಧಪುಣ್ಯಕರ್ಮಗಳನ್ನಾಚರಿಸಿ 
ಧರ್ಮವೇ ಮುಂತಾದ ಶ್ರೇಯಸ್ಸನ್ನು ಗಳಿಸುವುದು ಈತನ ಅನುಗ್ರಹದಿಂದಲೇ. 
(ಕರ್ಮ ಮತ್ತು ಕರ್ಮಫಲಗಳು ಇವನಿಗೆ ಅಧೀನವಾಗಿವೆ). ಆದ್ದರಿಂದ 
ಮಹಾತ್ಮನಾದ ಶ್ರೀಕೃಷ್ಣನಿಗೆ ಅಗ್ರಪೂಜೆಯು ಸಲ್ಲಬೇಕು. ಹೀಗೆ ಮಾಡಿದರೆ 
ಸರ್ವಭೂತಗಳಿಗೂ ಆತ್ಮನಾದವನಿಗೆ ಪೂಜೆಯನ್ನು ಮಾಡಿದಂತಾಗುತ್ತದೆ 
(೨೨-೨೩). ಕೊಟ್ಟದ್ದು ಅನಂತವಾಗಬೇಕೆಂದು ಬಯಸತಕ್ಕವನು 
ಸರ್ವಭೂತಗಳಿಗೆ ಆತ್ಮನೂ ತನಗಿಂತ ಬೇರೊಂದು ವಸ್ತುವನ್ನು ಕಾಣದವನೂ 
ಶಾಂತನೂ ಪೂರ್ಣನೂ ಆದ ಶ್ರೀಕೃಷ್ಣನಿಗೆ (ಕರ್ಮಫಲವನ್ನು ಅರ್ಪಿಸ 
ಬೇಕು''' ಎಂಬುದಾಗಿ ಅಚ್ಯುತನ ಮಹಿಮೆಯನ್ನರಿತಿದ್ದ ಸಹದೇವನು ನುಡಿದು 


ಚತುಃಸಪ್ರತಿತಮಾಧ್ಯಾಯಃ ೨೫೫ 


ಶ್ರುತ್ವಾ ದ್ವಿಜೇರಿತಂ ರಾಜಾ ಜ್ಞಾತ್ಸಾ ಹಾರ್ದಂ ಸಭಾಸದಾಮ್‌ । 
ಸಮರ್ಹಯುದ್ಧೃಷೀಕೇಶಂ ಪ್ರೀತಃ ಪ್ರಣಯವಿಹ್ವಲಃ॥ ೨೬ 


ತತ್ಪಾದಾವವನಿಜ್ಯಾಪಃ ಶಿರಸಾ ಲೋಕಪಾವನೀಃ। 
ಸಭಾರ್ಯಃ ಸಾನುಜಾಮಾತೃಃ ಸಕುಟುಂಬೋ5 ವಹನ್ನುದಾ 1 ೨೭ 


ವಾಸೋಭಿಃ ಪೀತಕೌಶೇಯೈರ್ಭೂಹಷಣೈಶ್ಚ ಮಹಾಧನೈೆಃ। 
ಅರ್ಹಯಿತ್ವಾಶ್ರುಪೂರ್ಣಾಕ್ಷೋ ನಾಶಕತ್‌ ಸಮವೇಕ್ಷಿತುಮ್‌ ॥ ೨೮ 


ಇತ್ನಂ ಸಭಾಜಿತಂ ವೀಕ್ಷ್ಯ ಸರ್ವೇ ಪ್ರಾಂಜಲಯೋ ಜನಾಃ। 
ನಮೋ ಜಯೇತಿ ನೇಮುಸಂ ನಿಪೇತುಃ ಪುಷ್ಪವಷ್ಠಯಃ ॥ ರಿ 


ಇತ್ನಂ ನಿಶಮ್ಯ ದಮಘೋಷಸುತಃ ಸ್ಪಪೀಠಾ- 
ದುತ್ನಾಯ ಕೃಷ್ಣಗುಣವರ್ಣನಜಾತಮನ್ಯುಃ। 
ಉತ್ಸಿಪ್ಯ ಬಾಹುಮಿದಮಾಹ ಸದಸ್ಯಮರ್ಷೀ 
ಸಂಶ್ರಾವಯನ್‌ ಭಗವತೇ ಪರುಷ್ಯಾಣ್ಯಭೀತೆಃ ॥ ೩೦ 
ಸುಮ್ಮನಾದನು. ಅವನ ಮಾತನ್ನುಕೇಳಿ ಸಭೆಯಲ್ಲಿದ್ದಎಲ್ಲಸಜ್ಜನರೂ "ಸರಿಯಾದ 
ಮಾತು, ಭೇಷ್‌ ' ಎಂದು ಕೊಂಡಾಡಿದರು (೨೪-೨೫). ಬ್ರಾಹ್ಮಣರ 
ಹರ್ಷೋದ್ಗಾರವನ್ನು ಕೇಳಿ, ಸಭಾಸದರ ಹೃದ್ಧತವಾದ ಅಭಿಪ್ರಾಯವನ್ನರಿತು, 
ಸಂತುಷ್ಟನಾದ ಧರ್ಮರಾಜನು ಸ್ನೇಹಾತಿಶಯದಿಂದ ಹೃಷೀಕೇಶನನ್ನು 
ಅಗೃಪೀಠದಲ್ಲಿಕುಳ್ಳಿರಿಸಿ ಪೂಜಿಸಿದನು (೨೬). ಶ್ರೀಕೃಷ್ಣನ ಪಾದಗಳನ್ನುತೊಳೆದು 
ಲೋಕಪಾವನವಾದ ಆ ಪಾದೋದಕವನ್ನುಸಂತೋಷದಿಂದ ತನ್ನತಲೆಯ ಮೇಲೆ 
ಪ್ರೋಕ್ಷಿಸಿಕೊಂಡು ಮಡದಿಯರು, ತಮ್ಮಂದಿರು, ಮಂತ್ರಿಗಳು, ಮತಿತರ 
ಕುಟುಂಬದವರು-ಇವರೆಲ್ಲರ ತಲೆಯ ಮೇಲೆ ಪ್ರೋಕ್ಷಿಸಿದನು (೨೭). ರೇಶ್ಮೆಯ 
ಪೀತಾಂಬರಗಳನ್ನು ಬಹು ಬೆಲೆಬಾಳುವ ಒಡವೆಗಳನ್ನೂ ಶ್ರೀಕೃಷ್ಣನಿಗೆ 
ಅರ್ಪಿಸಿದನು. ಆನಂದಬಾಷ್ಟಗಳು ತುಳುಕುತ್ತಿದ್ದ ಧರ್ಮರಾಜನಿಗೆ ಏನೂ 
ಕಾಣಿಸಲೇ ಇಲ್ಲ! ಈ ರೀತಿಯಲ್ಲಿ ಸರ್ವೋತಮನೆಂದು ಪೂಜಿತನಾದ 
ವಾಸುದೇವನನ್ನುನೋಡುತ್ತಿದ್ದಸಮಸ್ತಜನರೂ ಕೈಮುಗಿದುಕೊಂಡು "ನಮೋ 
ವಾಸುದೇವಾಯ ಜಯ ಜಯ'' ಎಂದು ಹೇಳಿ ನಮಸ್ಕರಿಸಿದರು. ಪುಷವೃಷಿಗಳು 
ಸುರಿದವು (೨೮-೨೯). ಇದೆಲ್ಲವನ್ನೂ ಕೇಳುತ್ತಿದ್ದ ದಮಘೋಷಸುತನಾದ 


೨೫೬ ಶ್ರೀಮದ್ಭಾಗವತಂ-- ದಶಮಸೃಂಧಃ 


ಈಶೋ ದುರತ್ಕಯಃ ಕಾಲ ಇತಿ ಸತ್ಯವತೀ ಶ್ರುತಿಃ । 
ವೃದ್ಧಾನಾಮಪಿ ಯದ್‌ ಬುದ್ದಿರ್ಬಾಲವಾಕ್ಕೆ ರ್ವಿಭಿದ್ಯತೇ | ೩೧ 


ಯೂಯಂ ಪಾತ್ರವಿದಾಂ ಶ್ರೇಷ್ಠಾ ಮಾ ಮಂಧ್ಗಂ ಬಾಲಭಾಷಿತಮ್‌ । 
ಸದಸಸತಯಃ ಸರ್ವೇ ಕೃಷ್ಣೋ ಯತ್‌ ಸಮ್ಮತೋತರ್ಹಣೇ 1 ೩೨ 


ತಪೋವಿದ್ಯಾವ್ರತಧರಾನ್‌ ಜ್ಞಾನವಿಧ್ದಸಕಲ್ಲಷಾನ್‌ । 
ಪರಮರ್ಷೀನ್‌ ಬ್ರಹ್ಮನಿಷ್ಠಾನ್‌ ಲೋಕಪಾಲೈೆಶ್ಚ ಪೂಜಿತಾನ್‌ ॥ ೩೩ 


ಸದಸ್ಪತೀನತಿಕ್ರಮ್ಮ ಗೋಪಾಲಃ ಕುಲಪಾಂಸನಃ। 
ಯಥಾ ಕಾಕಃ ಪುರೋಡಾಶಂ ಸಹರ್ಯಾಂ ಕಥಮರ್ಹತಿ ॥ ೩೪ 


ವರ್ಣಾಶ್ರಮಕುಲಾಪೇತಃ ಸರ್ವಧರ್ಮಬಹಿಷೃತಃ । 
ಸೆ ಕೈರವರ್ತೀ ಗುಣ್ಳರ್ಹೀನಃ ಸಪರ್ಯಾಂ ಕಥಮರ್ಹತಿ॥ ೩೫ 


ಶಿಶುಪಾಲನಿಗೆ ಸಹನೆಯಾಗಲಿಲ್ಲ, ಶ್ರೀಕೃಷ್ಣನ ಗುಣವರ್ಣನೆಯಿಂದ ಅವನಿಗೆ 
ಕೋಪ ಉಕ್ಕಿತು. ಅವನು ಪೀಠದಿಂದ ಎದ್ದು ನಿಂತು ಕೈಯೆತ್ತಿ ನಿರ್ಭಯದಿಂದ 
ಸಭೆಯಲ್ಲಿ ಭಗವಂತನಿಗೆ ಕೇಳಿಸುವಂತೆ ಕಠೋರವಾದ ಈ ಮಾತನ್ನು ಆಡಿದನು 
(೩೦)."“ಎಲ್ಫೆ ಸಭಾಸದರೆ, ""ಸರ್ವಸಮರ್ಥವಾದ ಕಾಲವನ್ನು ಮೀರುವುದು 
ಅಸಾಧ್ಯ'' ಎಂಬ ನಾಣ್ನುಡಿ ಸತ್ಯವಾದದ್ದು ಏಕೆಂದರೆ ಬಾಲಕರ ಮಾತುಗಳಿಂದ 
ಹಿರಿಯರ ಬುದ್ಧಿಯೂ ಪಲ್ಲಟವಾಗುತದೆ. ಸಭಾ ಮುಖ್ಯರಾದ ನೀವು ಅರ್ಹತೆ 
ಏನೆಂಬುದನ್ನು ಚೆನ್ನಾಗಿ ಬಲ್ಲವರು. ಕೃಷ್ಣನು ಅಗ್ರಪೂಜಾರ್ಹನೆಂಬ 
ಹುಡುಗಾಟಿಕೆಯ ಮಾತಿಗೆ ನೀವು ಬೆಲೆಕೊಡಬಾರದು (೩೧-೩೨). ಈ 
ಸಭೆಯಲ್ಲಿ ತಪಸ್ವಿಗಳೂ ವಿದ್ವಾಂಸರೂ ವ್ರತನಿಷ್ಠರೂ ಜ್ಞಾನಿಗಳೂ ನಿಷ್ಠಲ್ಲಷರೂ 
ಆದ ಮಹರ್ಷಿಗಳಿದ್ದಾರೆ. ಇವರು ಬ್ರಹ್ಮಜ್ಞಾನಿಗಳು. ದಿಕ್ಲಾಲರಿಂದಲೂ 
ಪೂಜಿತರಾದವರು. ಸಭೆಯಲ್ಲಿ ಅಗ್ರಗಣ್ಯರು. ಇವರೆಲ್ಲರನ್ನೂ ಅತಿಕ್ರಮಿಸಿ 
ಕುಲಗೇಡಿಯಾದ ದನಕಾಯುವವನಿಗೆ ಅಗ್ರಪೂಜೆ ಹೇಗೆ ಸಲ್ಲುತ್ತದೆ ? ಕಾಗೆಗೆ 
ಯಜ್ಞದ ಪುರೋಡಾಶವನ್ನಿತ್ತು ಪೂಜಿಸಬಹುದೆ ? (೩೩-೩೪). ಈ ಗೊಲ್ಲನು 
ವರ್ಣಾಶ್ರಮಗಳಿಲ್ಲದವನು. ಕುಲಹೀನ. ಸರ್ವಧರ್ಮಗಳಿಂದಲೂ ಬಹಿಷ್ಯತ. 


ಚತುಃಸಪ್ರತಿತಮಾಧ್ಯಾಯಃ ೨೫೭ 


ಯಯಾತಿನೈಷಾಂ ಹಿ ಕುಲಂ ಶಪಂ ಸದ್ದಿರ್ಬಹಿಷ್ಕತಮ್‌ I 


ವೃಥಾ ಪಾನರತಂ ಶಶ್ಪತ್‌ ಸಪರ್ಯಾಂ ಕಥಮರ್ಹತಿ ॥ ೩೬ 
ಬ್ರಹ್ಮರ್ಷಿ ಸೇವಿತಾನ್‌ ದೇಶಾನ್‌ ಹಿತ್ತೈತೇ5 ಬ್ರಹ್ಮವರ್ಚಸಮ್‌ | 
ಸಮುದ್ರಂ ದುರ್ಗಮಾಶ್ರಿತ್ಯ ಬಾಧಂತೇ ದಸ್ಯವಃ ಪ್ರಜಾಃ ॥ ೩೭ 


ಏವಮಾದೀನ್ಯಭದ್ರಾಣಿ ಬಭಾಷೇ ನಷ್ಟಮಂಗಲಃ। 

ನೋವಾಚ ಕಿಂಚಿದ್‌ ಭಗವಾನ್‌ ಯಥಾ ಸಿಂಹಃ ಶಿವಾರುತಮ್‌ ॥ ೩೮ 
ಭಗವನ್ನಿಂದನಂ ಶ್ರುತ್ವಾದುಃಹಹಂ ತತ್‌ ಸಭಾಸದಃ। 

ಕರ್ಣೌ ಪಿಧಾಯ ನಿರ್ಜಗ್ಗುಃ ಶಪಂತಶ್ಲೇದಿಪಂ ರುಷಾ ॥ ೩೯ 
ನಿಂದಾಂ ಭಗವತಃ ಶೃಣ್ವಂಸತ್ರರಸ್ಯ ಜನಸ್ಯವಾ। 

ತತೋ ನಾಪೃತಿ ಯಃ ಸೋತಪಿ ಯತ್ಯಾಧಃ ಸುಕೃತಾಚ್ಚು ತೇ ೪೦ 





ಸ್ವೇಚ್ಛಾಚಾರಿಯೂ ಗುಣಶೂನ್ಯನೂ ಆದ ಈತನು ಹೇಗೆ ತಾನೇ 
ಪೂಜಾರ್ಹನಾದಾನು ? ಯಯಾತಿಯು ಈತನ ಯದುಕುಲಕ್ಕೆ ಸಿಂಹಾಸನದ 
ಅರ್ಹತೆ ಇಲ್ಲವೆಂದು ಶಪಿಸಿದ್ದಾನೆ. ಸಜ್ಜನರು ಈ ಕುಲಕ್ಕೆ ಬಹಿಷ್ಕಾರ ಹಾಕಿದ್ದಾರೆ. 
ಯಾವಾಗಲೂ ಹೆಂಡವನ್ನೂ ಕುಡಿಯುತಿರುವ ಈ ವಂಶಕ್ಕೆ ಮಾನ್ಯತೆ ಹೇಗೆ 
ಬಂದೀತು ? (೩೫-೩೬). ಈ ಯಾದವರು ಬ್ರಹ್ಮರ್ಷಿಸೇವಿತವಾದ 
ಆರ್ಯಾವರ್ತವನ್ನು ಬಿಟ್ಟು ಬ್ರಾಹ್ಮಣ್ಯಶೂನ್ಯವಾದ ಸಮುದ್ರದ ದುರ್ಗದಲ್ಲಿ 
ವಾಸಿಸುತಿರುವ ದಸ್ಯುಗಳು! ಸದಾ ನಮ್ಮಪ್ರಜೆಗಳನ್ನು ಬಾಧಿಸುತ್ತಿದ್ದಾರೆ'' (೩೭). 
ಇವೇ ಮೊದಲಾದ ಕೆಟ್ಟಮಾತುಗಳನ್ನು ನಿರ್ಭಾಗ್ಯನಾದ ಶಿಶುಪಾಲನು ನುಡಿದನು. 
ನರಿಯ ಕೂಗನ್ನು ಕೇಳುತ್ತಿರುವ ಸಿಂಹದಂತೆ, ಆತನ ಮಾತನ್ನು ಕೇಳುತ್ತಿದ್ದ 
ಶ್ರೀಕೃಷ್ಣನು ಏನನ್ನೂ ಹೇಳದೆ ಮೌನವಾಗಿದ್ದನು (೩೮). ದುಃಸಹವಾದ 
ಭಗವನ್ನಿಂದೆಯನ್ನು ಕೇಳುತಿದ್ದ ಸಭಾಸದರು ಕಿವಿಗಳನ್ನು ಮುಚ್ಚಿಕೊಂಡು 
ಶಿಶುಪಾಲನನ್ನು ಶಪಿಸುತ್ತ ಸಭೆಯಿಂದ ಹೊರಗೆ ಹೋದರು. ಏಕೆಂದರೆ, 
ಪರೀಕ್ಷಿತರಾಜ, ಭಗವಂತನ ನಿಂದೆಯನ್ನಾಗಲಿ ಭಗವದ್ಭಕ್ತರ ನಿಂದೆಯನ್ನಾಗಲಿ 
ಕೇಳುವ ಪ್ರಸಂಗ ಬಂದಾಗ ಯಾವಾತನು ಆ ಸ್ಥಳದಿಂದ ತೆರಳುವುದಿಲ್ಲವೋ ಆತನು 
ಪುಣ್ಯಹೀನನಾಗಿ ಅಧೋಗತಿಗೆ ಹೋಗುವನು (೩೯-೪೦). ಆಗ 


೨೫೮ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ತತಃ ಪಾಂಡುಸುತಾಃ ಕ್ರುದ್ಧಾ ಮತ್ತ್ಯಕೈಕಯಸೃಂಜಯಾಃ | 


ಉದಾಯುಧಾಃ ಸಮುತಸ್ಸುಃ ಶಿಶುಪಾಲಜಿಘಾಂಸವಃ ॥ ೪೧ 
ತತಶ್ಚೈದ್ಯಸ್ತ್ಯಸಂಭ್ರಾಂತೋ ಜಗೃಹೇ ಖಡ್ಗಚರ್ಮಣೀ ! 

ಭರ್ತಯನ್‌ ಕೃಷ್ಟಪಕ್ಷೀಯಾನ್‌ ರಾಜ್ಞಃ ಸದಸಿ ಭಾರತ ॥ ೪೨ 
ತಾವದುತ್ನಾಯ ಭಗವಾನ್‌ ಸ್ಟಾನ್‌ ನಿವಾರ್ಯ ಸ್ವಯಂ ರುಷಾ । 

ಶಿರಃ ಕ್ಷುರಾಂತಚಕ್ರೇಣ ಜಹಾರಾಪತತೋ ರಿಪೋಃ॥ ೪೩ 


ಶಬ್ದಃ ಕೋಲಾಹಲೋಪ ಪ್ಯಾಸೀತ್‌ ಶಿಶುಪಾಲೇ ಹತೇ ಮಹಾನ್‌ | 
ತಸ್ಕಾನುಯಾಯಿನೋ ಭೂಪಾ ದುದ್ರುವುರ್ಜೀವಿತೈಷಿಣಃ॥ ೪೪ 


ಚೈದ್ಯದೇಹೋತ್ಠಿತಂ ಜ್ಯೋತಿರ್ವಾಸುದೇವಮುಪಾವಿಶತ್‌ 
ಪಶ್ಯತಾಂ ಸರ್ವಭೂತಾನಾಮುಲ್ಕೇವ ಭುವಿ ಖಾಚ್ಚು ತಾ ೪೫ 


ಪಾಂಡವರೂ ಮತ್ತ್ಯಕೃ್ಕಕಯಸ್ಪಂಜಯರೂ ಕ್ರುದ್ಧರಾಗಿ ಶಿಶುಪಾಲನನ್ನು 
ಕೊಲ್ಲಬೇಕೆಂದು ಆಯುಧಗಳನ್ನು ಹಿರಿದು ಮೇಲೆದ್ದರು. ಅದಕ್ಕೆ ಶಿಶುಪಾಲನು 
ಸ್ವಲ್ಪವೂ ಬೆದರದೆ ತಾನು ಖಡ್ಗ ಗುರಾಣಿಗಳನ್ನು ಹಿಡಿದು, ಸಭೆಯಲ್ಲಿ ಕೃಷ್ಣನ 
ಪಕ್ಷವನ್ನು ವಹಿಸಿದ್ದರಾಜರನ್ನುಹೀಗಳೆದನು (೪೧-೪೨). ಅಷ್ಟರಲ್ಲಿ ಶ್ರೀಕೃಷ್ಣನು 
ಕೋಪದಿಂದ ಎದ್ದುನಿಂತು ಅವರೆಲ್ಲರನ್ನೂ ತಡೆದನು. ತನ್ನ ಮೇಲೆನುಗ್ಗಿಬರುತ್ತಿದ್ದ 
ಶಿಶುಪಾಲನನ್ನು ನೋಡಿ ಅವನ ಶಿರಸನ್ನುನಿಶಿತವಾದ ಚಕ್ರಾಯುಧದಿಂದ ಕತ್ತರಿಸಿ 
ಹಾಕಿದನು (೪೩). ಹೀಗೆ ಶಿಶುಪಾಲನು ಹತನಾಗಲು ಸಭೆಯಲ್ಲಿಮಹತ್ತರವಾದ 
ಕೋಲಾಹಲವೆದ್ದಿತು. ಚೈದ್ಯನ ಅನುಯಾಯಿಗಳಾದ ಭೂಪರು ಬದುಕುವ 
ಹಂಬಲದಿಂದ ಓಡಿಹೋದರು (೪೪). ಶಿಶುಪಾಲನ ದೇಹದಿಂದ ಒಂದು 
ಜ್ಯೋತಿಯು, ಆಕಾಶದಿಂದ ಭೂಮಿಗೆ ಸಿಡಿದ ಉಲ್ಫೆಯಂತೆ ಹೊರಟು, ಎಲ್ಲರೂ 
ನೋಡುತ್ತಿರುವಾಗಲೇ ವಾಸುದೇವನಲ್ಲಿ ಐಕ್ಯವಾಯಿತು | ಪರೀಕ್ಷಿತ, 
ಮೂರುಜನ್ಮಗಳಲ್ಲಿ ಬೆಳೆದು ಬಂದಿದ್ದ ವೈರದಿಂದ ಆವಿಷ್ಟವಾದ ಶಿಶುಪಾಲನ 
ಬುದ್ಧಿಯು ಭಗವಂತನನ್ನೇ ನಿರಂತರವಾಗಿ ನೆನೆಸಿಕೊಳ್ಳುತಿತ್ತು ಆದ್ದರಿಂದ ಆತನು 
ಭಗವಂತನಲ್ಲಿ ಸೇರಿಹೋದನು. ಭಾವನೆಯು ಧ್ವೇಯಾಕಾರವಾದ ಜನ್ನಕ್ಕೆ 


ಚತುಃಸಪ್ರತಿತಮಾಧ್ಯಾಯಃ ೨೫೯ 


ಜನ್ನತ್ರಯಾನುಗುಣಿತವೈರಸಂರಬ್ಬಯಾ ಧಿಯಾ। 
ಧ್ಯಾಯಂಸನ್ನಯತಾಂ ಯಾತೋ ಭಾವೋ ಹಿ ಭವಕಾರಣಮ್‌ ॥ ೪೬ 


ಖತ್ತಿಗ್ಸ | ಸಸದಸ್ಕ್ಯೇಭ್ಯೋ ದಕ್ಷಿಣಾಂ ವಿಪುಲಾಮದಾತ್‌ । 


ಸರ್ವಾನ್‌ ಸಂಪೂಜ್ಯ ವಿಧಿವಚ್ಛಕ್ರೇ ವಭ್ಭಥಮೇಕರಾಟ್‌ || ೪೭ 
ಸಾಧಯಿತ್ತಾಕ್ರತುಂ ರಾಜ್ಞಃ ಕೃಷ್ಣೋ ಯೋಗೇಶ್ಚರೇಶ್ವರಃ | 
ಉವಾಸ ಕತಿಚಿನ್ನಾಸಾನ್‌ ಸುಹೃದ್ಧಿರಭಿಯಾಚಿತಃ ॥ ೪೮ 


ತತೋತನುಜ್ಞಾಪ್ಕ ರಾಜಾನಮನಿಚ್ಛಂತಮಪೀಶರಃ। 
ಯಯ್‌ ಸಭಾರ್ಯಃ ಸಾಮಾತೃಃ ಸ್ವಪುರಂ ದೇವಕೀಸುತಃ ॥ ೪೯ 


ವರ್ಣಿತಂ ತದುಪಾಖ್ಯಾನಂ ಮಾಯಾತೇ ಬಹುವಿಸರಮ್‌ 


ವೈಕುಂಠವಾಸಿನೋರ್ಜನ್ಮ ವಿಪ್ರಶಾಪಾತ್‌ ಪುನಃ ಪುನಃ ॥ ೫೦ 
ರಾಜಸೂಯಾವಬಭ್ಸಥ್ಯೇನ ಸ್ನಾತೋ ರಾಜಾ ಯುಧಿಷ್ಠಿರಃ । 
ಬ್ರಹ್ಮಕ್ಷತ್ರಸಭಾಮಧ್ಯೇ ಶುಶುಭೇ ಸುರರಾಡಿವ ॥ ೫೧ 





ಕಾರಣವಷ್ಟೆ? (೪೫-೪೬). ಆಮೇಲೆ ಸಾಮ್ರಾಟನಾದ ಯುಧಿಷ್ಠಿರನು 
ಬತ್ತಿಜರಿಗೂ ಸದಸ್ಯರಾದ ವಿಪ್ರರಿಗೂ ವಿಪುಲವಾದ ದಕ್ಷಿಣೆಯನ್ನಿತ್ತುಎಲ್ಲರನ್ನೂ 
ಸಂಮಾನಿಸಿ ವಿಧಿವತಾಗಿ ಅವಭೃಥಸ್ನಾನ ಮಾಡಿದನು (೪೭). ಯೋಗೇಶ್ವರನಾದ 
ಶ್ರೀಕೃಷ್ಣನು ಧರ್ಮರಾಜನ ಯಾಗವನ್ನುಸಾಗಿಸಿಕೊಟ್ಟು ಮಿತ್ರರ ಪ್ರಾರ್ಥನೆಯಂತೆ 
ಕೆಲವು ತಿಂಗಳು ಇಂದ್ರಪ್ರಸ್ಥದಲ್ಲಿಯೇ ಇದ್ದನು. ಆಮೇಲೆ ಧರ್ಮರಾಜನಿಗೆ 
ಸಂಮತಿಯಿಲ್ಲದಿದ್ದರೂ ಒತ್ತಾಯದಿಂದ ಅವನ ಸಂಮತಿಯನ್ನು ಪಡೆದು, 
ವಾಸುದೇವನು ತನ್ನಪತ್ನಿಯರಿಂದಲೂ ಮಂತ್ರಿಗಳಿಂದಲೂ ಸಹಿತನಾಗಿ ದ್ವಾರಕೆಗೆ 
ತೆರಳಿದನು (೪೮-೪೯). ಪರೀಕ್ಷಿತರಾಜ, ವೈಕುಂಠವಾಸಿಗಳಾದ 
ಜಯವಿಜಯರಿಗೆ ಸನಕಾದಿ ವಿಪ್ರಶಾಪದಿಂದ ಬಾರಿಬಾರಿಗೂ ಉಂಟಾದ 
ಜನ್ಫವೃತ್ತಾಂತವನ್ನು ವಿಸ್ತಾರವಾಗಿ ನಿನಗೆ ಹೇಳಿದ್ದೇನೆ (೫೦). ರಾಜಸೂಯ 
ಯಾಗವನ್ನು ನೆರವೇರಿಸಿ ಅವಭೃಥಸ್ನಾನಮಾಡಿದ ಯುಧಿಷ್ಠಿರನು ಬ್ರಾಹ್ಮಣ 
ಕ್ಷತ್ರಿಯರಿಂದ ತುಂಬಿದ ಸಭಾಮಧ್ಯದಲ್ಲಿದೇವೇಂದ್ರನಂತೆ ವಿರಾಜಿಸಿದನು. ಎಲ್ಲ 
ಸುರಮಾನವ ಖೇಚರರು ಧರ್ಮರಾಜನಿಂದ ಸಂಮಾನಿತರಾಗಿ ಶ್ರೀಕೃಷ್ಣನನ್ನೂ 


೨೬೦ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ರಾಜ್ಞಾ ಸಬಾಜಿತಾಃ ಸರ್ವೇ ಸುರಮಾನವಖೇಚರಾಃ। 


ಕಷ್ಟಂ ಕ್ರತುಂ ಚ ಶಂಸಂತಃ ಸಧಾಮಾನಿ ಯಯುರ್ಮುದಾ ॥ ೫೨ 


ದರ್ಯೋಧನಮೃತೇ ಪಾಪಂ ಕಲಿಂ ಕುರುಕುಲಾಮಯಮ್‌ | 
ಯೋ ನ ಸೇಹೇ ಶ್ರಿಯಂ ಸ್ಪೀತಾಂ ದೃಷ್ಟ್ವಾ ಪಾಂಡುಸುತಸ್ಯ ತಾಮ್‌ ॥ 


ಯಣದಂ ಕೀರ್ತಯೇದ್‌ ವಿಷ್ಣೋಃ ಕರ್ಮ ಚೈದ್ಯವಧಾದಿಕಮ್‌ 


ರಾಜಮೋಕ್ಷಂ ವಿತಾನಂ ಚ ಸರ್ವಪಾಪೈಃ ಪ್ರಮುಚ್ಛತೇ ॥ ೫೪ 
ಇತಿ ಶ್ರೀಮಧ್ಭಾಗವತೇ ದಶಮಸ್ಕಂಧೇ 
ಚತುಷಪತಿತಮಾಧ್ಯಾಯಾಃ 


ಯಾಗವನ್ನು ಪ್ರಶಂಸೆಮಾಡುತ್ತ ಸಂತೋಷದಿಂದ ತಮ್ಮ ತಮ್ಮ ಗೃಹಗಳಿಗೆ 
ತೆರಳಿದರು (೫೧-೫೨). ಆದರೆ ಪಾಪಿಯೂ ಕಲಿಪುರುಷನೂ ಕುರುಕುಲ 
ಕಳಂಕನೂ ಆದ ದುರ್ಯೋಧನನೊಬ್ಬನು ಮಾತ್ರ ಪಾಂಡುಪುತ್ರನಾದ 
ಧರ್ಮರಾಜನ ವಿಪುಲೈೆಶ್ಚರ್ಯವನ್ನುಕಂಡುಸೈರಿಸಲಿಲ್ಲ ಅವನೊಬ್ಬನನ್ನುಬಿಟ್ಟು 
ಉಳಿದವರೆಲ್ಲರೂ ಸಂತೋಷಿಸಿದರು (೫೩). ಎಷ್ಟುವಿನ ಕಾರ್ಯವಾದ 
ಚೈದ್ಯವಧೆ ಮುಂತಾದ ವೃತಾಂತವನ್ನೂ (ಮಾಗಧನ ಸೆರೆಮನೆಯಿಂದ) ರಾಜರ 
ಬಿಡುಗಡೆಯನ್ನೂ ರಾಜಸೂಯಯಾಗದ ವಿಷಯವನ್ನೂ ಯಾವನು 
ಕೀರ್ತಿಸುವನೋ ಅವನು ಸರ್ವಪಾಪಗಳಿಂದಲೂ ಬಿಡುಗಡೆ ಹೊಂದುತಾನೆ 
(೫೪). 
ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಎಪ್ಪತ್ತುನಾಲ್ಶನೆಯ ಅಧ್ಯಾಯ 


೨೬೧ 


ಪಂಚಸಪ್ಪತಿತಮಾಧ್ಯಾಯಃ 


ರಾಜೋವಾಚ- 
ಅಜಾತಶತ್ರೋಸಂ ದೃಷ್ಟ್ಯಾ ರಾಜಸೂಯಮಹೋದಯಮ್‌ | 
ಸರ್ವೇ ಮುಮುದಿರೇ ಬ್ರಹ್ಮನ್‌ ನ್ನದೇವಾ ಯೇ ಸಮಾಗತಾಃ ॥ ೧ 


ದುರ್ಯೋಧನಂ ವರ್ಜಯಿತ್ತಾ ರಾಜಾನಃ ಸರ್ಷಯಃ ಸುರಾಃ । 
ಅತಿ ಶ್ರುತಂ ನೋ ಭಗವಂಸತ್ರ ಕಾರಣಮುಚ್ಛತಾಮ್‌ | ಟಿ 


ಯಷಿರುವಾಚಿ- 
ಪಿತಾಮಹಸ್ಯ ತೇ ಯಜ್ಞೇ ರಾಜಸೂಯೇ ಮಹಾತ್ಮನಃ | 
ಬಾಂಧವಾಃ ಪರಿಚರ್ಯಾಯಾಂ ತಸ್ಯಾಸನ್‌ ಪ್ರೇಮಬಂಧನಾಃ॥ ೩ 


ಭೀಮೋ ಮಹಾನಸಾಧ್ಯಕ್ಷೋ ಧನಾಧ್ಯಕ್ಷಃ ಸುಯೋಧನಃ। 
ಸಹದೇವಸ್ತು ಪೂಜಾಯಾಂ ನಕುಲೋ ದ್ರವ್ಯಸಾಧನೇ॥ ೪ 


ಅಧ್ಯಾಯ ೭೫ 


ರಾಜಸೂಯದ ಅವಭೃಥೋತ್ಸವ. ಮಯನಿರ್ಮಿತ ಸಭೆಯಲ್ಲಿದುರ್ಯೋಧನನಿಗಾದ 
'ಅವಮಾನ. ಅವನ ಅಸೂಯೆ. 

ಪರೀಕ್ಷಿತರಾಜನು ಹೇಳಿದನು : ""ಬ್ರಹ್ಮರ್ಷಿಗಳೆ, ಅಜಾತಶತ್ರುವೆನಿಸಿದ 
ಧರ್ಮರಾಜನ ರಾಜಸೂಯವೈಭವವನ್ನು ಕಂಡು, ಅಲ್ಲಿಗೆ ಬಂದಿದ್ದ ಸಮಸ್ತ 
ರಾಜರಿಗೂ ಖುಷಿಗಳಿಗೂ ದೇವತೆಗಳಿಗೂ ಸಂತೋಷವಾಯಿತು, 
ದುರ್ಯೋಧನನೊಬ್ಬನಿಗೆ ಮಾತ್ರ ಸಂತೋಷವಾಗಲಿಲ್ಲ ಎಂದು ಕೇಳಿದೆನು. 
ಅದಕ್ಕೆ ಕಾರಣವೇನು ? ಹೇಳೋಣವಾಗಲಿ'' ಎಂದನು (೧-೨). ಆಗ 
ಶುಕಮುನಿಗಳು ಹೇಳಿದರು : ಪರೀಕ್ಷಿತ, ಮಹಾತ್ಮನಾದ ನಿನ್ನ ಅಜ್ಜನು ನಡೆಸಿದ 
ರಾಜಸೂಯದಲ್ಲಿಆತನ ಬಾಂಧವರು ಪ್ರೇಮಬಂಧನಕ್ಕೆ ವಶರಾಗಿ ತಾವಾಗಿಯೇ 
ಪರಿಚರ್ಯಾಕಾರ್ಯದಲ್ಲಿ ತೊಡಗಿದ್ದರು. ಭೀಮನು ಪಾಕಶಾಲೆಗೂ 
ದುರ್ಯೋಧನನು ಹಣಕಾಸಿನ ವ್ಯವಸ್ಥೆಗೂ ಅಧ್ಯಕ್ಷರಾಗಿದ್ದರು. ಸಹದೇವನು 
ಅತಿಥಿ ಸತ್ಯಾರದಲ್ಲಿಯೂ ನಕುಲನು ಸಾಮಗ್ರಿಗಳನ್ನು ಒದಗಿಸುವುದರಲ್ಲಿಯೂ 
ನಿಯುಕರಾಗಿದ್ದರು (೩-೪). ಅರ್ಜುನನು ಗುರುಹಿರಿಯರ ಸೇವೆಯಲ್ಲಿ 


೨೬೨ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಗುರುಶುಶ್ರೂಷಣೇ ಜಿಷ್ಟು ಕೃಷ್ಣಃ ಪಾದಾವನೇ ಜನೇ! 

ಪರಿವೇಷಣೇ ದ್ರುಪದಜಃ ಕರ್ಣೋ ದಾನೇ ಮಹಾಮನಾಃ॥ ೫ 
ಯುಯುಧಾನೋ ಎಕರ್ಣಶ್ಚ ಹಾರ್ದಿಕ್ಕೋ ವಿದುರಾದಯಃ। 
ಬಾಹ್ಲೀಕಪುತ್ರಾ ಭೂರ್ಯಾದ್ಯಾ ಯೇ ಚ ಸಂತರ್ದನಾದಯಃ॥ ೬ 


ನಿರೂಪಿತಾ ಮಹಾಯಜ್ಞೇ ನಾನಾಕರ್ಮಸು ತೇ ತದಾ। 
ಪ್ರವರ್ತಂತೇ ಸ್ಥರಾಜೇಂದ್ರ ರಾಜ್ಞಃ ಪ್ರಿಯಚಿಕೀರ್ಷವಃ ॥ ೭ 
ಯತಿಕ್ಷದಸ್ಯ ಬಹುವಿತ್ತು ಸುಹೃತಮೇಷು 
ಸಿಷೇಷು ಸೂನೃತಸಮರ್ಹಣದಕ್ಷಿಣಾಭಿಃ । 
ಚೈದ್ಯೇ ಚ ಸಾತ್ವತಪತೇಶ್ಚರಣಂ ಪ್ರವಿಷ್ಣೇ 
ಚಕ್ರುಸ್ತತಸ್ಪೃವಭೃಥಸ್ಪಪನಂ ದ್ಯುನದ್ಯಾಮ್‌ ॥ ೮ 
ಇವಿ ಲ" ಇ ಶ ಲ 





ನಿರತನಾಗಿದ್ದನು. ಶ್ರೀಕೃಷ್ಣನು ಬಂದ ಅತಿಥಿಗಳ ಪಾದಗಳನ್ನು ತೊಳೆಯುತಿದ್ದನು! 
ದ್ರುಪದನ ಮಗನಾದ" ಧೃಷ್ಟದ್ಯುಮ್ನನು ಅಡಿಗೆಯನ್ನು ಬಡಿಸುವ 
ಏರ್ಪಾಡಿನಲ್ಲಿಯೂ ಮನಸ್ಸಿಯಾದ ಕರ್ಣನು ದಾನಕಾರ್ಯದಲ್ಲಿಯೂ 
ಉದ್ಯುಕರಾಗಿದ್ದರು (೫). ಯುಯುಧಾನ, ವಿಕರ್ಣ, ಹಾರ್ದಿಕ್ಕ, ವಿದುರ 
ಮೊದಲಾದವರೂ ಬಾಹ್ಲೀಕನ ಮಕ್ಕಳಾದ ಭೂರಿ ಮುಂತಾದವರೂ 
ಸಂತರ್ದನಾದಿಗಳೂ ಸಹ, ರಾಜೇಂದ್ರ, ಧರ್ಮರಾಜನಿಗೆ 
ಸಂತೋಷವಾಗಲೆಂದು ಆ ಮಹಾಯಜ್ಞದಲ್ಲಿ ತಾವಾಗಿಯೇ ನಾನಾ 
ಕಾರ್ಯಭಾರಗಳನ್ನುವಹಿಸಿಕೊಂಡಿದ್ದರು” (೬-೭). ಇಂತು ಯಜ್ಞಕಾರ್ಯದಲ್ಲಿ 


೧. 'ಪರಿವೇಷಣೇ ದ್ರುಪದಜಾ' ಎಂದು ಮೂಲದಲ್ಲಿ ಪಾಠಾಂತರ ಉಂಟು. ಆ ಪಕ್ಷದಲ್ಲಿ 
ದ್ರೌಪದಿಯೆಂದು ಅರ್ಥ. ಆ ಪಾಠ ಅಷ್ಟು ಸಮಂಜಸವೆನಿಸುವುದಿಲ್ಲ ದ್ರೌಪದಿಯು 
ಯಜಮಾನ ಪತ್ನಿಯಾದ್ದರಿಂದ ಧರ್ಮರಾಜನ ಬಳಿಯಲ್ಲಿಯೇ ಇರಬೇಕಾಗುತ್ತದೆ. 


೨. ಯುಯುಧಾನ ಸಾತ್ಯಕಿ, ವಿಕರ್ಣ: ಧೃತರಾಷ್ಟ್ರನ ಮಗ, ಹಾರ್ದಿಕ: ಈ ಹೆಸರಿನ ಒಬ್ಬ 
ರಾಜ. ಕೃತವರ್ಮನಿಗೂ ಈ ಹೆಸರಿದೆ. ಬಾಹ್ಲೀಕನೆಂದರೆ ಇಲ್ಲಿ ಅವನೆ ಮಗ ಸೋಮದತ್ತ 
(ಭಾಗ. ೯-೨೨-೧೮). ಇವನ ಮಕ್ಕಳು ಭೂರಿ, ಭೂರಿಶ್ರವ ಮತ್ತು ಶಲ. ಸಂತರ್ದನನು 
ವಸುದೇವನ ಸೋದರಿಯಾದ ಶ್ರುತಕೀರ್ತಿಯ ಮಗ ; ಇವನು ಕೇಕಯ ದೇಶದ ರಾಜ. 


ಪಂಚಸಪತಿತಮಾಧ್ಯಾ ಯಃ ೨೬೩ 


ಮೃದಂಗಶಂಖಪಣವಧುಂಧುರ್ಯಾನಕ ಗೋಮುಖಾಃ। 


ವಾದಿತ್ರಾಣಿ ವಿಚಿತ್ರಾಣಿ ನೇದುರಾವಬ್ಸಥೋತವೇ॥ ೯ 
ನರ್ತಕ್ಕೋ ನನ್ನತುರ್ಹಷ್ಟಾ ಗಾಯಕಾ ಯೂಥಶೋ ಜಗುಃ। 
ವೀಣಾವೇಣುತಲೋನ್ನಾದಸೇಷಾಂ ಸ ದಿವಮಸ್ಪೃಶತ್‌ ॥ ೧೦ 
ಚಿತ್ರದ್ವಜಪತಾಕಾಗೈರಿಭೇಂದ್ರಸ್ಕಂದನಾರ್ವಭಿಃ। 
ಸ್ವಲಂಕೃತೈರ್ಭಟೈರ್ಭೂಪಾ ನಿರ್ಯಯೂ ರುಕ್ಕಮಾಲಿನಃ || ೧೧ 
ಯದುಸ್ಫಂಜಯಕಾಂಬೋಜಕುರುಕೇಕಯಕೋಸಲಾಃ 

ಕಂಪಯಂತೋ ಭುವಂ ಸ್ಫನೈ ೂರ್ಯಜಮಾನಪುರಸರಾಃ॥ ೧೨ 
ಸದಸ್ಯರ್ತಿಗ್ಹಿಜಶ್ರೇಷ್ಠಾಬ್ರಹಘೋಷೇಣ ಭೂಯಸಾ। 
ದೇವರ್ಷಿಪಿತ್ಛಗಂಧರ್ವಾಸುಷ್ಟುವುಃ ಪುಷ್ಠವರ್ಷಿಣಃ | ೧೩ 


ತೊಡಗಿದ್ದ ಯತ್ನಿಜರು, ಸಭಾಸದರು, ವಿದ್ವಾಂಸರು ಮತ್ತು ಆಪಮಿತ್ರರು 
ಪ್ರಿಯವಚನ, ಸಂಮಾನ, ದಕ್ಷಿಣೆಗಳಿಂದ ಸತೃತರಾದಮೇಲೆ, ಶಿಶುಪಾಲನು 
ಶ್ರೀಕೃಷ್ಣನ ಪಾದವನ್ನುಸೇರಿಕೊಂಡಮೇಲೆ, ಗಂಗಾನದಿಯಲ್ಲಿ ಅವಭೃಥಸ್ನಾನವನ್ನು 
ಮಾಡಲು ಉದ್ಯುಕ್ತರಾದರು (೮). ಮೃದಂಗ,ಶಂಖ, ಪಣವ, ಧುಂಧುರಿ, ಆನಕ, 
ಗೋಮುಖಾದಿ ವಾದ್ಯಗಳು ಆ ಉತ್ಸವದಲ್ಲಿ ದ್ವನಿಗೈೆಯುತ್ತಿದ್ದವು. ನರ್ತಕಿಯರು 
ಹರ್ಷದಿಂದ ನರ್ತನಮಾಡಿದರು. ಗಾಯಕರು ಗುಂಪಾಗಿ ಹಾಡಿದರು. ವೀಣೆ, 
ಕೊಳಲುಗಳ ಸ್ವರವು ಸ್ವರ್ಗದವರೆಗೆ ಹಬ್ಬಿತು (೯-೧೦). ಚಿನ್ನದ ಹಾರಗಳನ್ನು 
ಧರಿಸಿದ್ದ ಭೂಪಾಲರು ಬಣ್ಣಬಣ್ಣದ  ಧ್ವಜಪತಾಕೆಗಳಿರುವ ಆನೆ, ರಥ, 
ಕುದುರೆಗಳಲ್ಲಿ ಕುಳಿತು ಅಲಂಕೃತರಾಗಿದ್ದ ಸೈನಿಕರೊಡನೆ ಹೊರಟರು. ಯಾದವ, 
ಸೃಂಜಯ, ಕಾಂಬೋಜ, ಕುರು, ಕೇಕಯ, ಕೋಸಲೇಶ್ವರರು ಯಜಮಾನನಾದ 
ಧರ್ಮರಾಜನನ್ನು ಮುಂದುಮಾಡಿಕೊಂಡು ತಮ್ಮತಮ್ಮ ಸೇನೆಗಳಿಂದ ನೆಲವನ್ನು 
ಅದುರಿಸುತ್ತ ಪ್ರಯಾಣಮಾಡಿದರು (೧೧-೧೨). ಸದಸ್ಯರೂ ಖತ್ತಿಜರೇ 
ಮೊದಲಾದ ದ್ರಿಜೋತಮರೂ ವೇದಘೋಷವನ್ನು ಮಾಡುತಿದ್ದರು. ದೇವರ್ಷಿ 
ಪಿತ್ಳಗಂಧರ್ವರು ಹೂಗಳನ್ನು ಚೆಲ್ಲುತ್ತ ಸುತಿಗೈದರು. ಗಂಡಸರು ಹೆಂಗಸರೆಲ್ಲರೂ 


೨೬೪ 


ಸ್ವಲಂಕ್ಛತಾ ನರಾ ನಾರ್ಯೋ ಗಂಧಸ್ರಗ್ಭೂಷಣಾಂಬರೈಃ। 
ವಿಲಿಂಪಂತ್ಯೋತ ಭಿಷಿಂಚಂತ್ಯೋ ವಿಜಹುರ್ವಿವಿದ್ಧೆ ರಸಃ ॥ ೧೪ 


ತೈಲಗೋರಸಗಂಧೋದಹರಿದ್ರಾಸಾಂದ್ರಕುಂಕುಮೈಃ। 
ಪುಂಭರ್ಲಿಪಾ; ಪ್ರಲಿಂಪಂತ್ಯೋ ವಿಜಹ್ರುರ್ವಾರಯೋಷಿತಃ ॥ ೧೫ 


ಗುಪ್ತಾ ನಭಿರ್ನಿರಗಮನ್ನು ಪಲಬ್ಬು ಮೇತದ್‌ 
ದೇವ್ಯೋ ಯಥಾ ದಿವಿ ವಿಮಾನವರೈರ್ನದೇವ್ಯಃ 1 

ತಾ ಮಾತುಲೇಯಸಖಿಭಿಃ ಪರಿಷಿಚ್ಛಮಾನಾಃ 
ಸವ್ರೀಡಹಾಸವಿಕಸದ್ದದನಾ ವಿರೇಜುಃ॥ ೧೬ 


ತಾ ದೇವರಾನುತ ಸಖೀನ್‌ ಸಿಷಿಚುರ್ದೃತೀಭಿಃ 

ಕ್ಲಿನ್ನಾಂಬರಾ ವಿವ್ಛತಗಾತ್ರಕುಚೋರುಮಧ್ಯಾಃ। 
ಔತುಕ್ರಮುಕಕಬರಾಚ್ಚೆ ಸವಮಾನಮಾಲ್ಕಾಃ 

ಕ್ಷೋಭಂ ದಧುರ್ಮಲಧಿಯಾಂ ರುಚಿರೈರ್ವಿಹಾರೈ: ೧೭ 


ಗಂಧಮಾಲ್ಯಗಳಿಂದಲೂ ವಸ್ತಭೂಷಣಗಳಿಂದಲೂ ಭೂಷಿತರಾಗಿದ್ದರು. 
ಅವರು ನಾನಾಬಗೆಯ ಗಂಧರಸಗಳನ್ನು ಒಬ್ಬರಿಗೊಬ್ಬರು ಹಚ್ಚುತ್ತ ಎರಚುತ್ತ 
ವಿನೋದಿಸುತಿದ್ದರು (೧೩-೧೪). ಅಲ್ಲಿ ವೇಶ್ಯಾಸ್ತ್ರೀಯರು ಎಣ್ಣೆ ಹಾಲು 
ಗಂಧೋದಕಗಳನ್ನೂ ಅರಿಸಿಣ ಸೇರಿದ ಕುಂಕುಮರಸಗಳನ್ನೂ ಗಂಡಸರ ಮೇಲೆ 
ಚೆಲ್ಲುತ್ತ ಅವರಿಂದ ಚೆಲ್ಲಿಸಿಕೊಳ್ಳುತ್ತ ವಿಹರಿಸಿದರು (೧೫). ಆಗ 
ಅವಭೃಥಮಹೋತ್ಸವವನ್ನು ನೋಡುವುದಕ್ಕಾಗಿ ದೇವತಾಸ್ತ್ರೀಯರು 
ವಿಮಾನಗಳಲ್ಲಿ ಕುಳಿತು ಆಕಾಶಮಾರ್ಗದಲ್ಲಿ ಹೊರಟರು. ಅಂತೆಯೇ 
ರಾಜಸ್ತ್ರೀಯರು ಪಲ್ಲಕ್ಕಿ-ಮೊದಲಾದ ವಾಹನಗಳಲ್ಲಿಕುಳಿತು ಭಟರಿಂದ ರಕ್ಷಿತರಾಗಿ 
ಹೊರಟರು. ಸೋದರಮಾವನ ಮಕ್ಕಳು ಮತ್ತು ಗೆಳತಿಯರು ಅವರಿಗೆ 
ಓಕಳಿಯನ್ನು ಎರಚಲಾಗಿ, ನಾಚಿಕೆ ನಸುನಗೆಗಳಿಂದ ಆ ಸ್ತೀಯರ ಮುಖಗಳು 
ಚೆಲುವಾದವು (೧೬). ಸ್ನ್ಮಾನಸಮಯದಲ್ಲಿ ಆ ಸ್ತ್ರೀಯರು ತಮ್ಮ 
ಭಾವಮೈದುನರಿಗೂ ಸ್ನೇಹಿತರಿಗೂ ಜೀರ್ಕೊಳವೆಯಿಂದ ನೀರನ್ನೆರಚೆತಿದ್ದರು. 
ಬಟ್ಟೆ ಒದ್ದೆಯಾದ್ದರಿಂದ ಆ ತರುಣಿಯರ ದೇಹ, ಸನ, ತೊಡೆ, ನಡುಗಳ 


ಪಂಚಸಪ್ರತಿತಮಾಧ್ಯಾಯಃ ೨೬೫ 
ಸ ಸಮ್ರಾಡ್‌ ರಥಮಾರೂಢಃ ಸದಶ್ಚಂ ರುಕ್ಕಮಾಲಿನಮ್‌ । 
ವ್ಯರೋಚತ ಸ್ವಪತ್ನೀಭಿಃ ಕ್ರಿಯಾಭಿಃ ಕ್ರತುರಾಡಿವ ॥ ೧೮ 
ಪತ್ನೀಸಂಯಾಜಾವಭೃಥೈೈ ಶ್ಚರಿತ್ವಾತೇ ತಮೃತ್ತಿಜಃ। 
ಆಚಾಂತಂ ಸ್ನಾಪಯಾಂಚಕ್ರುರ್ಗಂಗಾಯಾಂ ಸಹಕೃಷ್ನಯಾ॥ ೧೯ 
ದೇವದುಂದುಭಯೋ ನೇದುರ್ನರದುಂದುಭಿಭಿಃ ಸಮಮ್‌!। 


ಮುಮುಚುಃ ಪುಷವರ್ಷಾಣಿ ಬೇವರ್ಷಿಪಿತ್ಸಮಾನವಾಃ || ೨೦ 
ಸಸ್ನುಸತ್ರ ತತಃ ಸರ್ವೇ ವರ್ಣಾಶ್ರಮಯುತಾ ನರಾಃ। 
ಮಹಾಪಾತಕ್ಕಪಿ ಯತಃ ಸದ್ಯೋ ಮುಚ್ಯೇತ ಕಿಲ್ಲಿಷಾತ್‌ ॥ ೨೧ 
ಅಥ ರಾಜಾ ಹತೇ ಕ್ಷೌಮೇ ಪರಿಧಾಯ ಸ್ವಲಂಕೃತಃ । 
ಯತ್ರಿಕ್ರದಸ್ಯವಿಪ್ರಾದೀನಾನರ್ಚಾಭರಣಾಂಬರೈಃ॥ ೨೨ 


ಕಾಣಿಸುತಿದ್ದವು. ಅವರ ಸಡಗರದಲ್ಲಿಮುಡಿಗಳಿಂದ ಹೂಗಳು ಉದುರುತಿದ್ದವು. 
ಆ ಸ್ತ್ರೀಯರು ತಮ್ಮ ಲಲಿತಕ್ರೀಡೆಗಳಿಂದ ಕಲ್ಲಷಚಿತ್ತರಾದ ಕಾಮುಕರಿಗೆ 
ಕ್ಷೋಭೆಯನ್ನುಂಟುಮಾಡಿದರು (೧೭). ಸುವರ್ಣಭೂಷಿತವೂ 
ಉತ್ತಮಾಶ್ವಗಳನ್ನು ಹೂಡಿದುದೂ ಆದ ರಥದಲ್ಲಿ ಕುಳಿತಿದ್ದ ಸಮ್ರಾಜನಾದ 
ಯುಧಿಷ್ಠಿರನು ತನ್ನ ಪತ್ನಿಯರಿಂದ ಸಹಿತನಾಗಿ, ಯಜ್ಞಾಂಗ ಕ್ರಿಯೆಗಳಿಂದ 
ಸಹಿತನಾದ ರಾಜಸೂಯವೇ ಮೂರ್ತಿೀಭವಿಸಿತೋ ಎಂಬಂತೆ ಕಂಗೊಳಿಸಿದನು 
(೧೮). ಆಮೇಲೆ ಖಯತ್ತಿಜರು ಪತ್ನೀಸಂಯಾಜವೆಂಬ ಹೋಮವಿಶೇಷವನ್ನೂ 
ಅವಭೃಥಕ್ಕೆ ಸಂಬಂಧಿಸಿದ ಇತರ ಕ್ರಿಯೆಗಳನ್ನೂ ಮಾಡಿಸಿದರು. ಅನಂತರ 
ಧರ್ಮರಾಜನು ಶುದ್ಧಾಚಮನವನ್ನು ಮಾಡಲಾಗಿ ಅವನಿಗೆ ದ್ರೌಪದಿಯೊಡನೆ 
ಗಂಗಾನದಿಯಲ್ಲಿ ಸ್ನಾನಮಾಡಿಸಿದರು (೧೯). ಮನುಷ್ಯರು ಹೊಡೆಯುತ್ತಿದ್ದ 
ನಗಾರಿಗಳಿಗೆ ಸಮವಾಗಿ ದೇವದುಂದುಭಿಗಳು ಮೊಳಗಿದವು. 
ದೇವರ್ಷಿಪಿತೃಮಾನವರು ಹೂಮಳೆಗರೆದರು. ಅನಂತರ ವರ್ಣಾಶ್ರಮ 
ಧರ್ಮನಿರತರಾದ ಸಮಸ್ತ ಜನರೂ ಗಂಗಾನದಿಯ ಅವಭೃಥೋದಕದಲ್ಲಿ 
ಸ್ನಾನಮಾಡಿದರು. ಮಹಾಪಾತಕಿಯೂ ಸಹ ಅಂತಹ ಸ್ನಾನಮಾಡಿದರೆ 
ಒಡನೆಯೇ ಸಕಲಪಾಪಗಳಿಂದ ಬಿಡುಗಡಿಹೊಂದವನು (೨೦-೨೧). 


10 


೨೬೬ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಬಂಧುಜ್ಞಾತಿನ್ಸಪಾನ್‌ ಮಿತ್ರಸುಹೃದೋತ ನ್ಯಾಂಶ್ಚಸರ್ವಶಃ । 
ಅಭೀಕ್ಷ್ಣಂ ಪೂಜಯಾಮಾಸ ನಾರಾಯಣಪರೋ ನೃಪಃ || ೨೩ 


ಸರ್ವೇ ಜನಾಃ ಸುರರುಚೋ ಮಣಿಕುಂಡಲಸ್ರ- 
ಗುಪ್ಲೀಷಕಂಚುಕದುಕೂಲಮಹಾರ್ಫ್ಯಹಾರಾಃ। 
ನಾರ್ಯಶ್ಚಕುಂಡಲಯುಗಾಲಕವ್ಳಂದಜುಷ್ಟ- 
ವಕ್ರಶ್ರಿಯಃ ಕನಕಮೇಖಲಯಾ ವಿರೇಜುಃ ॥ ೨೪ 


ಅಥರ್ತ್ತಿಜೋ ಮಹಾಶೀಲಾಃ ಸದಸ್ಯಾ ಬ್ರಹ್ನಾವಾದಿನಃ। 
ಬ್ರಹ್ಮಕ್ರತ್ರಿಯವಿಟ್‌ಶೂದ್ರಾ ರಾಜಾನೋ ಯೇ ಸಮಾಗತಾಃ॥ ೨೫ 


ದೇವರ್ಷಿಪಿತ್ಸಭೂತಾನಿ ಲೋಕಪಾಲಾಃ ಸಹಾನುಗಾಃ। 
ಪೂಜಿತಾಸ್ತ ಮನುಜ್ಞಾಪ್ಯ ಸಧಾಮಾನಿ ಯಯುರ್ನಪ || ೨೬ 


ಹರಿದಾಸಸ್ಕ ರಾಜರ್ಷೇ ರಾಜಸೂಯಮಹೋದಯಮ್‌ । 
ನೈವಾತ್ಸಪ್ಯನ್‌ ಪ್ರಶಂಸಂತಃ ಪಿಬನ್‌ ಮರ್ತ್ಯೋ 5 ಮೃತಂ ಯಥಾ ॥ ೨೭ 


ತರುವಾಯ ಯುಧಿಷ್ಠಿರನು ನೂತನ ವಸ್ತಗಳನ್ನುಟ್ಟು ಸರ್ವಾಭರಣ ಭೂಷಿತನಾಗಿ 
ನಾರಾಯಾಣಸ್ಮರಣೆಮಾಡುತ್ತ ಯತ್ವಿಜರು, ಸದಸ್ಯರಾದ ವಿಪ್ರಾದಿಗಳು, 
ಬಂಧುಗಳು, ಜ್ಞಾತಿಗಳು, ರಾಜರು, ಮಿತ್ರರು, ಆಪರು, ಮತ್ತಿತರ ಸೇವಕ 
ವರ್ಗದವರು-ಇವರಿಗೆಲ್ಲ ವಸ್ತಾಭರಣಗಳನ್ನಿತ್ತು ವಿಶೇಷವಾಗಿ ಸತ್ಕರಿಸಿದನು 
(೨೨-೨೩). ಅಲ್ಲಿ ಸೇರಿದ್ದ ಸರ್ವಪುರುಷರೂ ಮಣಿಕುಂಡಲ, ಹೂಮಾಲೆ, 
ಮುಂಡಾಸ, ಕವಚ, ದುಕೂಲ ಮತ್ತು ಬಹುಮೂಲ್ಯದ ಮುಕಾಹಾರಗಳನ್ನು 
ಧರಿಸಿದರು. ಸ್ತ್ರೀಯರು ವಿಶೇಷವಾಗಿ ಕುಂಡಲಗಳನ್ನೂ ಚಿನ್ನದ ಡಾಭನ್ನೂ ಧರಿಸಿ 
ಮುಂಗುರುಳಿನ ಮುಖಶೋಭೆಯಿಂದ ವಿರಾಜಿಸಿದರು. ಎಲ್ಲ ಸ್ತ್ರೀಪುರುಷರೂ 
ದೇವತೆಗಳಂತೆ ಕಂಗೊಳಿಸಿದರು (೨೪). ಪರೀಕ್ಷಿತರಾಜ, ತರುವಾಯ 
ಶೀಲವಂತರಾದ ಬತ್ತಿಜರೂ, ವೇದಪಾಠಕರಾದ ಸದಸ್ಯರೂ, ಬ್ರಾಹ್ಮಣ ಕ್ಷತಿಯ 
ವೈಶ್ಯಶೂದ್ರರೂ, ರಾಜರೂ, ದೇವರ್ಷಿ ಪಿತೃಭೂತಗಣಗಳೂ ಪರಿವಾರ 
ಸಹಿತರಾದ ಲೋಕಪಾಲರೂ ಧರ್ಮರಾಜನಿಂದ ಪೂಜಿತರಾಗಿ ಬೀಳ್ಕೊಂಡು 
ತಮ್ಮತಮ್ಮಸ್ಮಳಗಳಿಗೆ ತೆರಳಿದರು (೨೫-೨೬). ಹರಿದಾಸನೂ ರಾಜರ್ಷಿಯೂ 


ಪಂಚಸಪ್ರತಿತಮಾಧ್ಯಾಯಃ ೨೬೭ 


ಇರಿ 


ತತೋ ಯುಧಿಷ್ಠಿರೋ ರಾಜಾ ಸುಹತಂಬಂಧಿಬಾಂಧವಾನ್‌ । 


ಲ. 


ಪ್ರೇಮ್ಲಾನಿವಾಸಯಾಮಾಸ ಕೃಷ್ಣಂ ಚ ತ್ಯಾಗಕಾತರಃ ॥ ೨೮ 

ಭಗವಾನಪಿ ತತ್ರಾಂಗ ನ್ಯವಾತ್ತೀತ್ರತ್ರಿಯಂಕರಃ। 

ಪ್ರಸಾಪ್ನ ಯದುವೀರಾಂಶ ಸಾಂಬಾದೀಂಶ ಕುಶಸಲೀಮ್‌ ॥ ರೀ 
ಇಲಿ ಚ ಚ ಛು 

ಇತ್ನಂ ರಾಜಾ ಧರ್ಮಸುತೋ ಮನೋರಥಮಹಾರ್ಣವಮ್‌ । 

ಸುದುಸರಂ ಸಮುತೀರ್ಯ ಕೃಷ್ಟೇನಾಸೀದ್‌ ಗತಜ್ಜರಃ॥ ೩೦ 

ಏಕದಾಂತಃಪುರೇ ತಸ್ಕ ವೀಕ್ಷ್ಯ ದುರ್ಯೋಧನಃ ಶ್ರಿಯಮ್‌ । 

ಅತಪ್ಯದ್‌ ರಾಜಸೂಯಸ್ಯ ಮಹಿತ್ತಂ ಚಾಚ್ಯುತಾತ್ಸನಃ Il ೩೧ 


ಯಸ್ಮಿನ್‌ ನರೇಂದ್ರದಿತಿಜೇಂದ್ರ ಸುರೇಂದ್ರ ಲಕ್ಷ್ಮೀ- 
ರ್ನಾನಾ ವಿಭಾಂತಿ ಕಿಲ ವಿಶಸ್ಪಜೋಪಕ್ಷ್ಮಹಾಃ! 
ತಾಭಿಃ ಪತೀನ್‌ ದ್ರುಪದರಾಜಸುತೋಪತಸ್ಟೇ 
ಯಸ್ಯಾಂ ವಿಷಕಹೃದಯಃ ಕುರುರಾಡತಪ್ಯತ್‌ ॥ ೩೨ 


ಆದ ಯುಧಿಷ್ಠಿರನ ರಾಜಸೂಯ ಯಾಗದ ಮಹಾ ವೈಭವವನ್ನು ಎಷ್ಟೆಷ್ಟು 
ಕೊಂಡಾಡಿದರು ಅವರಿಗೆ ತೃಪ್ತಿಯಾಗಲಿಲ್ಲ. ಮಾನವನಿಗೆ ಅಮೃತವು 
ಲಭಿಸಿದಂತೆ ಅವರಿಗೆ ಆನಂದವಾಗಿತ್ತು(೨೭). ಆಮೇಲೆ ಯುಧಿಷ್ಠಿರನು ತನ್ನ 
ಮಿತ್ರರನ್ನೂ ನೆಂಟರನ್ನೂ ಜ್ಞಾತಿಗಳನ್ನೂ ಮತ್ತು ಶ್ರೀಕೃಷ್ಣನನ್ನೂ ಅಗಲಿರಲಾರದೆ 
ಪ್ರೇಮದಿಂದ ಇಂದ್ರಪ್ರಸ್ಥದಲ್ಲಿ ಉಳಿಸಿಕೊಂಡನು (೨೮). ಶ್ರೀಕೃಷ್ಣನಾದರೋ 
ಯದುವೀರರಾದ ಸಾಂಬಾದಿಗಳನ್ನು ದ್ವಾರಕೆಗೆ ಕಳಿಸಿ, ಧರ್ಮರಾಜನಿಗೆ 
ಪ್ರಿಯವಾಗಲೆಂದು ತಾನು ಇಂದ್ರಪ್ರಸ್ನದಲ್ಲಿ ಇದ್ದನು. ಹೀಗೆ ಧರ್ಮಪುತ್ರನಾದ 
ಯುಧಿಷ್ಠಿರನು ತನ್ನ ಮನೋರಥವೆಂಬ ದುಸರವಾದ ಮಹಾಸಾಗರವನ್ನು ಶ್ರೀಕೃಷ್ಣನ 
ನೆರವಿನಿಂದ ದಾಟಿ ನಿಶ್ಚಿಂತನಾದನು (೨೯-೩೦). ಹೀಗಿರಲು ಒಂದುದಿನ 
ದುರ್ಯೋಧನನು ಅಚ್ಛುತಭಕನಾದ ಧರ್ಮರಾಜನ ಅಂತಃಪುರದಲ್ಲಿ ಪೇರಿಸಿದ್ದ 
ಐಶ್ವರ್ಯವನ್ನು ಕಂಡು, ರಾಜಸೂಯಯಾಗದ ವೈಭವವನ್ನು ನೆನೆದು 
ಸಂಕಟಪಟ್ಟನು (೩೧). ಆ ಅಂತಃಪುರದಲ್ಲಿ ನರೇಂದ್ರ ದೈತ್ಯೈಂದ್ರ ಸುರೇಂದ್ರರ 


೨೬೮ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಯಸ್ಸಿಂಸದಾ ಮಧುಪತೇರ್ಮಹಿಷೀಸಹಸ್ರಂ 
ಶ್ರೋಣೀಭರೇಣ ಶನಕ್ಕೆಃ ಕ್ಷಣದಂಪ್ರಿ ಶೋಭಮ್‌। 
ಮಧ್ಯೆ € ಸುಚಾರು ಕುಚಕುಂಕುಮಶೋಣಹಾರಂ 
> ಶ್ರೀಮನ್ನುಖಂ ಪ್ರಚಲಕುಂಡಲಕುಂತಲಾಢ್ಯಮ್‌ ॥ ೩೩ 


ಸಭಾಯಾಂ ಮಯಕ್ಷಪಾಯಾಂ ಕ್ವಾಪಿ ಧರ್ಮಸುತೋ ೨ ಧಿರಾಟ್‌ । 


ವೃತೋತನುಜ್ಜೆ ಕೈರ್ಬಂಧುಭಿಶ್ಚ ಕಸ್ನೇನಾಪಿ ಸ್ವಚಕ್ಷುಷಾ॥ ೩೪ 
ಟು ಕಾಂಚನೇ rs ಮಫವಾನಿವ। 
ಪಾರಮೇಷ್ಟೃಶ್ರಿಯಾ ಜುಷ್ಠ ಸ್ತೂಯಮಾನಶ್ಚ ವಂದಿಭಿಃ॥ ೩೫ 





ಸಂಪತ್ತು ತುಂಬಿತ್ತು ಮಯನು ನಿರ್ಮಿಸಿದ ನಾನಾ ಪ್ರಕಾರದ ಸಾಮಗ್ರಿಗಳು 
ಎರಾಜಿಸುತಿದ್ದವು. ದ್ರೌಪದಿಯು ಆ ಭೋಗಸಾಮಗಿಗಳಿಂದ ತನ್ನ ಪತಿಗಳನ್ನು 
ಉಪಚರಿಸುತ್ತಿದ್ದಳು. ಅವಳಲ್ಲಿ ಕುರುರಾಜನಾದ ದುರ್ಯೋಧನನಿಗೆ 
ವೈಮನಸ್ಯವಿತ್ಕು ಈ ಕಾರಣಗಳಿಂದ ಅವನು ಸಂತಾಪಗೊಂಡಿದ್ದನು” (೩೨). 
ಅಲ್ಲದೆ ಆ ಮಯನಿರ್ಮಿತ ಸಭೆಯಲ್ಲಿ ಯದುಪತಿಯಾದ ವಾಸುದೇವನ 
ಸಾವಿರಾರು ಮಡದಿಯರು ಶ್ರೋಣೀ ಭಾರದಿಂದ ಬಳುಕುತ್ತ ಕಾಲ್ಕಡಗಗಳನ್ನು 
ಜಣಗುಟ್ಟಿಸುತ್ತ ಮೆಲ್ಲಗೆ ತಿರುಗಾಡುತ್ತಿದ್ದರು. ಕುಚಕುಂಕುಮಗಳಿಂದ ಕೆಂಪಾದ 
ಹಾರಗಳನ್ನು ಧರಿಸಿ, ಚಲಿಸುವ ಕುಂಡಲಗಳಿಂದಲೂ ಹಾರಾಡುವ 
ಮುಂಗುರುಳಿಂದಲೂ ಮನೋಹರವಾದ ಮುಖವುಳ್ಳವರಾಗಿ 
ಕಂಗೊಳಿಸುತ್ತಿದ್ದರು (೩೩). ಮಯನಿರ್ಮಿತವಾದ ಆ ಸಭಾಮಂದಿರದ ಒಂದು 
ಪಾರ್ಶ್ವದಲ್ಲಿ ಸಮ್ರಾಜನಾದ ಯುಧಿಷ್ಟಿರನು ತಮ್ಮಂದಿರಿಂದಲೂ ಬಂಧು 


೧. ಈ ಶ್ಲೋಕದ ಅರ್ಥದಲ್ಲಿತೊಡಕಿದೆ. "ವಿಭಾಂತಿ' ಎಂಬ ಕ್ರಿಯಾಪದದೊಡನೆ “ಲಕ್ಷ್ಮೀಃ 
ಎಂಬ ಏಕವಚನ ಕೂಡುವುದಿಲ್ಲ ಆದ್ದರಿಂದ ಅದನ್ನು ಆರ್ಷ ಬಹುವಚನವಾಗಿ 
ವ್ಯಾಖ್ಯಾನಕಾರರು ಸ್ವೀಕರಿಸಿದ್ದಾರೆ. ನಮ್ಮ ಅನುವಾದದಲ್ಲಿ ಬೇರೆ ವಾಕ್ಯವನ್ನಾಗಿ ಮಾಡಿ 
ಏಕವಚನವನ್ನೇ ಯೋಜಿಸಲಾಗಿದೆ. ವಿಶ್ವಸ್ಫಟ್‌ ಎಂದರೆ ವಿಶ್ವಕರ್ಮನೆಂಬ ಅರ್ಥ ಸ್ವರಸ. 
ಆದರೆ ಮಯ ಎಂದು ಅರ್ಥಮಾಡಬೇಕು. ಅಲ್ಲದೆ "ಯಸ್ಯಾಂ ವಿಷಕ್ತ ಹೃದಯಃ ' ಎಂಬಲ್ಲಿ 
ಯಸ್ಯಾಂ ಎಂಬ ಸರ್ವನಾಮದಿಂದ ದ್ರೌಪದಿಯನ್ನು ಗೃಹಿಸಬೇಕೆ, ಲಕ್ಷ್ಮಿಯನ್ನೆ ? ಮತ್ತು 
ವಿಷಕಹೃದಯ ಎಂದರೆ ಆಸಕಚಿತನೆಂದು ಅರ್ಥವೆ ? ಅಥವಾ ಮತ್ತರಗ್ರ ಸಚಿತನೆಂದೆ ? 


ಪಂಚಸಪತಿತಮಾಧ್ಯಾಯಃ ೨೬೯ 


ತತ್ರ ದುರ್ಯೋಧನೋ ಮಾನೀ ಪರೀತೋ ಭ್ರಾತ್ಸಭಿರ್ನ್ವಪ 
ಕಿರೀಟಮಾಲೀ ನ್ಯವಿಶದಸಿಹಸ] ಕ್ಷಿಪನ್‌ ರುಷಾ ॥ ೩೬ 


ಸ್ಥಲೇಇಭ್ಯಗೃಹ್ನಾದ್‌ ವಸ್ಟಾಂತಂ ಜಲಂ ಮತ್ವಾ ಸ್ಪಲೇsಪತತ್‌ 
ಜಲೇ ಚ ಸ್ಥಲವದ್‌ ಭ್ರಾಂತ್ಯಾ ಮಯಮಾಯಾವಿಮೋಹಿತಃ॥ ೩೭ 


ಜಹಾಸ ಭೀಮಸಂ ದೃಷ್ಟ್ವಾ ಸ್ತ್ರಿಯೋ ನ್ಹಪತಯೋತಪರೇ 
ನಿವಾರ್ಯಮಾಣಾ ಅಪ್ಯಂಗ ರಾಜ್ಞಾ ಕೃಷ್ಣಾನುಮೋದಿತಾಃ | ೩೮ 


ಸವ್ರೀಡಿತೋತವಾಗ್ದದನೋ ರುಷಾ ಜ್ವಲನ್‌ 
ನಿಷ್ಕಮ್ಯ ತೂಪ್ಲೀಂ ಪ್ರಯಯ್‌ ಗಡಾಹ್ವಯಮ್‌ 
ಹಾಹೇತಿ ಶಬ್ದಃ ಸುಮಹಾನಭೂತ್‌ ಸತಾ- 
ಮಜಾತಶತ್ತು ರ್ವಿಮನಾ ಇವಾಭವತ್‌ । 
ಬಭೂವ ತೂಷ್ನೀಂ ಭಗವಾನ್‌ ಭುವೋ ಭರಂ 
ಸಮುಜ್ಜಿ ಹೀರ್ಷುರ್ಭ್ರಮತಿ ಸ್ಮಯದ್ದಶಾ॥ ೩೯ 


ಗಳಿಂದಲೂ ತನ್ನ ಕಣ್ಣೆನಿಸಿದ ಶ್ರೀಕೃಷ್ಣನಿಂದಲೂ ಪರಿವೃತನಾಗಿ, ಸಾಕ್ಷಾತ್‌ 
ದೇವೇಂದ್ರನೋ ಎಂಬಂತೆ, MA ಸಿಂಹಾಸನದಲ್ಲಿ ಮಂಡಿಸಿದ್ದನು. 
ಆತನಲ್ಲಿ ಚಕ್ರವರ್ತಿಯು ವೈಭವ ಒಪ್ಪತಿತ್ರು ಬಂದಿಗಳು ಸುತಿಸುತಿದ್ದರು 
(೩೪-೩೫). ಪರೀಕ್ಷಿತರಾಜ ಆ ಸಮಯದಲ್ಲಿ ಅಹಂಕಾರಿಯಾದ 
ದುರ್ಯೋಧನನು ಕಿರೀಟವನ್ನು ಧರಿಸಿ, ತನ್ನ ಸೋದರರಿಂದ ಪರಿವೃತನಾಗಿ, 
ಕೈಯಲ್ಲಿ ಖಡ್ಗವನ್ನು ಹಿಡಿದು, ಕೋಪದಿಂದ ಜನರನ್ನು ಗದರಿಸುತ್ತ ಸಭೆಯನ್ನು 
ಪ್ರವೇಶಿಸಿದನು (೩೬). ಅವನು ಮಯನ ಮಾಯೆಯಿಂದ ಮೋಹಿತನಾಗಿ 
ನೆಲವನ್ನುಕಂಡು ನೀರೆಂದು ಉಟ್ಟ ಬಟ್ಟೆಯನ್ನುಮೇಲಕ್ಕೆ ಸರಿಸಿಕೊಂಡನು! ನೀರೆಂದು 
ತಿಳಿದು ನೆಲದಲ್ಲಿ ಮುಗ್ಗರಿಸಿದನು ! ನೆಲವೆಂಬ ಭ್ರಾಂತಿಯಿಂದ ಜಲದಲ್ಲಿ 
ಜಾರಿಬಿದ್ದನು | (೩೭). ಈ ಪರಿಸ್ಥಿತಿಯಲ್ಲಿದ್ದ ದುರ್ಯೋಧನನನ್ನು ನೋಡಿ 
ಭೀಮನು ನಕ್ಕನು. ಧರ್ಮರಾಜನು ಬೇಡ ಬೇಡವೆಂದು ತಡೆದರೂ ಅಲ್ಲಿದ್ದ 
ಸ್ತ್ರೀಯರೂ ಮತ್ತಿತರ ರಾಜರೂ ನಗುತ್ತಿದ್ದರು. ಶ್ರೀಕೃಷ್ಣನು ಮಾತ್ರ ನಗುವುದಕ್ಕೆ 
ಸಂಮತಿಯನ್ನು ಸೂಚಿಸಿದನು! (೩೮). ಆಗ ದುರ್ಯೋಧನನು ನಾಚಿಕೆಯಿಂದ 


10* 


೨೭೦ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 
ಏತತೇ5 ಭಿಹಿತಂ ರಾಜನ್‌ ಯತ್‌ ಪೃಷ್ಟೋ ಹಮಿಹ ತ್ವಯಾ | 
ಸುಯೋಧನಸ್ಯ ದೌರಾತ್ಮ್ಯಂ ರಾಜಸೂಯೇ ಮಹಾಕ್ರತೌ॥ ೪೦ 


ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ 
ಪಂಚಸಪತಿತಮಾಧ್ಯಾಯಃ 





ಷಟ್‌ಸಪತಿತಮಾಧ್ಯಾಯಃ 
ಶ್ರೀಶುಕ ಉವಾಚ- 
ಅಥಾನ್ಯದಪಿ ಕೃಷ್ಣಸ್ಯ ಶೃಣು ಕರ್ಮಾದ್ಭುತಂ ನೃಪ | 
ಕ್ರೀಡಾನರಶರೀರಸ್ಯ ಯಥಾ ಸೌಭಪತಿರ್ಹತಃ॥ ೧ 
ತಲೆತಗ್ಗಿಸಿ ಸಿಟ್ಟಿನಿಂದ ಬುಸುಗುಟ್ಟುತ್ತ ಒಡನೆಯೇ ಸುಮ್ಮನೆ ಸಭಾಮಂದಿರದಿಂದ 
ಹೊರಟು ನೆಟ್ಟಗೆ ಹಸಿನಾವತಿಗೆ ಹೋಗಿಬಿಟ್ಟನು! "ಹಾಹಾ' ಎಂಬ ಕಳವಳಶಬ್ದವು 
ದೊಡ್ಡದಾಯಿತು. ಅಜಾತಶತ್ರುವಾದ ಧರ್ಮರಾಜನು ವಿಷಣ್ಣನಾದನು. 
ಯಾವಾತನ ಇಚ್ಛಾಮಾತ್ರದಿಂದ ದುರ್ಯೋಧನನಿಗೆ ಭ್ರಾಂತಿಯುಂಟಾಯಿತೋ 
ಆ ಭಗವಂತನು (ಈ ಕಲಹ ಬೀಜದಿಂದಲೇ ) ಭೂಭಾರವನ್ನು 
ಹೋಗಲಾಡಿಸಬೇಕೆಂದು ಸಂಕಲ್ಪಿಸಿ ಸುಮ್ಮನಿದ್ದನು (೩೯). ಪರೀಕ್ಷಿತರಾಜ, ನೀನು 
ನನ್ನನ್ನು ಕೇಳಿದ ಪ್ರಕಾರ, ರಾಜಸೂಯ ಯಾಗದಲ್ಲಿ ದುರ್ಯೋಧನನಿಗೆ 
ಅಸೂಯೆ ಏಕೆ ಹುಟ್ಟಿತೆಂಬುದಕ್ಕೆ ಉತ್ತರವಾಗಿ ಇದನ್ನು ಹೇಳಿದ್ದೇನೆ (೪೦). 


ಇಲ್ಲಿಗೆ ಶ್ರೀಮದ್‌ ಭಾಗವತದ ದಶಮಸ್ಕಂಧದಲ್ಲಿಎಪ್ಪತ್ತೈದನೆಯ ಅಧ್ಯಾಯ 





ಅಧ್ಯಾಯ ೭೬ 
ಸಾಲ್ವನು ದ್ವಾರಕೆಯನ್ನುಮುತುವುದು. ಪ್ರದ್ಯುಮ್ನನು ಯುದ್ಧದಲ್ಲಿ 
ಮೂರ್ಛೆಹೋಗುವುದು. 
ಶುಕಮುನಿಗಳು ಹೇಳಿದರು : ರಾಜ, ಶ್ರೀಕೃಷ್ಣನ ಇನ್ನೊಂದು ಅದ್ಭುತ 
ಕಾರ್ಯವನ್ನು ಹೇಳುತ್ತೇನೆ. ಲೀಲಾಮಾನುಷ ವಿಗ್ರಹನಾದ ಆತನು 
ಸೌಭೇಶ್ವರನಾದ ಸಾಲ್ವನನ್ನು ಸಂಹರಿಸಿದ ವೃತ್ತಾಂತವನ್ನು ಕೇಳು (೧). 


ಷಟ್‌ಸಪತಿತಮಾಧ್ಯಾಯಃ ೨೭೧ 


ಇದಿ 


ಶಿಶುಪಾಲಸಖಃ ಶಾಲ್ಹೋ ರುಕ್ಮಿಣ್ಯುದ್ದಾಹ ಆಗತಃ। 


ಯದುಭಿರ್ನಿರ್ಜಿತಃ ಸಂಖ್ಯೇ ಜರಾಸಂಧಾದಯಸಥಾ॥ ಎ 
ಶಾಲ್ವಃ ಪ್ರತಿಜ್ಞಾಮಕರೋತ್‌ ಶೃಣ್ವತಾಂ ಸರ್ವಭೂಭುಜಾಮ್‌ । 
ಅಯಾದವೀಂಕ್ಷಾ ಟಿ ಕರಿಷ್ಕೇ ಪೌರುಷಂ ಮಮ ಪಶ್ಯತ ॥1 ೩ 
ಇತಿ ಮೂಢಃ ಪ್ರತಿಜ್ಞಾಯ ದೇವಂ ಪಶುಪತಿಂ ಪ್ರಭುಮ್‌ । 
ಆರಾಧಯಾಮಾಸ ನೃಪ ಪಾಂಸುಮುಷ್ಟಿಂ ಸಕ್ಸದ್‌ ಗ್ರಸನ್‌ ॥ ೪ 
ಸಂವತ್ತರಾಂತೇ ಭಗವಾನಾಶುತೋಷ ಉಮಾಪತಿ: । 

ವರೇಣ ಚ್ಛಂದಯಾಮಾಸ ಶಾಲ್ಲಂ ಶರಣಮಾಗತಮ್‌ ॥ ೫ 
ದೇವಾಸುರಮನುಷ್ಯಾಣಾಂ ಗಾಂಧರ್ವೋರಗರಕ್ಷಸಾಮ್‌ । 

ಅಭೇದ್ಯಂ ಕಾಮಗಂ ವವ್ರೇ ಸ ಯಾನಂ ವೃಷ್ಟಿಭೀಷಣಮ್‌ ॥ ೬ 


ರುಕ್ಕಿಣಿಯ ವಿವಾಹ ಪ್ರಸಂಗದಲ್ಲಿ ಶಿಶುಪಾಲನ ಮಿತ್ರನಾದ ಸಾಲ್ಕನು 
ಬಂದಿದ್ದನು. ಆತನೂ ಜರಾಸಂಧಾದಿಗಳೂ ಆಗ ನಡೆದ ಯುದ್ಧದಲ್ಲಿ 
ಯಾದವರಿಗೆ ಸೋತು ಹೋದರಷ್ಟೆ (೨). ಆಮೇಲೆ ಸಾಲ್ವನು (ಸೋತುಹೋದ) 
ರಾಜರೆದುರಿಗೆ ""ಈ ಜಗತ್ತಿನಲ್ಲಿ ಯಾದವರೇ ಇಲ್ಲದಂತೆ ಮಾಡುವೆನು. ನನ್ನ 
ಪರಾಕ್ರಮವನ್ನು ನೋಡಿರಿ! '' ಎಂದು ಪ್ರತಿಜ್ಞೆ ಮಾಡಿದನು. ಹೀಗೆ ಪ್ರತಿಜ್ಞೆ ಮಾಡಿ 
ಆ ಮೂಢನು ಪಶುಪತಿಯೂ ಪ್ರಭುವೂ ಆದ ಮಹಾದೇವನನ್ನು ಕುರಿತು 
ತಪಸ್ಸನ್ನಾಚರಿಸಿದನು. ದಿನಕ್ಕೆ ಒಂದು ಸಲ ಒಂದು ಮುಷ್ಟಿ ಧೂಳನ್ನು ತಿನ್ನುತ್ತ 
ಶಿವನನ್ನು ಆರಾಧಿಸಿದನು (೩-೪). ಆಶುತೋಷನಾದ-ಎಂದರೆ ಬೇಗನೆ 
ಭಕರಿಗೆ ಒಲಿಯತಕ್ಕವನಾದರೂ ಭಗವಾನ್‌ ಉಮೇಶ್ವರನು ಒಂದು ವರುಷದ 
ಮೇಲೆ ಭಕ್ತನಾದ ಸಾಲ್ವನಿಗೆ ಪ್ರಸನ್ನನಾಗಿ ವರವನ್ನುಕೇಳಿಕೊಳ್ಳುವಂತೆ ಹೇಳಿದನು 
(೫). ಸಾಲ್ಕನು ದೇವಾಸುರಮನುಷ್ಯರಿಗೂ ಗಂಧರ್ವೋರಗ ರಾಕ್ಷಸರಿಗೂ 
ಅಭೇದ್ಯವೂ ಯಾದವರಿಗೆ ಭಯಂಕರವೂ ಕಾಮಚಾರಿಯೂ ಆದ ವಿಮಾನವು 
ಬೇಕೆಂದು ಬೇಡಿಕೊಂಡನು. ಆಗಬಹುದೆಂದು ಶಿವನು ಅಂತಹ ವಿಮಾನವನ್ನು 
ನಿರ್ಮಿಸಿಕೊಡುವಂತೆ ಪರಪುರಂಜಯನಾದ ಮಯನೆಂಬ ಶಿಲ್ಪಿಗೆ ಆಜ್ಞಾಪಿಸಿದನು. 


೨೭೨ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 

ತಥೇತಿ ಗಿರಿಶಾದಿಷ್ಟೋ ಮಯಃ ಪರಪುರಂಜಯಃ । 

ಪುರಂ ನಿರ್ಮಾಯ ಶಾಲ್ವಾಯ ಪ್ರಾದಾತೌಭಮಯಸ್ಥಯಮ್‌ ॥ ೭ 
ಸ ಲಬಾ ಶ್ವ ಕಾಮಗಂ ಯಾನಂ ತಮೋಧಾಮ ದುರಾಸದಮ್‌ । 


ಯಯೌ ದ್ವಾರವತೀಂ ಶಾಲ್ವೋ ವೈರಂ ವೃಷ್ಟಿಕೃತಂ ಸ್ಮರನ್‌ ॥ ೮ 
ನಿರುದ್ಧ ಸ ಸೇನಯಾ ಶಾಲ್ಹೋ ಮಹತ್ಯಾ ಭರತರ್ಷಭ। 

ಪುರೀಂ ಬಭಂಜೋಪವನಾನ್ಯುದ್ಯಾನಾನಿ ಚ ಸರ್ವಶಃ॥ ೯ 
ಸಗೋಪುರಾಣಿ ದ್ವಾರಾಣಿ ಪ್ರಾಸಾದಾಟ್ಲಾಲತೋಲಿಕಾಃ । 

ಎಹಾರಾನ್‌ ಸ ವಿಮಾನಾಗ್ರಾ ನ್ನಿಪೇತುಃ ಶಸ್ತವೃಷ್ಠಯಃ ॥ ೧೦ 


ಅಂತೆಯೇ ಮಯನು ಲೋಹಮಯವಾದ ಸೌಭ ಎಂಬ ವಿಮಾನವನ್ನು ರಚಿಸಿ 
ಸಾಲ್ವನಿಗೆ ಕೊಟ್ಟನು (೬-೭). ಕಾಮಚಾರಿಯೂ ತಮೋಧಾಮವೂ " 
ಅಭೇದ್ಯವೂ ಆದ ಆ ವಿಮಾನವನ್ನು ಪಡೆದು, ಯಾದವರಿಂದಾದ ವೈರಕೃತ್ಯವನ್ನು 
ನೆನೆಸಿಕೊಳ್ಳುತ್ತ ಸಾಲ್ವನು ದ್ವಾರಾವತಿಯ ಕಡೆಗೆ ಸಾಗಿದನು. ಪರೀಕ್ಷಿತರಾಜ, 
ಸಾಲ್ವನು ದೊಡ್ಡ ಸೇನೆಯೊಡನೆ ನಗರವನ್ನು ಮುತ್ತಿ ಉಪವನಗಳನ್ನೂ 
ಉದ್ಯಾನಗಳನ್ನೂ” ಧ್ವಂಸಮಾಡಿದನು (೮-೯). ನಗರದ್ವಾರಗಳನ್ನೂ ಮನೆಯ 
ಬಾಗಿಲುಗಳನ್ನೂ ಭವ್ಯ ಗೃಹಗಳನ್ನೂ ಉಪ್ಪರಿಗೆಗಳನ್ನೂ ತೊಲೆಗಳನ್ನೂ* 
ಎಹಾರಸ್ಥಾನಗಳನ್ನೂನಾಶಮಾಡಿದನು. ಸೌಭವಿಮಾನದಿಂದ ಶಸ್ತ್ರದ ಮಳೆಗಳು 


೧.ತಮೋಧಾಮ ಎಂಬ ಪದಕ್ಕೆ 'ಅಂಧಕಾರದಿಂದ ತುಂಬಿದ' ಎಂದು ವ್ಯಾಖ್ಯಾನಕಾರರು 
ಅರ್ಥಮಾಡಿದ್ದಾರೆ. ತಮಸ್‌ ಎಂದರೆ ಮಾಯೆಯೆಂದು ಅರ್ಥವುಂಟು. ಆದ್ದರಿಂದ 
“ಮಾಯಮಯವಾದ' ಎಂಬ ಅರ್ಥ ಉತ್ತಮವೆನಿಸುತ್ತದೆ. (ಇದೇ ಅಧ್ಯಾಯದ ೨೨ನೆಯ 
ಶ್ಲೋಕವನ್ನು ನೋಡಿ ) 

೨. ಉಪವನ: ಗಿಡಮರಗಳನ್ನು ಬೆಳೆಸಿರುವ ಚಿಕ್ಕವನ ಉದ್ಯಾನ: ರಾಜವಿಹಾರ 
ಯೋಗ್ಯವಾದ ದೊಡ್ಡ ಕೃತ್ರಿಮವನ. 

೩. ತೋಲಿಕಾಜಪರ್ಯಂತಕುಡ್ಕಾನಿ ಎಂದು ಶ್ರೀಧರೀಯದಲ್ಲಿದೆ. ಭಾರವನ್ನು ಹೊರುವ 
ಅಂಚಿನ ಗೋಡೆಗಳು ಎಂದು ತಾತ್ತರ್ಯವಾಗುತ್ತದೆ. ತೋಲಕ ಎಂದರೆ ಕಂಭಗಳ ಮೇಲೆ 
ಹಾಸಿದ 'ತೊಲೆ' ಎಂಬ ಅರ್ಥ ಕೋಶದಲ್ಲಿದೆ. 


ಷಟ್‌ಸಪ್ರತಿತಮಾಧ್ಯಾಯಃ ೨೭೩ 
ಶಿಲಾ ದ್ರುಮಾಶ್ಚಾಶನಯಃ ಸರ್ಪಾ ಆಸಾರಶರ್ಕರಾಃ 
ಪ್ರಚಂಡಶ್ಚಕ್ರವಾತೋತ ಭೂದ್‌ ರಜಸಾ ಚ್ಛಾದಿತಾ ದಿಶಃ॥: ೧೧ 


ಆತ್ಯರ್ದ್ಯಮಾನಾ ಸೌಭೇನ ಕೃಷ್ಣಸ್ಯ ನಗರೀ ಭ್ಲಶಮ್‌ । 

ನಾಭ್ಯಪದ್ಯತ ಶಂ ರಾಜಂಸ್ಟಿಪುರೇಣ ಯಥಾ ಮಹೀ ॥ ತಿ 
ಪ್ರದ್ಯುಮ್ನೋ ಭಗವಾನ್‌ ವೀಕ್ಷ್ಯ ಬಾಧ್ಯಮಾನಾ ನಿಜಾಃ ಪ್ರಜಾಃ! 

ಮಾ ಭೈಷ್ಟೇತ್ಯಭ್ಯಧಾದ್‌ ವೀರೋ ರಥಾರೂಢೋ ಮಹಾಯಶಾಃ ॥ ೧೩ 
ಸಾತ್ಯಕಿಶ್ಲಾರುದೇಷ್ನಶ್ಚಸಾಂಬೋತಕ್ರೂರಃ ಸಹಾನುಜಃ। 


ಹಾರ್ದಿಕ್ಕೋ ಭಾನುವಿಂದಶ್ಚ ಗದಶ್ಚ ಶುಕಸಾರಣ್‌ಾ ॥ ೧೪ 
ಅಪರೇ ಚ ಮಹೇಷ್ಟಾಹಾ ರಥಯೂಥಪಯೂಥಪಾಃ।ಟ 
ನಿರ್ಯಯುರ್ದಂಶಿತಾ ಗುಪ್ತಾರಥೇಭಾಶ್ಚಪದಾತಿಭಿಃ ॥ ೧೫ 


ತತಃ ಪ್ರವವೃತೇ ಯುದ್ಧಂ ಶಾಲ್ವಾನಾಂ ಯದುಭಿಃ ಸಹ । 
ಯಥಾಸುರಾಣಾಂ ವಿಬುಧೈಸುಮುಲಂ ಲೋಮಹರ್ಷಣಮ್‌ ॥ ೧೬ 





ಸುರಿದವು (೧೦). ಶಿಲೆಗಳೂ ಮರಗಳೂ ಅಶನಿಗಳೆಂಬ ಆಯುಧಗಳೂ 
ಸರ್ಪಗಳೂ ಮರಳುರಾಶಿಗಳೂ ವಿಮಾನದಿಂದ ಸತತವಾಗಿ ಬಿದ್ದವು. 
ಘೋರವಾದ ಸುಂಟರಗಾಳಿ ಎದ್ದಿತು. ದಿಕ್ಕುಗಳು ಧೂಳಿಂದ ತುಂಬಿ ಹೋದವು 
(೧೧). ಈ ಪ್ರಕಾರವಾಗಿ ಸಾಲ್ವನ ಸೌಭದಿಂದ ಆಕ್ರಾಂತವಾದ ಶ್ರೀಕೃಷ್ಣನ 
ನಗರವು, ತ್ರಿಪುರಾಸುರನಿಂದ ಪೀಡಿತವಾದ ಭೂಮಿಯಂತೆ ಸುಖವನ್ನುಕಾಣದೆ 
ಕಷ್ಟಕ್ಕೆ ಸಿಕ್ಕಿತು (೧೨). ಹೀಗೆ ತನ್ನ ಪ್ರಜೆಗಳು ಪೀಡೆಗೆ ಸಿಕ್ಕಿದುದನ್ನು ಕಂಡು 
ಭಗವಾನ್‌ ಪ್ರದ್ಯುಮ್ನನು "ಹೆದರಬೇಡಿರಿ' ಎಂದು ಅಭಯವನ್ನಿತ್ತನಲ್ಲದೆ, 
ಕೀರ್ತಿಶಾಲಿಯಾದ ಆ ವೀರನು ರಥವನ್ನೇರಿದನು. ಮತ್ತು ಸಾತ್ಯಕಿ, ಚಾರುದೇಷ್ಟ 
ಸಾಂಬ, ಅಕ್ರೂರ, ಅವನ ತಮ್ಮ ಹಾರ್ದಿಕ್ಯ, ಭಾನುವಿಂದ, ಗದ, ಶುಕ, 
ಸಾರಣ-ಮುಂತಾದ ಮಹಾರಥರು ಕವಚಗಳನ್ನು ಬಿಗಿದು ಧನುರ್ಧಾರಿಗಳಾಗಿ 
ರಥಾದಿ ಚತುರಂಗಗಳಿಂದ ರಕ್ಷಿತರಾಗಿ ಯುದ್ಧಕ್ಕೆ ಹೊರಟರು (೧೩-೧೫). 
ಅನಂತರ ದೇವಾಸುರರಿಗೆ ನಡೆದಂತೆ, ಸಾಲ್ವದೇಶೀಯರಿಗೂ ಯಾದವರಿಗೂ 


10** 


೨೭೪ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ತಾಶ ಸೌಭಪತೇರ್ಮಾಯಾ ದಿವಾಸೆ ರುಕ್ಕಿಣೀಸುತಃ ಫ 
ಚ ರೆ ಆಟಿ 


ಕ್ಷಣೇನ ನಾಶಯಾಮಾಸ ನೈಶಂ ತಮ ಇವೋಷ್ಟಗುಃ ॥ ೧೭ 
ವಿವ್ಯಾಧ ಪಂಚವಿಂಶತ್ಯಾ ಸ್ವರ್ಣಪುಂಖೈರಯೋಮುಖ್ಯೆಃ। 

ಶಾಲ್ಪಸ್ಯ ಧ್ವಜಿನೀಪಾಲಂ ಶರೈಃ ಸಂನತಪರ್ವಭಿಃ ॥ ೧೮ 
ಶತೇನಾತಾಡಯಚ್ಛಾಲ್ವಮೇಕೈಕೇನಾಸ್ಯ ಸೈನಿಕಾನ್‌ । 
ದಶಾಭಿರ್ದಶಭಿರ್ನೇತ್ವ ನ್‌ ವಾಹನಾನಿ ತ್ರಿಭಿಸ್ವಿಭಿಃ ॥ ೧೯ 
ತದದ್ಭುತಂ ಮಹತ್‌ ಕರ್ಮ ಪ್ರದ್ಯುಮ್ನಸ್ಯ ಮಹಾತ್ಮನಃ | 

ದೃಷ್ಟ್ವಾತಂ ಪೂಜಯಾಮಾಸುಃ ಸರ್ವೇ ಸ್ವಪರಸ್ಫನಿಕಾಃ || ೨೦ 


ಬಹುರೂಪೈಕರೂಪಂ ತದ್‌ ದೃಶ್ಯತೇ ನ ಚ ದಶ್ಯತೇ॥। 
ಮಾಯಾಮಯಂ ಮಯಕೃತಂ ದುರ್ವಿಭಾವ್ಯಂ ಪರೈರಭೂತ್‌ ॥ ೨೧ 


ಕ್ಷಚಿದ್‌ ಭೂಮ್‌ ಕ್ಷಚಿದ್‌ ವ್ಯೋಮ್ನಿ ಗಿರಿಮೂರ್ದ್ದಿ ಜಲೇ ಕ್ಟಚಿತ್‌ । 
ಅಲಾತಚಕ್ರವದ್‌ ಭ್ರಾಮ್ಯತ್‌ ಸೌಭಂ ತದ್‌ ದುರವಸ್ಥಿತಮ್‌ ॥ ೨೨ 


ರೋಮಾಂಚಕರವಾದ ತುಮುಲ ಸಂಗ್ರಾಮ ನಡೆಯಿತು. ಸೌಭಪತಿಯಾದ 
ಸಾಲ್ವನೆ ಆ ಮಾಯೆಗಳೆಲ್ಲವನ್ನು ರುಕ್ಮಿಣೀಸುತನಾದ ಪ್ರದ್ಯುಮ್ನನು, ರಾತ್ರಿಯ 
ಕತ್ತಲೆಯನ್ನು ಸೂರ್ಯನು ನಾಶಮಾಡುವಂತೆ, ದಿವ್ಯಾಸ್ತೆಗಳಿಂದ ಒಂದು ಕ್ಷಣದಲ್ಲಿ 
ನಾಶಮಾಡಿದನು (೧೬-೧೭). ಸುವರ್ಣಪುಂಖಗಳಿಂದಲೂ ಉಕ್ಕಿನ 
ಅಲಗುಗಳಿಂದಲೂ ಕೂಡಿದ ಇಪ್ಪತ್ತೈದು ಕೊಂಕುಬಾಣಗಳಿಂದ ಸಾಲ್ವನ 
ಸೇನಾಪತಿಯನ್ನೂ ನೂರು ಬಾಣಗಳಿಂದ ಸಾಲ್ವನನ್ನೂ ಒಂದೊಂದರಿಂದ 
ಪ್ರತಿಯೊಬ್ಬ ಸ್ಫನಿಕನನ್ನೂ ಹತ್ತು ಹತರಿಂದ ಸೇನಾನಾಯಕರನ್ನು ಮೂರು 
ಮೂರರಿಂದ ಅವರ ವಾಹನಗಳನ್ನೂ ಬಾರಿಸಿದನು (೧೮-೧೯). ವೀರನಾದ 
ಪ್ರದ್ಯುಮ್ನನ ವಿಸ್ಮಯ ಜನಕವಾದ ಸಾಹಸ ಕಾರ್ಯವನ್ನು ಕಂಡು ಉಭಯಪಕ್ಷದ 
ಸೈನಿಕರೂ ಅವನನ್ನು ಕೊಂಡಾಡಿದರು. ಆಗ ಮಯನಿರ್ಮಿತವೂ ಮಾಯಾ 
ಮಯವೂ ಆದ ಸೌಭವಿಮಾನವು ಒಮ್ಮೆ ಬಹುರೂಪವಾಗಿ ಒಮ್ಮೆ 
ಏಕರೂಪವಾಗಿ, ಒಂದು ಸಲ ಕಾಣುತ್ತ ಒಂದು ಸಲ ಕಾಣದೆ ಮಾಯವಾಗುತ್ತ 
ಶತ್ರುಗಳ ಊಹೆಗೆ ನಿಲುಕದಂತಾಯಿತು (೨೦-೨೧) ಆ ವಿಮಾನವು ಒಮ್ಮೆ 


ಷಟ್‌ ಸಪ್ರತಿತಮಾಧ್ಯಾಯಃ ೨೭೫ 


ಇದಿ 


ಯತ್ರ ಯತ್ರೋಪಲಕ್ಷ್ಮೀತ ಸಸೌಭಃ ಸಹಸ್ಫನಿಕಃ । 


ಶಾಲ್ಪಸತಸತೋಶ ಮುಂಚನ್‌ ಶರಾನ್‌ ಸಾತ್ವತಯೂಥಪಾಃ 1. ೨೩ 
ಶರೈರಗ್ನ ರ್ಕಸಂಸರ್ಶೆರಾಶೀವಿಷದುರಾಸದೆಃ। 
ಭಿ ಎಲ ಲ 


ಪೀಡ್ಕಮಾನಪುರಾನೀಕಃ ಶಾಲ್ವೋ5ಮುಹ್ಯತ್‌ ಪರೇರಿತ್ಛೆಃ || ೨೪ 
ಶಾಲ್ವಾನೀಕಪಶಸ್‌ೌಪೈರ್ವೃಷ್ಟಿ ವೀರಾ ಭಶಾರ್ದಿತಾಃ | 

ನ ತತ್ಯಜೂ ರಣಂ ಸಂ ಸಂ ಲೋಕದ್ದಯಜಿಗೀಷವಃ Il ೨೫ 
ಶಾಲ್ವಾಮಾತ್ಯೋದ್ಯುಮಾನ್‌ ನಾಮ ಪ್ರದ್ಯುಮ್ನಂ ಪ್ರಾಕೃಪೀಡಿತಃ । 
ಆಸಾಧ್ಯ ಗದಯಾ ಮೌರ್ವ್ಯ್ಯಾ ವ್ಯಾಹತ್ಯ ವ್ಯನದದ್‌ ಬಲೀ ॥ ೨೬ 


ಪ್ರದ್ಯುಮ್ನಂ ಗದಯಾ ಶೀರ್ಣವಕ್ಷಃಸ್ಥ್ಲಲಮರಿಂದಮಮ್‌ । 
ಅಪೋವಾಹ ರಣಾತ್‌ ಸೂತೋ ಧರ್ಮವಿದ್‌ ದಾರುಕಾತ್ಮಜಃ 11೨೭ 


ನೆಲದಲ್ಲಿ ಮತೊಮ್ಮೆ ಗಗನದಲ್ಲಿ ಇನ್ನೊಮ್ಮೆ ಜಲದಲ್ಲಿ ಕಾಣಿಸಿಕೊಳ್ಳುತ್ತ 
ಅಲಾತಚಕ್ರದಂತೆ ತಿರುಗುತ್ತ ಒಂದೆಡೆ ನಿಲ್ಲದೆ ಸುಳಿದಾಡುತ್ತಿತ್ತು(೨೨). ಇಂತಹ 
ಸೌಭವಿಮಾನದಲ್ಲಿ ಸೃನಿಕರೊಡನೆ ಹಾರಾಡುತ್ತಿದ್ದ ಸಾಲ್ವನು ಎಲ್ಲೆಲ್ಲಿ 
ಕಾಣಿಸಿಕೊಳ್ಳುತ್ತಿದ್ದನೋ ಅಲ್ಲಲ್ಲಿಗೆ ಯದುನಾಯಕರು ಶರಗಳನ್ನು 
ಸುರಿಯುತ್ತಿದ್ದರು ಸೂರ್ಯಾಗ್ನಿಗಳಂತೆ ಉಜ್ವಲವಾಗಿಯೂ ಸರ್ಪವಿಷದಂತೆ 
ಕ್ರೂರವಾಗಿಯೂ ಇದ್ದ ಆ ಶತ್ರುಶರಗಳಿಂದ ಸೌಭಸೇನೆಯು ಪೀಡಿತವಾಗಲು 
ಸಾಲ್ವನು ದಿಕ್ಕುಗಾಣದೆ ಸಂಭ್ರಾ ಂತನಾದನು(೨೩.- ೨೪). ಸಾಲ್ವ ಸೇನಾಧಿಪತಿಗಳ 
ಶಸ್ತ 'ರಾಶಿಗಳಿಂದ ವೃಷ್ಟಿವೀರರೂ ತುಂಬ ಗಾಯಗೊಂಡು ರಾಸ 

ಆದರೂ ಇಹಲೋಕವನ್ನೋ ಪರಲೋಕವನ್ನೋ ಜಯಿಸುತೇವೆಂಬ ಆಸೆಯಿಂದ 
ಅವರು ತಮ್ಮಹೋರಾಟವನ್ನು ಬಿಡಲಿಲ್ಲ( ೨೫). 'ಸಾಲ್ಪನ ಅಮಾತ್ಯ ನಾದ ದ್ಯುಮಂತ 
ಎಂಬುವನು ಪ್ರದ್ಯುಮ್ನನಿಂದ ಮೊದಲು ಪೆಟ್ಟು ತಿಂದಿದ್ದನು. ಬಲಿಷ್ಠನಾದ ಚು 

ನುಗ್ಗಿಬಂದು ಉಕ್ಕಿನ "ಗದೆಯಿಂದ ಪ್ರದ್ಯುಮ್ಮನ ಎದೆಗೆ ಬಡಿದು ಸಿಂಹನಾದ 
ಮಾಡಿದನು. ಹೊಡೆತದಿಂದ Ko 'ಏರಿಯಲು ಮೂರ್ಛಿತನಾದ 
ಪ್ರದ್ಯುಮ್ನನನ್ನು ರಣಧರ್ಮಜ್ಞನೂ ದಾರುಕನ ಮಗನೂ ಆದ ಸಾರಥಿಯು 


೨೭೬ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಲಬ್ಧ್ದಸಂಜ್ಞೋ ಮುಹೂರ್ತೆನ ಕಾರ್ಷಿಃ ಸಾರಥಿಮಬ್ರವೀತ್‌ | 
ಅಹೋ ಅಸಾಧಿ ದಂ ಸೂತ ಯದ್‌ ರಣನ್ಗೇನ ಪಸರ್ಪಣಮ್‌ Il ೨೮ 


ನ ಯದೂನಾಂ ಕುಲೇ ಜಾತಃ ಶ್ರೂಯತೇ ರಣವಿಚ್ಯುತಃ । 


ವಿನಾ ಮತ್‌ ಕ್ಲೀಬಚಿತ್ರೇನ ಸೂತೇನ ಪ್ರಾಪ್ತಕಿಲ್ಫಿಷಾತ್‌ ॥ ೨೯ 
ಕಿಂನುವಕ್ಷಿ £Sಭಿಸಂಗಮ್ಮ ಪಿತರೌ ರಾಮಕೇಶವ್‌। 

ಯುದ್ಧಾತ್‌ ಸಮ್ಯಗಪಕ್ರಾಂತಃ ಪೃಷ್ಠಸತ್ರಾತ್ಮನಃ ಕ್ಷಮಮ್‌ ॥ ೩೦ 
ವ್ಯಕಂ ಮೇ ಕಥಯಿಷ್ಕಂತಿ ಹಸಂತ್ಯೋ ಭ್ರಾತ್ಮಜಾಮಯಃ। 

ಕ್ಲೈಬೃಂ ಕಥಂಕಥಂವೀರ ತವಾನ್ಯೆ K ಕಥ್ಯತಾಂ ಮೃಧೇ 1 ೩೧ 
ಸಾರಥಿರುವಾಚ- 

ಧರ್ಮಂ ವಿಜಾನತಾs58ಯುಷ್ಠನ್‌ ಕೃತಮೇತನ್ಮಯಾ ವಿಭೋ 

ಸೂತಃ ಕೃಚ್ಛ ಗತಂ ರಕ್ಷೇದ್‌ ರಥಿನಂ ಸಾರಥಿಂ ರಥೀ॥ ೩೨ 


ಯುದ್ಧರಂಗದಿಂದ ಬೇರೆಡೆಗೆ ಒಯ್ದನು (೨೬-೨೭). ಸ್ವಲ್ಪ ಹೊತಿನಲ್ಲಿ 
ಎಚ್ಚರಗೊಂಡ ಪ್ರದ್ಯುಮ್ನನು ""ಅಯ್ಯೋ-ಸಾರಥಿ, ನನ್ನನ್ನು ರಣರಂಗದಿಂದ 
ಬೇರೆಡೆಗೆ ಕರೆತಂದದ್ದುಸರಿಯಾಗಲಿಲ್ಲ ಯದುಕುಲದಲ್ಲಿಹುಟ್ಟಿದ ಯಾವನೂ 
ರಣರಂಗದಿಂದ ಹಿಮ್ಮೆಟ್ಟಿದ್ದನ್ನು ಇದುವರೆಗೆ ಯಾರೂ ಕೇಳಿಲ್ಲ | 
ಅಂಜುಬುರುಕನಾದ ಸಾರಧಿಯಿಂದ ಅಪಕೀರ್ತಿಗೊಳಗಾದ ನನ್ನನ್ನು ಬಿಟ್ಟು 
ಇನ್ನೊಬ್ಬನು ಓಡಿಬಂದಿಲ್ಲ! (೨೮-೨೯). ತಂದೆಗಳಾದ ಬಲರಾಮ ಕೇಶವರ 
ಬಳಿಗೆ ಹೋಗಿ ಏನು ಹೇಳಲಿ 9 ಯುದ್ಧ ವೃತ್ತಾಂತವನ್ನು ಅವರು ಕೇಳಿದರೆ, 
ಚೆನ್ನಾಗಿ ನುಸುಳಿ ಬಂದಿರುವ ನಾನು ಯೋಗ್ಯವಾದ ಯಾವ ಉತ್ತರವನ್ನು 
ಹೇಳಬೇಕು ) ನನ್ನ ಸೋದರರ ಹೆಂಡತಿಯರು ನಗುತ್ತ ನನ್ನ ಹೇಡಿತನವನ್ನು 
ದಿಟವಾಗಿಯೂ ಹಂಗಿಸಿ ಆಡಿಕೊಳ್ಳುತ್ತಾರೆ. "ವೀರಾಗ್ರಣಿ |! ಯುದ್ಧದಲ್ಲಿ 
ನಿನಗೂ ಶತ್ರುಗಳಿಗೂ ಹೋರಾಟವು ಹೇಗೆ ಹೇಗೆ ನಡೆಯಿತು ? ' ಎಂದು 
ಕೇಳುತ್ತಾರೆ '' ಎಂದನು (೩೦-೩೧). ಆಗ ಸಾರಥಿಯು ಪ್ರದ್ಯುಮ್ನನನ್ನು 
ಕುರಿತು ""ಸ್ವಾಮಿ- ಆಯುಷ್ಠಂತನೆ, ಯುದ್ಧಧರ್ಮವನ್ನರಿತು ನಾನು ಹೀಗೆ 
ಮಾಡಿದೆನು. ಕಷ್ಟದಲ್ಲಿರುವ ರಥಿಕನನ್ನು ಸಾರಥಿಯೂ ಸಾರಥಿಯನ್ನು ರಥಿಕನೂ 


ಸಪಸಪತಿತಮಾಧ್ಯಾಯಃ ೨೭೭ 


ಏತದ್‌ ವಿದಿತ್ವಾತು ಭವಾನ್‌ ಮಯಾಪೋವಾಹಿತೋ ರಣಾತ್‌ । 
ಉಪಸೃಷ್ಟಃ ಪರೇಣೇತಿ ಮೂರ್ಚಿತೋ ಗದಯಾ ಹತಃ॥ ೩೩ 


ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ ಷಟ್‌ ಸಪತಿತಮಾಧ್ಯಾಯಃ 





ಸಪಸಪತಿತಮಾಧ್ಯಾಯಃ 
ಶ್ರೀಶುಕ ಉವಾಚ- 


ಸ ತೂಪಸ್ಪೃಶ್ಯ ಸಲಿಲಂ ದಂಶಿತೋ ಧೃತಕಾರ್ಮುಕಃ। 
ನಯ ಮಾಂ ದ್ಯುಮತಃ ಪಾರ್ಶಂ ವೀರಸ್ಯೇತ್ಯಾಹ ಸಾರಥಿಮ್‌ ॥ ೧ 


ವಿಧಮಂತಂ ಸಸೈನ್ಯಾನಿ ದ್ಯುಮಂತಂ ರುಕ್ಕಿಣೀಸುತಃ | 


ಪ್ರತಿಹತ್ಯ ಪ್ರತ್ಯವಿಧ್ಯನ್ನಾರಾಚ್ಛೆರಷ್ಟಭಿಃ ಸ್ಮಯನ್‌ ॥ ೨ 
ಚತುರ್ಭಿಶ್ನತುರೋ ವಾಹಾನ್‌ ಸೂತಮೇಕೇನ ಚಾಹನತ್‌। 
ದ್ವಾಭ್ಯಾಂ ಧನುಶ್ಚ ಕೇತುಂ ಚ ಶರೇಣಾನ್ಯೇನ ವ್ಸ ಶಿರಃ ॥ ಕಿ 


ರಕ್ಷಿಸಬೇಕೆಂಬುದು ಯುದ್ಧಧರ್ಮ. ನಾನು ಇದನ್ನರಿತು ನಿನ್ನನ್ನು 
ರಣಭೂಮಿಯಿಂದ ಈಚೆಗೆ ಕರೆತಂದನು. ಶತ್ರುವು ಆಕ್ರ ಮಣಮಾಡಿ ಗದೆಯಿಂದ 
ಹೊಡೆದಾಗ ನೀನು ಮೂರ್ಛಿತನಾದೆ'' ಎಂದು ಮಡಿದನು (೩೨-೩೩). 


ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಯಂಧದಲ್ಲಿ ಎಪ್ಪತಾರನೆಯ ಅಧ್ಯಾಯ. 





ಅಧ್ಯಾಯ ೭೭ 
ಇಂದ್ರಪ್ರಸ್ಮದಿಂದ ಶ್ರೀಕೃಷ್ಣನು ಬರುವುದು. ಸಾಲ್ವನ ಮಾಯಾಯುದ್ಧ 
ಶ್ರೀಕೃಷ್ಣನಿಂದ ಸಾಲ್ವನ ವಧೆ. 
ಅನಂತರ ಪ್ರದ್ಯುಮ್ನನು ನೀರಿಂದ ಮುಖತೊಳೆದು ಆಚಮನಮಾಡಿ 
ಕವಚವನ್ನು ತೊಟ್ಟಧನಸನ್ನು ಹಿಡಿದು ""ಸಾರಥಿ, ವೀರನಾದ ದ್ಯುಮಂತನ ಬಳಿಗೆ 
ನನ್ನನ್ನುಕರೆದೊಯ್ಯಬೇಕು'' ಎಂದನು (೧). ಅಲ್ಲಿಪ್ರದ್ಯುಮ್ಸನು ತನ್ನಸ್ಸೆನ್ಯಗಳನ್ನು 
ಧ್ವಂಸಮಾಡುತ್ತಿದ್ದ ದ್ಯುಮಂತನನ್ನು ಅಡ್ಡಗಟ್ಟಿ ನಗುತ್ತ ಎಂಟು ಬಾಣಗಳಿಂದ 


10**+* 


೨೭೮ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಗದಸಾತೃಕಿಸಾಂಬಾದ್ಯಾ ಜಘ್ನಾಃ ಸೌಭಪತೇರ್ಬಲಮ್‌ । 


ಪೇತುಃ ಸಮುದ್ರೇ ಸೌಭೇಯಾಃ ಸರ್ವೇ ಸಂಛಿನ್ನಕಂಧರಾಃ | ೪ 
ಏವಂ ಯದೂನಾಂ ಶಾಲ್ದಾನಾಂ ನಿಫ್ನತಾಮಿತರೇತರಮ್‌ । 

ಯುದ್ಧಂ ತ್ರಿಣವರಾತ್ರಂ ತದಭೂತ್ತುಮುಲಮುಲ್ಬಣಮ್‌ ॥ ೫ 
ಇಂದ್ರಪ್ರಸ್ಥಂ ಗತಃ ಕೃಷ್ಣಆಹೂತೋ ಧರ್ಮಸೂನೂನಾ। 
ರಾಜಸೂಯೇಂ್‌ ಥ ನಿರತೇ ಶಿಶುಪಾಲೇ ಚ ಸಂಸ್ಥಿತೇ Il ೬ 
ಕುರುವೃದ್ದಾನನುಜ್ಞಾಪ್ಯ ಮುನೀಂಶ್ಚ ಸಸುತಾಂ ಪೃಥಾಮ್‌ 
ನಿಮಿತಾನೃತಿಘೋರಾಣಿ ಪಶ್ಯನ್‌ ದಾರವತೀಂ ಯಯಾ ॥ ೭ 
ಆಹ ಚಾಹಮಿಹಾಯಾತ ಆರ್ಯಮಿಶ್ರಾಭಿಸಂಗತಃ | 
ರಾಜನ್ಯಾಶೈದ್ಯಪಕ್ಷೀಯಾ ನೂನಂ ಹನ್ಮುಃ ಪುರೀಂ ಮಮ॥। ೮ 


ವಧಿಸಿ, ಒಂದು ಬಾಣದಿಂದ ಸೂತನನ್ನು ಕೊಂದು, ಎರಡು ಸರಳುಗಳಿಂದ 
ಧನಸನ್ನೂ ಧ್ವಜವನ್ನೂ ಕತ್ತರಿಸಿ, ಮತ್ತೊಂದು ನಾರಾಚದಿಂದ ದ್ಯುಮಂತನ 
ಶಿರವನ್ನುತರಿದನು (೨-೩). ಅಷ್ಟರಲ್ಲಿಗದ, ಸಾತ್ಯಕಿ, ಸಾಂಬ-ಮೊದಲಾದವರು 
ಸೌಭೇಶ್ವರನ ಸೇನೆಯನ್ನಾಕ್ರಮಿಸಿ ಸ್ಫನಿಕರ ತಲೆಗಳನ್ನು ಅರಿಯಲು, ಆಸೈೆನಿಕರು 
ಸಮುದ್ರದಲ್ಲಿಸತ್ತುಬೀಳುತಿದ್ದರು. ಹೀಗೆ ಯಾದವರಿಗೂ ಸಾಲ್ವಯೋಧರಿಗೂ 
ಭೀಕರವಾದ ದ್ವಂದ್ವಯುದ್ಧವು ಇಪ್ಪತ್ತೊಂದು ದಿನಗಳವರೆಗೆ ನಡೆಯಿತು 
(೪-೫). ಇತ್ತಲಾಗಿ ಧರ್ಮರಾಜನ ಆಹ್ವಾನವನ್ನು ಮನ್ನಿಸಿ ಶ್ರೀಕೃಷ್ಣನು 
ಇಂದ್ರಪ್ರಸ್ಥಕ್ಕೆ ಹೋಗಿದ್ದನಷ್ಟೆ ರಾಜಸೂಯವು ಮುಗಿಯಿತು. ಶಿಶುಪಾಲನು 
ಹತನಾದನು. ಆಮೇಲೆ ಕೆಲವು ಘೋರ ಶಕುನಗಳು ಕಂಡುಬರಲಾಗಿ, ಶ್ರೀಕೃಷ್ಣನು 
ಕುರುವಂಶದ ಹಿರಿಯರಾದ ಭೀಷ್ಠಾದಿಗಳನ್ನೂ ಮುನಿಗಳು, ಪಾಂಡವರು, ಕುಂತಿ 
ಇವರೆಲ್ಲರನ್ನೂ ಕಂಡು ಬೀಳ್ಗೊಂಡು ದ್ವಾರಾವತಿಗೆ ಧಾವಿಸಿದನು (೬-೭). ಅವನು 
ಮನಸ್ಸಿನಲ್ಲಿ ""ನಾನು ಇತ್ತ ಇಂದ್ರಪ್ರಸ್ನದ ಕಡೆಗೆ ಬಂದೆನು. ಅಣ್ಣನಾದ 
ಬಲಭದ್ರನೂ ಬಂದು ನನ್ನೊಡನೆ ಇದ್ದಾನೆ. ಶಿಶುಪಾಲನ ಪಕ್ಷಕ್ಕೆ ಸೇರಿದ ರಾಜರು 


ಸಪ್ಪಸಪತಿತಮಾಧ್ಯಾಯಃ ೨೭೯ 
ವೀಕ್ಷ್ಯ ತತ್‌ ಕದನಂ ಸ್ವಾನಾಂ ನಿರೂಪ್ಯ ಪುರರಕ್ಷಣಮ್‌ । 
ಸೌಭಂ ಚ ಶಾಲ್ಪರಾಜಂ ಚ ದಾರುಕಂ ಪ್ರಾಹ ಕೇಶವಃ ॥ ೯ 


ರಥಂ ಪ್ರಾಪಯ ಮೇ ಸೂತ ಶಾಲ್ವಸ್ಯಾಂತಿಕಮಾಶುವೈ । 
ಸಂಭ್ರಮಸೇ ನ ಕರ್ತವ್ಯೋ ಮಾಯಾವೀ ಸೌಭರಾಡಯಮ್‌ ॥ ೧೦ 


ಇತ್ಯುಕಕ್ಟೋದಯಾಮಾಸ ರಥಮಾಸ್ಥಾಯ ದಾರುಕಃ। 
ವಿಶಂತಂ ದದೃಶುಃ ಸರ್ವೇ ಸ್ಟೇ ಪರೇ ಚಾರುಣಾನುಜಮ್‌ ॥ ೧೧ 


ಶಾಲ್ಪಥ್ಷ ಕೃಷ್ಣ ಮಾಲೋಕ್ಯ್ಕ ಹತಪ್ರಾಯಬಲೇಶ್ನಧಃ । 


ಪ್ರಾಹರತ್‌ ಕೃಷ್ಣಸೂತಾಯ ಶಕ್ತಿಂ ಭೀಮರವಾಂ ಮೃಧೇ ॥ ೧೨ 
ತಾಮಾಪತಂತೀಂ ನಭಸಿ ಮಹೋಲ್ಲಾಮಿವ ರಂಹಸಾ। 
ಭಾಸಯಂತೀಂ ದಿಶಃ ಶ್‌ರಿಃ ಸಾಯಕ್ಕೆಃ ಶತಧಾಚ್ಚಿನತ್‌ ॥ ೧೩ 


ದಿಟವಾಗಿಯೂ ನನ್ನದ್ವಾರಕನಗರವನ್ನು ಬಾಧಿಸುತ್ತಾರೆ'' ಎಂದುಕೊಂಡನು (೮). 
ನಗರಕ್ಕೆ ಬಂದಾಗ ತನ್ನವರು ನಡೆಸುತ್ತಿದ್ದ ಹೋರಾಟವು ಕಾಣಿಸಿತು. 
ಸೌಭವಿಮಾನವನ್ನೂ ಸಾಲ್ವಾರಾಜನನ್ನೂ ವೀಕ್ಷಿಸಿದ ಕೇಶವನು ನಗರ 
ರಕ್ಷಣೆಯನ್ನು ಬಲಭದ್ರನಿಗೆ ವಹಿಸಿ, ದಾರುಕನನ್ನು ಕರೆದು ""ಸಾರಥಿ, ನನ್ನ 
ರಥವನ್ನು ಸಾಲ್ವನ ಬಳಿಗೆ ತ್ವರೆಯಿಂದ ಓಡಿಸು. ಈ ಸೌಭರಾಜನು ಮಾಯಾವಿ. 
ನೀನೇನೂ ಸಂಭ್ರಾಂತನಾಗಬೇಡ'' ಎಂದನು (೯-೧೦). ಹೀಗೆ ಹೇಳಿದೊಡನೆ 
ದಾರುಕನು ರಥವನ್ನೇರಿ ಅದನ್ನು ರಣರಂಗಕ್ಕೆ ದೌಡಾಯಿಸಿದನು. ರಥದಲ್ಲಿ 
ಗರುಡದ್ವಜವು ಚಲಿಸುತ್ತನುಗ್ಗಿ ಬರುವುದನ್ನು ಉಭಯಪಕ್ಷದ ಸೈನಿಕರೂ ಕಂಡರು 
(೧೧). ಸಾಲ್ವನ ಸೇನೆಯಲ್ಲಿಬಹುಭಾಗ ಹತವಾಗಿತ್ತು ಅವನು ರಣಮಧ್ಯದಲ್ಲಿ 
ಶ್ರೀಕೃಷ್ಣನನ್ನು ಕಂಡೊಡನೆ, ಭೀಕರ ಧ್ವನಿಗೈಯುವ ಶಕ್ನಾಯುಧವನ್ನು 
ಸಾರಥಿಯಾದ ದಾರಕನ ಮೇಲೆ ಪ್ರಯೋಗಿಸಿದನು. ಗಗನ ಮಾರ್ಗದಲ್ಲಿ 
ದಶದಿಕ್ಕುಗಳನ್ನೂ ಬೆಳಗುತ್ತ ದೊಡ್ಡ ಉಲ್ಕೆಯಂತೆ ವೇಗದಿಂದ ಬರುತಿದ್ದ ಆ 
ಶಕ್ತಿಯನ್ನು, ಶ್ರೀಕೃಷ್ಣನು ಬಾಣಗಳನ್ನು ಹೊಡೆದು ನೂರು ಚೂರಾಗಿ 


೨೮೦ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ತಂ ಚ ಷೋಡಶಭಿರ್ವಿದಾ ಬಾಣೈಃ ಸೌಭಂಚ ಖೇ ಭ್ರಮತ್‌!। 


ಅವಿಧ್ಯಚ್ಛರಸಂದೋಹೈಃ ಖಂಸೂರ್ಯ ಅವ ರಶ್ನಿಭಿಃ I ೧೪ 
ಶಾಲ್ವಃ ಶೌರೇಸ್ತುದೋಃ ಸವ್ಯಂ ಸಶಾರ್ಜಂ ಶಾರ್ಜಧನ್ನನಃ 
ಬಿಭೇದ ನ್ಯಪತದ್ಧಸಾತ್‌ ಶಾರ್ಜಮಾಸೀತ್ರದದ್ದುತಮ್‌ || ೧೫ 
ಹಾಹಾಕಾರೋ ಮಹಾನಾಸೀದ್‌ ಭೂತಾನಾಂ ತತ್ರ ಪಶೃತಾಮ್‌ । 
ವಿನದ್ಯ ಸೌಭರಾಡುಚ್ಚೆರಿದಮಾಹ ಜನಾರ್ದನಮ್‌ ॥ ೧೬ 
ಯತ್ತ್ವಯಾ ಮೂಢ ನಃ ಸಖ್ಯುರ್ಬ್ರಾತುರ್ಭಾರ್ಯಾ 

ಹೃತೇಕ್ಷತಾಮ್‌ 
ಪ್ರಮತ; ಸ ಸಭಾಮಧ್ಯೇ ತ್ವಯಾ ವ್ಯಾಪಾದಿತಃ ಸಖಾ ॥ ೧೭ 
ತಂತ್ವಾದ್ಯ ನಿಶಿತ್ಫೆರ್ಬಾಣೈರಪರಾಜಿತಮಾನಿನಮ್‌ । 
ನಯಾಮ್ಯಪುನರಾವೃತ್ತಿಂ ಯದಿ ತಿಷ್ಕೇರ್ಮಮಾಗ್ರತಃ॥ ೧೮ 


ತುಂಡರಿಸಿದನು (೧೨-೧೩). ಅಲ್ಲದೆ ಆಕಾಶದಲ್ಲಿ ಹಾರಾಡುತಿದ್ದ 
ಸೌಭವಿಮಾನಕ್ಕೆ ಹದಿನಾರು ಶರಗಳನ್ನು ಬಿಗಿದು, ಸೂರ್ಯನು ತನ್ನ ಕಿರಣಗಳನ್ನು 
ಆಕಾಶದಲ್ಲಿತುಂಬುವಂತೆ, ಶರಸಂದೋಹಗಳನ್ನು ಎಲ್ಲೆಲ್ಲಿಯೂ ರಾಚಿದನು. ಆಗ 
ಶಾರ್ಜ್ಜಧನ್ವನಾದ ವಾಸುದೇವನ ಎಡಗೈಗೆ ಸಾಲ್ವನು ಅಸ್ತ್ರದಿಂದ ಜಡಿಯಲಾಗಿ, 

ಶಾರ್ಜಧನಸ್ಸು ಆತನ ಕೈಯಿಂದ ಕೆಳಗೆ ಬಿದ್ದಿತು! ಅದೊಂದು ಅದ್ಭುತವೇ ಸಿರಿ! 

(೧೪-೧೫). ಅದನ್ನು ನೋಡುತ್ತಿದ್ದ ಸಕಲ ಜನರ ಬಾಯಿಂದ "ಹಾಹಾ' ಎಂಬ 
ದೊಡ್ಡ ಕೋಲಾಹಲಧ್ವನಿ ಹೊರಟಿತು. ಸೌಭೇಶ್ವರನಾದ ಸಾಲ್ವನು 
ಸಿಂಹನಾದಗೈದು ಜನಾರ್ದನನನ್ನುಕುರಿತು ಗಟ್ಟಿಯಾಗಿ ಕೂಗಿ ಹೇಳಿದನು: ""ಎಲ್ಫೆ 
ಮೂಢ, ನಮಗೆ ಸೋದರನಂತಿದ್ದ ಮಿತ್ರನಾದ ಶಿಶುಪಾಲನಿಗೆ ಗೊತ್ತಾದ 
ಮಡದಿಯನ್ನು ಎಲ್ಲರೆದುರಿಗೆ ಅಪಹರಿಸಿಕೊಂಡು ಹೋಗಿದ್ದೀಯೆ. ಅಷ್ಟೇ ಅಲ್ಲದೆ 
ಕೊಬ್ಬಿರುವ ನೀನು ಸಭಾಮಧ್ಯದಲ್ಲಿ ನಮ್ಮ ಆ ಸ್ನೇಹಿತನನ್ನು ಸಂಹರಿಸಿದ್ದೀಯೆ. 

ಯಾರಿಗೂ ನಾನು ಬಗ್ಗುವುದಿಲ್ಲವೆಂದು ತಿಳಿದು ಕೊಂಡಿದ್ದೀಯೆ. ಮತೊಮ್ಮೆ 
ಹೀಗೆ ಮಾಡದಂತೆ ನಿನ್ನನ್ನೀಗೆ ಯಮಪುರಿಗೆ ದಬ್ಬುವೆನು, (ಓಡಿ ಹೋಗದೆ) 

ನನ್ನೆದುರಿಗೆ ನಿಲ್ಲುವೆಯಾದರೆ!'' ಎಂದು ಅಬ್ಬರಿಸಿದನು (೧೬-೧೮ ): 


ಸಪಸಪತಿತಮಾಧ್ಯಾಯಃ ೨೮೧ 


ಇದಿ 


ಶ್ರೀ ಭಗವಾನುವಾಚ- 

ವೃಥಾ ತಂ ಕತ ಸೇಮಂದನ ಪಶ್ಯಸ್ಕಂತಿಕೇs ೦ತಕಮ್‌ ಚ 

ಪೌರುಷಂ ದರ್ಶಯಂತಿ ಸ್ಮಶೂರಾ ನ ಬಹುಭಾಷಿಣಃ ॥ ೧೯ 
ಇತ್ಯುಕ್ತ್ವಾ ಭಗವಾನ್‌ ಶಾಲ್ಲಂ ಗದಯಾ ಭೀಮವೇಗಯಾ | 

ತತಾಡ ಜತ್ತೌ ಸಂರಬ್ಧಃ ಸ ಚಕಂಪೇ ವಮನ್ನಸ್ನಕ್‌ ॥ ೨೦ 


ಗದಾಯಾಂ ಸನ್ನಿವತ್ತಾಯಾಂ ಶಾಲ್ಪಸ್ಪಂತರಧೀಯತ 
ತತೋ ಮುಹೂರ್ತ ಅಗತ್ಯ ಪುರುಷಃ ಶಿರಸಾಚ್ಯುತಮ್‌ 
ದೇವಕ್ಕಾ ಪ್ರಹಿತೋಶಸ್ಟೀತಿ ನತ್ವಾಪ್ರಾಹ ವಚೋ ರುದನ್‌ ॥ ೨೧ 
ಕಷ್ಣ ಕಷ್ಣ ಮಹಾಬಾಹೋ ಪಿತಾ ತೇ ಪಿತ್ತವತ್ತಲ | 
ಬದ್ದ್ವಾಪನೀತಃ ಶಾಲ್ಪೇನ ಸೌನಿಕೇನ ಯಥಾ ಪಶುಃ ॥ ಪಿ 
ನಿಶಮ್ಯ ವಿಪ್ರಿಯಂ ಕೃಷ್ಣೋ ಮಾನುಷೀಂ ಪ್ರಕೃತಿಂ ಗತಃ 
ವಿಮನಸ್ಟೋ ಪ್ಲಣೀ ಸ್ನೇಹಾದ್‌ ಬಬಾಷೇ ಪ್ರಾಕೃತೋ ಯಥಾ ॥ ೨೩ 
ಆಗ ಭಗವಂತನು ಹೇಳಿದನು: ""ಎಲೋ ದಡ್ಡ! ವ್ಯರ್ಥವಾಗಿ ಬಡಿವಾರದ 
ಮಾತಾನ್ನಾಡುತ್ತಿದ್ದೀಯೆ. ಬಳಿಯಲ್ಲಿಯೇ ನಿಂತಿರುವ ಮೃತ್ಯುವನ್ನು ಕಾಣದೆ 
ಇದ್ದೀಯೆ ! ಶೂರರಾದವರು ಪೌರುಷವನ್ನು ಮೆರೆಸುತ್ತಾರೆಯೇ ಹೊರತು, 
ಬರಿದೆ ಒಣಮಾತುಗಳನ್ನು ಹರಟುವುದಿಲ್ಲ'' ಎಂದು ನುಡಿದು ಭೀಕರವಾದ 
ಗದೆಯಿಂದ ಶತ್ರುವಿನ ಹೆಗಲಸಂದಿಗೆ ಬಡಿದನು. ಸಾಲ್ವನು ತಲೆತಿರುಗಿ ತತರಿಸಿ 
ನೆತ್ತರನ್ನು ಕಕ್ಕಿದನು (೧೯-೨೦). ಗದೆಯು ಹೆಗಲಿಂದ ಜಾರಿದೊಡನೆ ಸಾಲ್ವನು 
ಯಾರಿಗೂ ಕಾಣದಂತೆ ಮಾಯವಾದನು! ಸ್ವಲ್ಪಕಾಲದಮೇಲೆ ಒಬ್ಬ ಮನುಷ್ಯನು 
ಬಂದು ಅಚ್ಯುತನಿಗೆ ತಲೆಬಾಗಿ ನಮಸ್ಕರಿಸಿ ""ಪ್ರಭು, ದೇವಕೀದೇವಿಯು ನನ್ನನ್ನು 
ಕಳಿಸಿದ್ದಾಳೆ. ಅವಳು "ಕೃಷ್ಣ ಕೃಷ್ಣ ಮಹಾಬಾಹು, ಕಟುಕನು ಪಶುವನ್ನು ಕಟ್ಟಿ 
ಎಳೆದೊಯ್ಯುವಂತೆ, ಹೇ ಪಿತೃವಾತ್ತಲ, ನಿನ್ನ ತಂದೆಯನ್ನು ಸಾಲ್ವನು 
ಎಳೆದುಕೊಂಡು ಹೋಗಿದ್ದಾನೆ' ಎಂದು ತಿಳಿಸಿದ್ದಾಳೆ '' ಎಂಬುದಾಗಿ ಅಳುತ್ತ 
ಹೇಳಿದನು (೨೧-೨೨). ಆ ದುಃಖವಾರ್ತೆಯನ್ನು ಕೇಳಿ ಶ್ರೀಕೃಷ್ಣನು ಮಾನವ 


೨೮೨ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಕಥಂ ರಾಮಮಸಂಭ್ರಾಂತಂ ಜಿತ್ವಾನ ಜೇಯಂಸುರಾಸುರೈಃ। 
ಶಾಲ್ವೇನಾಲ್ದೀಯಸಾ ನೀತಃ ಪಿತಾ ಮೇ ಬಲವಾನ್‌ ವಿಧಿಃ ॥ ೨೪ 


ಇತಿ ಬ್ರುವಾಣೇ ಗೋವಿಂದೇ ಸ್‌ೌಭರಾಟ್‌ ಪ್ರತ್ಯುಪಸ್ಥಿತಃ। 
ವಸುದೇವಮಿವಾನೀಯ ಕೃಷ್ಣಂ ಚೇದಮುವಾಚ ಸಃ॥ ೨೫ 


ಏಷ ತೇ ಜನಿತಾ ತಾತೋ ಯದರ್ಥಮಿಹ ಜೀವಸಿ । 
ವಧಿಷ್ಠೇ ವೀಕ್ಷತಸ್ಯೇ5 ಮುಮಾಶಶ್ನೇತ್‌ ಪಾಹಿ ಬಾಲಿಶ ॥ ೨೬ 


ಏವಂ ನಿರ್ಭರ್ತ್ಸ್ಯ ಮಾಯಾವೀ ಖಡ್ಬೇನಾನಕದುಂದುಭೇಃ 
ಉತೃತ್ಯ ಶಿರ ಆದಾಯ ಸಸಂ ಸ್‌ೌಭಂ ಸಮಾವಿಶತ್‌ ॥ ೫ 
ತತೋ ಮುಹೂರ್ತಂ ಪ್ರಕ್ತತಾವುಪಪ್ಪು ತಃ 
ಸ್ವಬೋಧ ಆಸೇ ಸ್ವಜನಾನುಷಂಗತಃ | 
ಮಹಾನುಭಾವಸದಬುದ್ಧ ;ದಾಸುರೀಂ 
ಮಾಯಾಂ ಸ ಶಾಲ್ವಪ್ರಸ್ಫತಾಂ ಮಯೋದಿತಾಮ್‌ ॥ ೨೮ 


ಸ್ವಭಾವವನ್ನನುಸರಿಸಿ ವಿಭ್ರಾಂತನಾದನು. ಪಿತೃವಾತ್ತಲ್ಯದಿಂದ ಮರುಗುತ್ತ 
ಪ್ರಾಕೃತಮನುಷ್ಯನಂತೆ ""ಬಲರಾಮನು ಎಚ್ಚರಿಕೆಯಿಂದ ಇರತಕ್ಕವನು. 
ದೇವಾಸುರರು ಒಟ್ಟುಗೂಡಿದರೂ ಅವನನ್ನು ಜಯಿಸಲು ಸಾಧ್ಯವಿಲ್ಲ 
ಅಂಥವನನ್ನು ಅಲ್ಲನಾದ ಸಾಲ್ವನು ಗೆದ್ದು ನಮ್ಮ ತಂದೆಯನ್ನು ಹೇಗೆ 
ಒಯ್ದಿರಬಹುದು ? ಅಯ್ಯೋ! ದೈವವೇ ಬಲಶಾಲಿ! '' ಎಂದನು (೨೩-೨೪). 
ಹೀಗೆ ಹೇಳುತ್ತಿರುವಾಗ ಸೌಭೇಶ್ವರನು ಪ್ರತ್ಯಕ್ಷನಾದನು | ಅವನು 
ವಸುದೇವನಂತಿದ್ದ ಒಬ್ಬ ಪುರುಷನನ್ನು ಎಳತಂದು ಶ್ರೀಕೃಷ್ಣನನ್ನುದ್ದೇಶಿಸಿ 
"ಎಲವೊ, ಈತನು ನಿನ್ನನ್ನು ಹಡೆದ ತಂದೆ. ಇವನಿಗಾಗಿ ಅಲ್ಲವೆ ನೀನು 
ಬದುಕಿರುವುದು | ನಿನ್ನ ಕಣ್ಣೆದುರಿಗೇ ಈತನನ್ನು ವಧಿಸುವೆನು. ಮೂಢ, 
ಸಾಮರ್ಥ್ಯವಿದ್ದರೆ ಉಳಿಸಿಕೊ'' ಎಂದನು. ಒಡನೆಯೇ ಆ ಮಾಯವಿಯು 
ಖಡ್ಗದಿಂದ ಆ ವಸುದೇವನ ಕತ್ತನ್ನು ಕಡಿದು ಗಗನದಲ್ಲಿದ್ದ 
ಸೌಭವಿಮಾನವನ್ನಡರಿದನು (೨೫-೨೭). ಆಗ ಶ್ರೀಕೃಷ್ಣನು ಸ್ವತಃಸಿದ್ಧನಿತ್ಯ 
ಬೋಧಸ್ವರೂಪನಾದರೂ ಒಂದು ಕ್ಷಣಕಾಲ ಮಾನವಸ್ವಭಾವದಲ್ಲಿ ಮುಳುಗಿ 


ಸಪಸಪತಿತಮಾಧ್ಯಾಯಃ ೨೮೩ 


ನ ತತ್ರ ದೂತಂ ನ ಪಿತುಃ ಕಲೇವರಂ 


ಪ್ರಬುದ್ಧ ಆಜ್‌ ಸಮಪಶ್ಯದಚ್ಛುತಃ । 
ಸಾಸ್ನಂ ಯಥಾ ಚಾಂಬರಚಾರಿಣಂ ರಿಪುಂ 
ಸೌಭಸ್ಮ ಮಾಲೋಕ್ಕ ನಿಹಂತುಮುದ್ಯತಃ || ರ್ಪಿ 
ಏವಂ ವದಂತಿ ರಾಜರ್ಷೇ ಯಷಯಃ ಕೇಚನಾನಿತಾಃ। 
ಯತ್‌ ಸ್ವವಾಚೋ ವಿರುಧ್ಯೇತ ನೂನಂ ತೇ ನ ಸ್ಫರಂತ್ಯುತ॥ ೩೦ 
ಕ್ವ ಶೋಕಮೋಹಾ ಸ್ನೇಹೋ ವಾ ಭಯಂವಾ ಯೇತ ಜ್ಞಸಂಭವಾಃ। 
ತೆ ಚಾಖಂಡಿತವಿಜ್ಞಾನಜ್ಞಾನೈಶ್ಚರ್ಯಸ್ತ್ವಖಂಡಿತಃ 1 ೩೧ 
ಯತ್ಪಾದಸೇವೋರ್ಜಿತಯಾತ 5ತ್ಥವಿದ್ಯಯಾ 
ಹಿನ್ನಂತ್ಯನಾದ್ಯಾತ್ಮ ವಿಪರ್ಯಯಗ್ರಹಮ್‌ | 
ಲಭಂತ ಆತ್ಮೀಯಮನಂತಮೈಶ್ಚರಂ 
ಕುತೋ ನು ಮೋಹಃ ಪರಮಸ್ಯ ಸದ್ಧತೇಃ || ಜಿ 


ಬಂಧುಪ್ರೇಮದಿಂದ ವಿಹ್ವಲನಾದನು. ಆ ಮಹಾಮಹಿಮನು ಮರುಕ್ಷಣದಲ್ಲಿ 
ಅದೆಲ್ಲವೂ ಮಯನಿಂದ ಉಪದಿಷ್ಟವೂ ಸಾಲ್ವನಿಂದ ನಿರ್ಮಿತವೂ ಆದ 
ಆಸುರೀಮಾಯೆಯೆಂದು ತಿಳಿದುಕೊಂಡನು (೨೮). ಆಗ ಅಚ್ಯುತನಿಗೆ 
ದೇವಕಿಯು ಕಳಿಸಿದ ದೂತನೂ ಸಮರಾಂಗಣದಲ್ಲಿ ಕಾಣಿಸಲಿಲ್ಲ ತಂದೆಯ 
ಕಳೇಬರವೂ ಕಾಣಿಸಲಿಲ್ಲ! ಎಲ್ಲವೂ ಸ್ವಪ್ನಪ್ರಪಂಚದಂತೆ ಆಯಿತು! ಸೌಭದಲ್ಲಿ 
ಕುಳಿತು ಅಂಬದಲ್ಲಿ ಸಂಚರಿಸುತಿದ್ದ ವೈರಿಯನ್ನು ನೋಡಿ, ಅವನನ್ನು 
ಕೊಲ್ಲಬೇಕೆಂದು ಸಂಕಲ್ಲಿಸಿದನು (೨೯). ಎಲೈ ರಾಜರ್ಷಿ- ಪರೀಕ್ಷಿತ, ಈ 
ಪ್ರಕಾರವಾಗಿ ಪೂರ್ವಾನುಸಾರಿಗಳಾದ ಕೆಲವು ಖುಷಿಗಳು ವಿರೋಧವನ್ನು 
ಗಮನಿಸದೆ ಹೇಳಿಬಿಡುತಾರೆ. ತಮ್ಮ ಹೇಳಿಕೆಗೇ ಅದು ವಿರುದ್ಧವೆಂಬುದನ್ನು 
ಮರೆತುಬಿಡುತಾರೆ ! ? (೩೦). ಅಜ್ಞಾನಿಗಳಿಗಾಗುವ ಶೋಕಮೋಹಗಳಾಗಲಿ 
ಸ್ನೇಹಭಯಗಳಾಗಲಿ ಎಲ್ಲಿ? ಅಪ್ರತಿಹತವಾದ ಜ್ಞಾನ? ವಿಜ್ಞಾನ ಐಶ್ಚರ್ಯಗಳಿಗೆ 


೧. ಅನುಬಂಧವನ್ನು ನೋಡಿ. 


೨೮೪ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ತಂ ಶಸ್ತ್ರಪೂಗೈಃ ಪ್ರಹರಂತಮೋಜಸಾ 
ಶಾಲ್ಪಂ ಶರೈಃ ಶೌರಿರಮೋಘವಿಕ್ರಮಃ । 
ವಿದಾ ್ಲಿಚ್ಛಿನದ್‌ ವರ್ಮ ಧನುಃಶಿರೋಮಣಿಂ 
ಸೌಭಂ ಚ ಶತ್ರೋರ್ಗದಯಾ ರುರೋಜ ಹ॥ ೩೩ 


ತತ್‌ ಕೃಷ್ಣಹಸ್ಟೇರಿತಯಾ ವಿಚೂರ್ಣಿತಂ 
ಪಪಾತ ತೋಯೇ ಗದಯಾ ಸಹಸ್ರಧಾ । 
ವಿಸ್ಪಜ್ಯ ತದ್‌ ಭೂತಲಮಾಸ್ಥಿತೋ ಗದಾ- 
ಮುದ್ಯಮ್ಯ ಶಾಲ್ವೋ5 ಚ್ಯುತಮಭ್ಯಗಾದ್‌ ದ್ರುತಮ್‌ ॥ ೩೪ 


ಆಧಾವತಃ ಸಗದಂ ತಸ್ಯ ಬಾಹುಂ 
ಭಲ್ಲೇನ ಛಿತ್ತಾಥ ರಥಾಂಗಮದ್ದುತಮ್‌ । 
ವಧಾಯ ಶಾಲ್ಪಸ್ಯ ಲಯಾರ್ಕಸನ್ನಿಭಂ 
ಬಿಭ್ರದ್‌ ಬಭೌ ಸಾರ್ಕ ಇವೋದಯಾಚಲಃ ॥ ೩೫ 


ನೆಲೆಯಾದ ಆ ವಿಭುವೆಲ್ಲಿ? ಯಾವಾತನ ಪಾದಸೇವೆಯಿಂದ ಗಳಿಸಿದ ಶ್ರೇಷ್ಠವಾದ 
ಆತ್ಮವಿದ್ಯೆಯಿಂದ ಸಜ್ಜನರು 'ಅನಾದಿಯಾದ ತಮ್ಮ ಭ್ರಾಂತಿಜ್ಞಾನವನ್ನು 
ಹೋಗಲಾಡಿಸಿಕೂಳ್ಳುವರೋ, ಆತ್ಮ ಸಂಬಂಧಿಯಾದ ಅನಂತಸಾಮ್ರಾಜ್ಯವನ್ನು 
ಗಳಿಸುವರೋ ಅಂತಹ ಸದ್ಧತಿಯಾದ ಪರಮಾತ್ಮನಿಗೆ ಮೋಹವೆಂಬುದುಂಟೆ ? 
(೩೧-೩೨). ತರುವಾಯ ನಾನಾವಿಧದ ಶಸ್ತ್ರರಾಶಿಗಳನ್ನು ರಭಸದಿಂದ 
ಪ್ರಯೋಗಿಸುತ್ತಿದ್ದಸಾಲ್ವನನ್ನು ಅಪ್ರತಿಮಶೂರನಾದ ಶೌರಿಯು ಶರಗಳಿಂದ ತಾಡಿಸಿ 
ಅವನ ಕವಚವನ್ನುಸೀಳಿ, ಶ್ರೇಷ್ಠವಾದ ಧನುಸನ್ನುತುಂಡರಿಸಿ, ಸೌಭವಿಮಾನವನ್ನು 
ಗದೆಯಿಂದ ಬಡಿದನು (೩೩). ಶ್ರೀಕೃಷ್ಣನು ಕೈಯಿಂದ ಬಡಿದ ಗದೆಯ ಜಡಿತಕ್ಕೆ 
ಸಿಕ್ಕಿ ಸೌಭವಿಮಾನವು ಸಾವಿರಾರು ಚೂರಾಗಿ ಸಮುದ್ರಜಲದಲ್ಲಿ ಬಿದ್ದಿತು. 
ಅಷ್ಟರಲ್ಲಿ ಸಾಲ್ವನು ವೇಗವಾಗಿ ವಿಮಾನದಿಂದ ನೆಲಕ್ಕೆ ಧುಮುಕಿ ಗದೆಯನ್ನೆತ್ತಿ 
ಬಹುರಭಸದಿಂದ ಅಚ್ಯುತನಿದ್ದ ಕಡೆಗೆ ಧಾವಿಸಿಬಂದನು (೩೪). ಧಾವಿಸಿ 
ಬರುತ್ತಿದ್ದ ಸಾಲ್ವನ ಗದಾಸಹಿತವಾದ ತೋಳನ್ನು ಭಲ್ಲೆಯಿಂದ ತುಂಡರಿಸಿ, 


೧. ವಿಜ್ಞಾನ: ಆತ್ಮವಿಷಯಕವಾದ ಅರಿವು. ಜ್ಞಾನ: ಬಾಹ್ಯವಿಷಯಕವಾದ ಅರಿವು. 


ಸಪಸಪತಿತಮಾಧ್ಯಾಯಃ ೨೮೫ 


ಜಹಾರ ತೇನೈವ ಶಿರಃ ಸಕುಂಡಲಂ 
ಕಿರೀಟಯುಕಂ ಪುರುಮಾಯಿನೋ ಹರಿಃ! 
ವಜ್ರೇಣ ವೃತ್ರಸ್ಯ ಯಥಾ ಪುರಂದರೋ 
ಬಭೂವ ಹಾಹೇತಿ ವಚಸದಾ ನೃಣಾಮ್‌ Il ೩೬ 


ತಸ್ಮಿನ್‌ ನಿಪತಿತೇ ಪಾಪೇ ಸೌಭೇ ಚ ಗದಯಾ ಹತೇ। 
ನೇದುರ್ದುಂದುಭಯೋ ರಾಜನ್‌ ದಿವಿ ದೇವಗಣೇರಿತಾಃ। 
ಸಖೀನಾಮಪಚಿತಿಂ ಕುರ್ವನ್‌ ದಂತವಕ್ವೋ ರುಷಾಭ್ಯಗಾತ್‌॥ ೩೭ 


ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ ಸಪ್ತ ಸಪ್ಪತಿತಮಾಧ್ಯಾಯಃ 





ಆತನನ್ನು ಸಂಹರಿಸುವುದಕ್ಕಾಗಿ ಶ್ರೀಕೃಷ್ಣನು ಭೀಕರವಾದ ಚಕ್ರವನ್ನು ಹಿಡಿದನು. 
ಪ್ರಳಯಕಾಲದ ಸೂರ್ಯನಂತೆ ಜಗಜಗಿಸುತ್ತಿದ್ದ ಚಕ್ರವನ್ನು ಹಿಡಿದ ಶ್ರೀಕೃಷ್ಣನು, 
(ಪ್ರಭಾತದಲ್ಲಿ) ಸೂರ್ಯಸಹಿತನಾಗಿರುವ ಉದಯಾಚಲದಂತೆ ರಾರಾಜಿಸಿದನು 
(೩೫). ಒಡನೆಯೇ ಶ್ರೀಹರಿಯು ಆ ಚಕ್ರದಿಂದ ಮಹಾಮಾಯಾವಿಯಾದ 
ಸಾಲ್ವನ ಕಿರೀಟಯುಕವೂ ಕುಂಡಲ ಸಹಿತವೂ ಆದ ಶಿರಸ್ಸನ್ನು ವೃತ್ರಾಸುರನ 
ಶಿರಸ್ಸನ್ನು ವಜ್ರಾಯುಧದಿಂದ ದೇವೇಂದ್ರನು ಕತ್ತರಿಸಿದಂತೆ ಕತ್ತರಿಸಿದನು. ಜನರ 
ಹಾಹಾಕಾರವು ಎದ್ದಿತು (೩೬). ಪರೀಕ್ಷಿತರಾಜ, ಪಾಪಿಯಾದ ಸಾಲ್ವನು 
ಹತನಾಗಲು, ಸೌಭವಿಮಾನವು ಗದೆಯಿಂದ ಚೂರುಚೂರಾಗಲು, ಗಗನದಲ್ಲಿ 
ದೇವದುಂದುಭಿಗಳು ಮೊಳಗಿದವು. ಆಗ ದಂತವಕ್ವನೆಂಬುವನು ತನ್ನ ಸ್ನೇಹಿತರ 
ಮರಣಕ್ಕೆ ಪ್ರತೀಕಾರವನ್ನು ಮಾಡಲೆಣಸಿ ರೋಷದಿಂದ ಯುದ್ಧಕ್ಕೆ ಬಂದನು 
(೩೭). 
ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಎಪ್ಪತ್ತೇಳನೆಯ ಅಧ್ಯಾಯ 


ದಿವಾ 


೨೮೬ 


ಅಷ್ಟನಪುತಿತಮಾಧ್ಯಾಯಃ 
ಶ್ರೀಶುಕ ಉವಾಚ- 


ಶಿಶುಪಾಲಸ್ಯ ಶಾಲ್ಪಸ್ಯ ಪೌಂಡ್ರಕಸ್ಕಾಪಿ ದುರ್ಮತಿಃ | 
ಪರಲೋಕಗತಾನಾಂ ಚ ಕುರ್ವನ್‌ ಪಾರೋಕ್ಷ s ಸೌಹೃದಮ್‌ | ೧ 


ಏಕಃ ಪದಾತಿಃ ಸಂಕ್ರುದ್ಧೋ ಗದಾಪಾಣಿಃ ಪ್ರಕಂಪಯನ್‌ । 


ಪದ್ಬಾ ;ಮಿಮಾಂ ಮಹಾರಾಜ ಮಹಾಸತೊ ಶೀ ವ್ಯದ್ಧಶ್ರತ Il ೨ 

ತಂ ತಥಾ5 5ಯಾಂತಮಾಲೋಕ್ಕ ಗದಾಮಾದಾಯ ಸತ್ವರಃ | 

ಅವಪ್ಪುತ್ಯ ರಥಾತ್‌ ಕೃಷ್ಣಂ ಸಿಂಧುಂ ವೇಲೇವ ಪ್ರತ್ಯಧಾತ್‌ | ೩ 

ಗದಾಮುದ್ಯಮ್ಯ ಕಾರೂಷೋ ಮುಕುಂದಂ ಪ್ರಾಹ ದುರ್ಮದಃ। 

ದಿಷ್ಟ್ಯಾದಿಷ್ಟ್ಯಾ ಭವಾನದ್ಯ ಮಮ ದೃಷಿಪಥಂ ಗತಃ ॥ ೪ 
ಅಧ್ಯಾಯ ೭೮ 


ಶ್ರೀಕೃಷ್ಣನಿಂದ ದಂತವಕ್ಸವಿದೂರಥರ ಸಂಹಾರ. ಬಲರಾಮನು ತೀರ್ಥಯಾತ್ರಾ 
ಪ್ರಸಂಗದಲ್ಲಿಪೌರಾಣಿಕನಾದ ರೋಮಹರ್ಷಣನನ್ನು ಕೊಲ್ಲುವುದು. 

ಶುಕಮಹರ್ಷಿಗಳು ಹೇಳಿದರು : ಮಹಾರಾಜ-ಪರೀಕ್ಷಿತ, ಪರಲೋಕವನ್ನು 
ಸೇರಿದ ಶಿಶುಪಾಲ, ಸಾಲ್ವ, ಪೌಂಡ್ರಕರಿಗೆ ಪರೋಕ್ಷದಲ್ಲಾದರೂ ತನ್ನಸ್ನೇಹವನ್ನು 
ಪ್ರಕಟಿಸಬೇಕೆಂದು ದುರ್ಬುದ್ಧಿಯಾದ ದಂತವಕ್ಕನು ಉದ್ದೇಶಿಸಿದನು. 
ಸಂಕ್ರುದ್ಧನಾದ ಆ ಪರಾಕ್ರಮಿಯು ಪದಾತಿಯಾಗಿ ಏಕಾಕಿಯಾಗಿದ್ದರೂ 
ಗದೆಯನ್ನೆತಿಕೊಂಡು, ನೆಲವು ನಡುಗುವಂತೆ ಕಾಲುಗಳನ್ನಿಡುತ್ತ ಬಂದು 
ಕಾಣಿಸಿಕೊಂಡನು (೧-೨). ಹಾಗೆ ಬರುತಿದ್ದ ದಂತವಕ್ತನನ್ನುನೋಡಿದ ಕೂಡಲೆ 
ಶ್ರೀಕೃಷ್ಣನು ಗದಾಧಾರಿಯಾಗಿ ರಥದಿಂದ ಧುಮುಕಿ, ನುಗ್ಗಿ ಬರುವ ಸಮುದ್ರವನ್ನು 
ದಡವು ತಡೆಯುವಂತೆ, ತಡೆದು ಅಡ್ಡಗಟ್ಟಿದನು (೩). ಮದಾಂಧನಾದ 
ದಂತವಕೃಮ ಗದೆಯನ್ನೆತ್ತಿ ಮುಕುಂದನನ್ನು ಕುರಿತು ""ಭಪ್ಪರೆ | ನೀನೀಗ ನನ್ನ 
ಕಣ್ಣಿಗೆ ಬಿದ್ದದ್ದು ಒಳ್ಳೆಯದಾಯಿತು! ಎಲೋ ಕೃಷ್ಣ ನೀನು ನನ್ನಸೋದರಮಾವನ 


ಅಷ್ಠಸಪತಿತಮಾಧ್ಯಾ ಯಃ ಅಗ 


೫ _0ಂ 


ತ್ರಂ ಮಾತುಲೇಯೋ ನಃ ಕೃಷ್ಣಮಿತ ಧು ಜಾಂ ವಿಘಾಂಸಸಿ । 


ಆ 
ಅತಸ್ತ್ಯಾಂ ಗದಯಾ ಮಂದ ಹನಿಷ್ಕೇ ವಜ್ರಕಲಯಾ ॥ ೫ 
ತರ್ಹ್ಯಾನೃ್ಮಣ್ಯಮುಪೃಮ್ಯಜ್ಞ ಮಿತ್ರಾಣಾಂ ಮಿತ್ರವತ್ತಲಃ। 
ಬಂಧುರೂಪಮರಿಂ ಹತ್ವಾವ್ಯಾಧಿಂ ದೇಹಚರಂ ಯಥಾ ॥ ೬ 
ಏವಂ ರೂಕ್ಷೈಸುದನ್‌ ವಾಕ್ಕೈಃ ಕೃಷ್ಣಂ ತೋತ್ತೈರಿವ ದ್ವಿಪಮ್‌ । 
ಗದಯಾತಾಡಯನ್ಮೊರ್ದ್ನಿ ಸಿಂಹವದ್‌ ವ್ಯನದಚ್ಚಸಃ॥ ೭ 


ಗದಯಾಭಿಹತೋತsಪ್ಯಾಜ್‌್‌ ನ ಚಚಾಲ ಯದೂದಹಃ। 
ಕೃಷ್ಟೋಪಪಿ ತಮಹನ್‌ ಗುರ್ವ್ಯಾ ಕೌಮೋದಕ್ಕಾ ಸನಾಂತರೇ॥ ೮ 


ಗದಾನಿರ್ಭಿನ್ನಹೃದಯ ಉದ್ದಮನ್‌ ರುಧಿರಂ ಮುಖಾತ್‌ । 
ಪ್ರಸಾರ್ಯ ಕೇಶಬಾಹ್ಹಂಘ್ರೀನ್‌ ಧರಣ್ಯಾಂ ನೃಪತದ್‌ ವ್ಯಸುಃ॥ ೯ 


ಮಗನಾದರೂ" ನನ್ನಮಿತ್ರರಿಗೆ ದ್ರೋಹವನ್ನು ಬಗೆದೆಯಲ್ಲದೆ ನನ್ನನ್ನುಕೊಲ್ಲಲು 
ಬಯಸಿದ್ದೀಯೆ. ಆದ್ದರಿಂದ, ಎಲಾ ಅವಿವೇಕಿ" ವಜ್ರಾಯುಧದಂತಿರುವ ಈ 
ಗದೆಯಿಂದ ನಿನ್ನನ್ನು ಬಡಿದು ಕೊಲ್ಲುವೆನು (೪-೫). ಏ ಪೆದ್ವ ಮಿತ್ರವತ್ತಲನಾದ 
ನಾನು ಹಾಗೆ ಮಾಡಿ ಮಿತ್ರರ ಖುಣದಿಂದ ಮುಕನಾಗುವೆನು. ನೆಂಟನಾದರೂ 
ಮೈಗೆ ಅಂಟಿದ ರೋಗವಿದ್ದಂತೆ ಶತ್ರುವಾಗಿರುವ ನಿನ್ನನ್ನು ನಾಶಪಡಿಸುವೆನು '' 
ಎಂದನು (೬). ಅಂಕುಶಗಳಿಂದ ಆನೆಯನ್ನು ತಿವಿಯುವಂತೆ, ಈ ರೀತಿಯಾದ 
ಕರ್ಣಕಠೋರ ವಾಕ್ಯಗಳಿಂದ ದಂತವಕ್ತನು ಶ್ರೀಕೃಷ್ಣನನ್ನು ಚುಚ್ಚುತ್ತ ಆತನ 
ತಲೆಯಮೇಲೆ ಗದೆಯನ್ನಪ್ಪಳಿಸಿ ಸಿಂಹನಾದಗೈದನು (೭). ಯುದ್ಧದಲ್ಲಿ ಹೀಗೆ 
ಗದೆಯಿಂದ ತಾಡಿತನಾದರೂ ಯದುನಾಯಕನು ಅಲ್ಲಾಡದೆ ನಿಂತಿದ್ದು, 


೧ ದಂತವಕ್ತನು ವಸುದೇವನ ಸೋದರಿಯಾದ ಶ್ರುತದೇವಾ ಎಂಬುವಳ ಮಗ. ಕರೂಷ 
ದೇಶದ ರಾಜ. ಜನ್ಮಾಂತರದಲ್ಲಿಹಿರಣ್ಯಾಕ್ಷ ಮತ್ತುಕುಂಭಕರ್ಣ. ಶಿಶುಪಾಲನು ವಸುದೇವನ 
ಸೋದರಿಯಾದ ಶ್ರುತಶ್ರವಸ್‌ ಎಂಬುವಳ ಮಗ. ಚೇದಿ ದೇಶದ ರಾಜ. ಜನ್ಮಾಂತರದಲ್ಲಿ 
ಹಿರಣ್ಯಕಶಿಪು ಮತ್ತುರಾವಣ (ನೋಡಿ ಭಾಗ೭-೧; ವಿಷ್ಣುಪುರಾಣ ೪-೧೪,೧೫ ಅಧ್ಯಾಯ). 


೨೮೮ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ತತಃ ಸೂಕ್ಷ್ಮತರಂ ಜ್ಯೋತಿಃ ಕೃಷ್ಣಮಾವಿಶದದ್ಭುತಮ್‌ । 


ಪಶ್ಯತಾಂ ಸರ್ವಭೂತಾನಾಂ ಯಥಾ ಚೈದ್ಯವಧೇ ನಪ Il ೧೦ 
ವಿದೂರಥಸ್ತುತದ್ದಾತಾ ಭ್ರಾತಶೋಕಪರಿಪ್ಪುತಃ। 
ಆಗಚ್ಛದಸಿಚರ್ಮಭ್ಯಾಮುಚ್ಛ _ಸಂಸ್ಪಜ್ಜಫಾಂಸಯಾ || ೧೧ 
ತಸ್ಯ ಚಾಪತತಃ ಕಷಶಕ್ಕೇಣ ಕುರನೇಮಿನಾ। 

ಲಣಚ/ ಆಸಿ 
ಶಿರೋ ಜಹಾರ ರಾಜೇಂದ್ರ ಸಕಿರೀಟಂ ಸಕುಂಡಲಮ್‌ ॥ ೧೨ 
ಏವಂ ಸೌಭಂ ಚ ಶಾಲ್ಪಂ ಚ ದಂತವಕ್ವಂ ಸಹಾನುಜಮ್‌ । 
ಹತ್ವಾದುರ್ವಿಷಹಾನನ್ಶ್ಕೆ ರೀಡಿತಃ ಸುರಮಾನವೈಃ 1 ೧೩ 
ಮುನಿಭಿಃ ಸಿದ್ಧಗಂಧರ್ವೈರ್ವಿದ್ಯಾಧರಮಹೋರಗೈಃ 
ಅಪ್ಪರೋಭಿಃ ಪಿತ್ರಗಣೈೆರ್ಯಕ್ಷ್ಮೈಃ ಕಿನ್ನರಚಾರಣ್ಯೆಃ || ೧೪ 


ಕೌಮೋದಕಿಯೆಂಬ ತನ್ನ ದೊಡ್ಡ ಗದೆಯಿಂದ ದಂತವಕ್ಟನ ಎದೆಗೆ ಬಡಿದನು. 
ಗಧಾಘಾತದಿಂದ ಎದೆಯೊಡೆಯಲು, ದಂತವಕ್ತನು ಬಾಯಿಂದ ರಕವನ್ನು 
ಕಾರುತ್ರ ತಲೆಗೂದಲು ಕೆದರಿ ಕೈಕಾಲುಗಳನ್ನು ಚಾಚಿ ನೆಲದಮೇಲೆ ಸತ್ತುಬಿದ್ದನು 
(೮-೯). ರಾಜ, ಹಿಂದೆ ಶಿಶುಪಾಲನನ್ನು ಕೊಂದಾಗ ಹೇಗೋ ಹಾಗೆ, ಎಲ್ಲರೂ 
ನೋಡುತಿರುವಾಗ, ಅತ್ಯಂತ ಸೂಕ್ಷ್ಮವಾದ ಒಂದು ಜ್ಯೋತಿಯು 
ಆಶ್ಚರ್ಯಕರವಾಗಿ ಆತನ ದೇಹದಿಂದ ಹೊರಟು ಶ್ರೀಕೃಷ್ಣನಲ್ಲಿ ಲೀನ 
ವಾಯಿತು | (೧೦). ಅವನ ತಮ್ಮನಾದ ಎದೂರಥನು ಅಣ್ಣನ ಹತ್ಯೆಯಿಂದ 
ಶೋಕಕ್ರಾಂತನಾಗಿ ಖಡ್ಗವನ್ನೂ ಗುರಾಣಿಯನ್ನೂ ಹಿಡಿದುಕೊಂಡು ಶ್ರೀಕೃಷ್ಣನನ್ನು 
ಕೊಲ್ಲುವುದಕ್ಕಾಗಿ ಏದುತ್ತ ಓಡುತ್ತ ಬಂದನು. ಅವನು ಬರುತ್ತಿರುವಾಗಲೇ 
ಅಚ್ಯುತನು ತೀಕ್ಷ್ಣಧಾರೆಯುಳ್ಳ ಚಕ್ರಾಯುಧದಿಂದ ಕಿರೀಟಕುಂಡಲಸಹಿತವಾದ 
ಆತನ ಶಿರಸ್ಸನ್ನು ತರಿದನು (೧೧-೧೨). ಹೀಗೆ ಇನ್ನೊಬ್ಬರಿಂದ 
ಜಯಿಸಲಶಕ್ಯ್ಕವಾಗಿದ್ದ ಸೌಭವಿಮಾನ, ಸಾಲ್ವ, ದಂತವಕ್ತೃ ಅವನ ತಮ್ಮ 
ಎದೂರಥ-ಇವರನ್ನು ನಾಶಪಡಿಸಿದ ಶ್ರೀಕೃಷ್ಣನನ್ನು ದೇವತೆಗಳೂ ಮಾನವರೂ 
ಸ್ತುತಿಸಿದರು (೧೩). ಮುನಿಗಳು, ಸಿದ್ಧಗಂದರ್ವರು, ವಿದ್ಯಾಧರಮಹೋರಗರು, 


ಅಷ್ಟಸಪ್ರತಿತಮಾಧ್ಯಾಯಃ ೨೮೯ 


ಉಪಗೀಯಮಾನವಿಜಯಃ ಕುಸುಮೈರಭಿವರ್ಷಿತಃ 


ವತಶ ವಷ್ನಿ ಪ್ರವರೆರಿವೇಶಾಲಂಕತಾಂ ಪುರೀಮ್‌ ॥ ೧೫ 
ಲ ಚಲಣ ಲ ಲ 

ಏವಂ ಯೋಗೇಶಃ ಕೃಷ್ಣೋ ಭಗವಾನ್‌ ಜಗದೀಶ್ದರಃ। 

ಈಯತೇ ಪಶುದೃಷ್ಟೀನಾಂ ನಿರ್ಜಿತೋ ಜಯತೀತಿ ಸಃ॥ ೧೬ 

ಶ್ರುತ್ವಾಯುದ್ಧೋದ್ಯಮಂ ರಾಮಃ ಕುರೂಣಾಂ ಸಹ ಪಾಂಡವೈಃ । 

ತೀರ್ಥಾಭಿಷೇಕವ್ಯಾಜೇನ ಮಧ್ಯಸ್ಥಃ ಪ್ರಯಯೌ ಕಿಲ॥ ೧೭ 

ಸ್ನಾತ್ವಾ ಪ್ರಭಾಸೇ ಸಂತರ್ಪ್ಯ ದೇವರ್ಷಿಪಿತ್ಸಮಾನವಾನ್‌ । 

ಸರಸ್ವತೀಂ ಪ್ರತಿಸ್ರೋತಂ ಯಯೌ ಬ್ರಾಹ್ಮಣಸಂವ್ಧತಃ ॥ ೧೮ 


ಅಪ್ಪರೆಯರು, ಪಿತೃಗಣಗಳು, ಯಕ್ಷರು, ಕಿನ್ನರಚಾರಣರು ಶ್ರೀಕೃಷ್ಣನಮೇಲೆ 
ಹೂಮಳೆಯನ್ನು ಸುರಿಸಿ ಅವನ ವಿಜಯಕಥೆಯನ್ನು ಕೊಂಡಾಡಿದರು. 
ಭಗವಂತನು ಯಾದವಪ್ರಮುಖರಿಂದ ಪರಿವೃತನಾಗಿ ಅಲಂಕೃತವಾದ 
ದ್ವಾರಕಾಪುರಿಯನ್ನು ಪ್ರವೇಶಿಸಿದನು (೧೪-೧೫). ಈ ಪ್ರಕಾರವಾಗಿ 
ಯೋಗೇಶ್ವರನೂ ಜಗದೀಶ್ವರನೂ ಆದ ಭಗವಾನ್‌ ಶ್ರೀಕೃಷ್ಣನು ಸರ್ವದಾ 
ಜಯಿಸುತಾನೆ | (ಜರಾಸಂಧಾದಿಗಳಿಂದ) ಅವನು ಪರಾಜಿತನಾದವನೆಂದು 
ಪಾಮರದೃಷ್ಟಿಯವರಿಗೆ ಕಾಣುತಾನೆ? (೧೬). ಪರೀಕ್ಷಿತರಾಜ, (ಆಮೇಲೆ ನಡೆದ 
ಭಾರತದ ಕಥೆ ನಿನಗೆ ಗೊತ್ತಿದೆ ) ಅತ್ತ ಪಾಂಡವರಿಗೂ ಕೌರವರಿಗೂ 
ಯುದ್ಧಸಂನಾಹವು ನಡೆಸುತ್ತಿದೆಯೆಂಬುದನ್ನು ಕೇಳಿ, ತಟಸ್ಥನಾದ ಬಲರಾಮನು 
ತೀರ್ಥಸ್ನಾನದ ನೆವದಿಂದ ಹೊರಟನು (೧೭). ಆತನು ಪ್ರಭಾಸ ತೀರ್ಥದಲ್ಲಿ 
ಸ್ನಾನಮಾಡಿ ದೇವರ್ಷಿಪಿತೃಮಾನವರಿಗೆ ತರ್ಪಣವನ್ನಿತ್ತು ಬ್ರಾಹ್ನ್ಮಣ ಪರಿವೃತನಾಗಿ 
ಪಶ್ಚಿಮಾವಾಹಿನಿಯಾದ ಸರಸ್ವತೀನದಿಯನ್ನು ಸೇರಿದನು. ಅನಂತರ ಪೃಥೂದಕ, 
ಬಿಂದುಸರಸ್ಸು ತ್ರಿತಕೂಪ, ಸುದರ್ಶನ, ವಿಶಾಲ, ಬ್ರಹ್ಮತೀರ್ಥ, ಚಕ್ರತೀರ್ಥಗಳಿಗೆ 
ಹೋಗಿ ಪೂರ್ವವಾಹಿನಿಯಾದ ಸರಸ್ವತೀ ನದಿಯ ಬಳಿಗೆ ಬಂದನು 

೧ ಭಗವಂತನು ಜಯಿಸುತಾನೆ ಸೋಲುತಾನೆ- ಎಂಬುದೆರಡೂ ಪಾಮರದೃಷ್ಟಿಯವರಿಗೆ 


ಮಾತ್ರ. ಅವನು ನಿತ್ಯಶುದ್ಧ ನಿರ್ಗುಣ, ನಿರಂಜನ ಎಂದೂ ಕೆಲವರು ಅರ್ಥ 
ಹೇಳುತ್ತಾರೆ. 


೨೯೦ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಪೃಥೂದಕಂ ಬಿಂದುಸರಸ್ತಿತಕೂಪಂ ಸುದರ್ಶನಮ್‌। 


ಎಶಾಲಂ ಬ್ರಹ್ಮತೀರ್ಥಂ ಚ ಚಕ್ರಂ ಪ್ರಾಚೀಂ ಸರಸ್ಪತೀಮ್‌ ॥ ೧೯ 
ಯಮುನಾಮನು ಯಾನ್ಯೇವ ಗಂಗಾಮನು ಚ ಭಾರತ। 
ಜಗಾಮ ನೈಮಿಷಂ ಯತ್ರ ಖಷಯಃ ಸತ್ರಮಾಸತೇ ॥ ೨೦ 


ತಮಾಗತಮಭಪ್ರೇತ್ಮ ಮುನಯೋ ದೀರ್ಫಸತ್ರಿಣಃ । 

ಅಭಿನಂದ್ಯ ಯಥಾನ್ಯಾಯಂ ಪ್ರಣಮ್ಯೋತ್ನಾಯ ಚಾರ್ಚಯನ್‌ ॥ ೨೧ 
ಸೋನರ್ಚಿತಃ ಸಪರೀವಾರಃ ಕೃತಾಸನಪರಿಗ್ರಹಃ। 
ರೋಮಹರ್ಷಣಮಾಸೀನಂ ಮಹರ್ಷೇಃ ಶಿಷ್ಯಮೈಕ್ಷತ | ೨೨ 
ಅಪ್ರತ್ಯುತ್ನಾಯಿನಂ ಸೂತಮಕ್ಕತಪ್ರಹ್ನಣಾಂಜಲಿಮ್‌ 

ಅಧ್ಯಾಸೀನಂ ಚ ತಾನ್‌ ವಿಪ್ರಾಂಶ್ಲಕೋಪೋದ್ಧೀಕ್ಷ, ಮಾಧವಃ ॥। ೨೩ 


ಕಸ್ಥಾದಸಾವಿಮಾನ್‌ ವಿಪ್ರಾನಧ್ಯಾಸೇ ಪ್ರತಿಲೋಮಜಃ। 
ಧರ್ಮಪಾಲಾಂಸಥೈೆವಾಸ್ಮಾನ್‌ ವಧಮರ್ಹತಿ ದುರ್ಮತಿಃ ॥ ೨೪ 


(೧೮-೧೯). ಆಮೇಲೆ ಬಲಭದ್ರನು ಗಂಗಾಯಮುನಾ ನದೀತೀರಗಳಲ್ಲಿರುವ 
ಕ್ಷೇತ್ರಗಳನ್ನು ಸಂದರ್ಶಿಸಿ, ಯಷಿಗಳು ಯಜ್ಞದೀಕ್ಷೆಯಲ್ಲಿ ತೊಡಗಿದ್ದ 
ನೈಮಿಷಾರಣ್ಯವನ್ನು ತಲುಪಿದನು. ಬಂದವನು ಬಲರಾಮನೆಂದು ತಿಳಿದು 
ದೀರ್ಥಸತ್ರ ದೀಕ್ಷೆಯಲ್ಲಿ ಉದ್ಯುಕರಾಗಿದ್ದ ಮುನಿಗಳು ಅವನನ್ನು ಸ್ವಾಗತಿಸಿ, 

ಎಧಿವತಾಗಿ ನಮಸ್ಕರಿಸಿ ಗೌರವಿಸಿದರು (೨೦-೨೧). ಪರಿವಾರ ಸಮೇತನಾದ 
ಬಲರಾಮನು ಸತ್ಕಾರವನ್ನು ಸ್ವೀಕರಿಸಿ ಪೀಠದಲ್ಲಿಕುಳಿತುಕೊಂಡು, ವ್ಯಾಸಮುನಿಗಳ 
ಶಿಷ್ಯನಾದ ರೋಮಹರ್ಷಣನು ಎತ್ತರವಾದ ಪೀಠದಲ್ಲಿ ಕುಳಿತೇ ಇದ್ದುದನ್ನು 
ಗಮನಿಸಿದನು. ತಾನು ಬಂದರೂ ಎದ್ದುನಿಲ್ಲದೆ ಕೈಮುಗಿದು ನಮಸ್ಕರಿಸದೆ ವಿಪ್ರರ 
ನಡುವೆ ಎತ್ತರದಲ್ಲಿಕುಳಿತೇ ಇದ್ದಆ ಸೂತಜಾತಿಯವನನ್ನುನೋಡಿ ಬಲರಾಮನು 
ಕುಪಿತನಾದನು (೨೨-೨೩). ಆಗ ""ಪ್ರತಿಲೋಮಜ್‌ಾತಿಯಲ್ಲಿ ಹುಟ್ಟಿದ 

ಆಸೂತನುವಿಪ್ರರೆದುರಿಗೆ, ಧರ್ಮಪಾಲಕರಾದ ನಮ್ಮೆದುರಿಗೆ, ಉನ್ನತಾಸನದಲ್ಲಿ 
ಕುಳಿತಿರುವುದೇಕೆ 9 ಆ ದುರ್ಬುದ್ದಿಯವನಿಗೆ ಮರಣಶಿಕ್ಷೆಯನ್ನು ವಿಧಿಸಬೇಕು | 


ಅಷ್ಟಸಪ್ರತಿತಮಾಧ್ಯಾಯಃ ೨೯೧ 


ಯಷೇರ್ಭಗವತೋ ಭೂತ್ಹ್ವಾಶಿಷ್ಯೋತ ಧೀತ್ಯ ಬಹೂನಿ ಚ। 


ಸೇತಿಹಾಸಪುರಾಣಾನಿ ಧರ್ಮಶಾಸ್ಟ್ರಾಣಿ ಸರ್ವಶಃ ॥ ೨೫ 
ಅದಾಂತಸ್ಯಾವಿನೀತಸ್ಯ ವೃಥಾ ಪಂಡಿತಮಾನಿನಃ। 

ನ ಗುಣಾಯ ಭವಂತಿ ಸ್ಮನಟಸ್ಯೇವಾಜಿತಾತ್ಮನಃ || ೨೬ 
ಏತದರ್ಥೋ ಹಿ ಲೋಕೇಶಸ್ಥಿನ್ನವತಾರೋ ಮಯಾ ಕತಃ। 

ವಧ್ಯಾ ಮೇ ಧರ್ಮಧ್ದಜಿನಸೇ ಹಿ ಪಾತಕಿನೋ) ಧಿಕಾಃ ॥ ೨೭ 
ಏತಾವದುಕಾ ಶ್ವ ಭಗವಾನ್‌ ನಿವೃ್ವತೋತಸದ್ದಧಾದಪಿ | 

ಭಾವಿತ್ವಾಶತಂ ಕುಶಾಗ್ರೇಣ ಕರಸ್ನೇನಾಹನತ್‌ ಪ್ರಭುಃ ॥ ೨೮ 
ಹಾಹೇತಿ ವಾದಿನಃ ಸರ್ವೇ ಮುನಯಃ ಖನ್ನಮಾನಸಾಃ। 

ಊಚುಃ ಸಂಕರ್ಷಣಂ ದೇವಮಧರ್ಮಸ್ಸೇ ಕೃತಃ ಪ್ರಭೋ॥ ರ್ತಿ 


(೨೪). ಭಗವಾನ್‌ ವೇದವ್ಯಾಸ ಯಷಿಗಳ ಶಿಷ್ಯನಾಗಿ ಇತಿಹಾಸ ಪುರಾಣ 
ಧರ್ಮಶಾಸ್ತಾದಿ ಸಕಲ ಗ್ರಂಥಗಳನ್ನು ಕಲಿತಿದ್ದರೂ ಅವನಿಗೆ ಇಂದ್ರಿಯ 
ನಿಗ್ರಹವಿಲ್ಲ ವಿನಯಗುಣ ಬರಲಿಲ್ಲ ತಾನು ಪಂಡಿತನೆಂದು ವ್ಯರ್ಥವಾಗಿ 
ತಿಳಿದುಕೊಂಡಿದ್ದಾನೆ. ಈ ದುರಭಿಮಾನಿಗೆ ಎದ್ಯೆಗಳಿಂದ ಯಾವ 
ಗುಣಶೀಲಗಳೂ ಉಂಟಾಗಲಿಲ್ಲ, ಇವನೊಬ್ಬ ನಾಟ್ಯವಾಡುವ ನಟನಿದ್ದಂತೆ | 
(೨೫-೨೬). ಇಂಥವರ ದಂಡನೆಗಾಗಿಯೇ ನಾನು ಲೋಕದಲ್ಲಿ 
ಅವತರಿಸಿರುವುದು. ಧರ್ಮದ ಹೆಸರಿನಲ್ಲಿ ಡಂಭಾಚಾರಮಾಡತಕ್ಕವರು ಇತರ 
ದುಷ್ಕರ್ಮಿಗಳಿಗಿಂತಲೂ ಹೆಚ್ಚಿನ ಮಹಾಪಾಪಿಗಳು. ಇಂಥವರನ್ನು ನಾನು ವಧಿ 
ಸತಕ್ಕವನು'' ಎಂದು ಹೇಳಿ ಭಗವಾನ್‌ ಬಲಭದ್ರನು, ಕೆಟ್ಟದಾದ ಕೊಲೆಗೆಲಸವನ್ನು 
ಮಾಡ ತಕ್ಕವನಲ್ಲವಾದರೂ, ಭವಿತವ್ಯತೆಯು ಬಲವತ್ತರವಾದ್ದರಿಂದ, ತನ್ನ 
ಕೈಯಲ್ಲಿದ್ದಕುಶಗಳಿಂದ ಆ ಸೂತನನ್ನು ಹೊಡೆದು ಕೊಂದನು (೨೭-೨೮). ಸಕಲ 
ಮುನಿಗಳೂ "ಹಾಹಾ' ಎಂದು ಕೂಗುತ್ತ ಬಹಳ ಖಿನ್ನರಾದರು. ಅವರು 
ಬಲರಾಮನನ್ನುಕುರಿತು""ಪ್ರಭು, ನೀನು ಮಾಡಿದ್ದು ಸರಿಯಲ್ಲ ಯದುನಂದನ, 
ನಮ್ಮ ಈ ಸತ್ರವು ಮುಗಿಯುವವರೆಗೂ ರೋಮಹರ್ಷಣನಿಗೆ ಬ್ರಹ್ಮಪೀಠವನ್ನು 


೨೯೨ ಶ್ರೀಮದ್ಭಾಗವತಂ-- ದಶಮಸ್ಯಂಧಃ 


ಅಸ್ಯ ಬ್ರಹ್ಮಾಸನಂ ದತಮಸ್ಥಾಭಿರ್ಯದುನಂದನ। 

ಆಯುಶ್ನಾತ್ಸಾಕ್ಷಮಂ ತಾವದ್‌ ಯಾವತ್‌ ಸತ್ರಂ ಸಮಾಪೃತೇ॥ ೩೦ 
ಅಜಾನತೈವಾಚರಿತಸ್ತ್ವಯಾ ಬ್ರಹ್ಮವಧೋ ಯಥಾ । 

ಯೋಗೇಶ್ಟರಸ್ಯ ಭವತೋ ನಾಮ್ನಾಯೋಷಜಪಿ ನಿಯಾಮಕಃ॥ ೩೧ 
ಯದ್ಯೇತದ್‌ ಬ್ರಹ್ಮಹತ್ಯಾಯಾಃ ಪಾವನಂ ಲೋಕಪಾವನ | 

ಚರಿಷ್ಯತಿ ಭವಾನ್‌ ಲೋಕಸಂಗ್ರಹೋ 5ನನ್ಯಚೋದಿತಃ॥ ೩೨ 


ಶ್ರೀಭಗವಾನುವಾಚ- 


ಕರಿಷ್ಕೇ ವಧನಿರ್ವೇಶಂ ಲೋಕಾನುಗ್ರಹಕಾಮ್ಯಯಾ। 
ನಿಯಮಃ ಪ್ರಥಮೇ ಕಲ್ಪೇ ಯಾವಾನ್‌ ಸ ತು ವಿಧೀಯತಾಮ್‌ ॥ ೩೩ 


ದೀರ್ಫ್ಥಮಾಯುರ್ಬತ್ರತಸ್ಯ ಸತ್ತ್ವಮಿಂದ್ರಿಯಮೇವ ಚಟ 
ಆಶಾಸಿತಂ ಯತದ್‌ ಬ್ರೂತ ಸಾಧಯೇ ಯೋಗಮಾಯಯಾ ॥ ೩೪ 


ಕೊಟ್ಟಿದ್ದೆವಲ್ಲದೆ, ಅವನಿಗೆ ಶರೀರಾಯಾಸವಾಗದಂತೆ ಆಯಸ್ಸನ್ನೂ ಬಯಸಿದ್ದೆವು 
(೨೯-೩೦). ನೀನು ಇದನ್ನರಿಯದೇ ಬ್ರಹ್ಮಹತ್ಯಾಸಮಾನವಾದ ಈ 
ಕಾರ್ಯವನ್ನುಮಾಡಿದೆ. ಯೋಗೇಶ್ವರನಾದ ನಿನಗೆ "ಬ್ರಾಹ್ಮಣೋ ನ ಹಂತವ್ಯಃ 
' ಇತ್ಯಾದಿ ಶಾಸ್ತವಚನವೂ ನಿಯಾಮಕವಲ್ಲ ಹೇ ಲೋಕಪಾವನ, ನೀನುಸ್ವಯಂ 
ಪ್ರೇರಣೆಯಿಂದ ಈ ಬ್ರಹ್ಮಹತ್ಯೆಗೆ ಪ್ರಾಯಶ್ಚಿತವನ್ನು ಮಾಡಿಕೊಳ್ಳುವುದಾದರೆ 
ಲೋಕ ಶಿಕ್ಷಣವಾಗುತ್ತದೆ'' ಎಂದರು (೩೧-೩೨). ಆಗ ಬಲರಾಮನು 
""ಮುನಿಗಳೇ, ಲೋಕಾನುಗ್ರಹದ ಕಾಮನೆಯಿಂದ ಈ ಹತ್ಯೆಗೆ ಪ್ರಾಯಶ್ಚಿತ್ತ 
ಮಾಡಿಕೊಳ್ಳುವೆನು. ಮುಖ್ಯ ಕಲ್ಪವಾಗಿ ಇದಕ್ಕೆ ಪ್ರಾಯಶ್ಚಿತ್ತ ನಿಯಮವನ್ನು ವಿಧಿ 
ಸಿರಿ. ಅಲ್ಲದೆ ಈ ಸೂತನಿಗೆ ಧೀರ್ಧಾಯುಸ್ತು ದೇಹಬಲ, 
ಇಂದ್ರಿಯಪಾಟವ-ಇತ್ಯಾದಿ ಏನೇನನ್ನು ಬಯಸುವಿರೋ ಅದನ್ನು ಹೇಳಿರಿ. 
ಯೋಗಮಾಯಾಬಲದಿಂದ ಸಾಧಿಸಿಕೊಡುವೆನು'' ಎಂದನು (೩೩-೩೪). 
ಅದಕ್ಕೆ ಮುನಿಗಳು "" ಬಲರಾಮ, ನಿನ್ನ ಅಸ್ತ ಪರಾಕ್ರಮ- ಅಸ್ತದಿಂದಾದ ಮರಣ 


ಅಷ ಪತಿತಮಾಧ್ಯಾಯಃ ೨೯೩ 


ಯಷಯ ಊಚುಃ - 

ಅಸ್ಪಸ್ಯ ತವ ವೀರ್ಯಸ್ಯ ಮೃತ್ಯೋರಸ್ಥಾಕಮೇವ ಚ | 

ಯಥಾ ಭವೇದ್‌ ವಚಃ ಸತ್ಯಂ ತಥಾ ರಾಮ ವಿಧೀಯತಾಮ್‌ ॥ ೩೫ 
ಶ್ರೀಭಗವಾನುವಾಚ- 

ಆತ್ಮಾವೈ ಪುತ್ರ ಉತ್ಪನ್ನ ಇತಿ ವೇದಾನುಶಾಸನಮ್‌ | 


ತಸ್ಮಾದಸ್ಯ ಭವೇದ್‌ ವಕ್ತಾಆಯುರಿಂದ್ರಿ ಯಸತ್ತ್ವವಾನ್‌ ॥ ೩೬ 
ಕಿಂ ವಃ ಕಾಮೋ ಮುನಿಶ್ರೇಷ್ಠಾಬ್ರೂತಾಹಂ ಕರವಾಣ್ಯಥ | 
ಅಜಾನತಸ್ಪೃಪಚಿತಿಂ ಯಥಾ ಮೇ ಚಿಂತೃತಾಂ ಬುಧಾಃ ॥ ೩೭ 
ಯಷಯ ಊಚುಃ- 

ಇಲ್ಬಲಸ್ಕ ಸುತೋ ಘೋರೋ ಬಲ್ಲಲೋ ನಾಮ ದಾನವಃ। 

ಸ ದೂಷಯತಿ ನಃ ಸತ್ರಮೇತೃ ಪರ್ವಣಿ ಪರ್ವಣಿ ॥ ೩೮ 


ಮತ್ತು ನಮ್ಮ ವಚನ-ಇವೆಲ್ಲವೂ ಹೇಗೆ ಮಾಡಿದರೆ ಸತ್ಯವಾಗುವುದೋ ಹಾಗೆ 
ಮಾಡು !'' ಎಂದರು (೩೫). ಆಗ ಬಲರಾಮನು '" ಯಷಿಗಳೆ, "ಆತ್ಮಾವೈ 
ಪುತ್ರನಾಮಾಸಿ' ಎಂಬ ವೇದವಚನದಂತೆ ತಂದೆಯೇ ಮಗನಾಗಿರುತಾನೆ. 
ಆದ್ದರಿಂದ ಈ ಸೂತನ ಪುತ್ರನಾದ ಉಗ್ರಶ್ರವನು ಆಯುಸ್ಸು ಇಂದ್ರಿಯಪಾಟವ, 
ದೇಹಬಲಗಳಿಂದ ಯುಕನಾಗಿ ನಿಮಗೆ ಪುರಾಣ ಪ್ರವಚನಕರ್ತನಾಗಲಿ! ಅಲ್ಲದೆ 
ಇನ್ನೇನಾದರೂ ನಿಮ್ಮ ಕಾಮನೆ ಇದ್ದರೆ ಹೇಳಿರಿ, ನಡೆಸುವೆನು. ಮತ್ತು ಈ 
ಬ್ರಹ್ಮಹತ್ಯೆಗೆ ಪ್ರಾಯಶ್ಚಿತ್ರವನ್ನರಿಯದ ನನಗೆ ಅದೇನೆಂದು ಆಲೋಚಿಸಿ ಹೇಳಿರಿ'' 
ಎಂದನು (೩೬-೩೭). ಅದಕ್ಕೆ ಮುನಿಗಳು ""ಇಲ್ವಲನ ಮಗನಾದ ಬಲ್ವಲ ಎಂಬ 
ಭಯಂಕರ ದಾನವನೊಬ್ಬನು ಪ್ರತಿಯೊಂದು ಪರ್ವ ಕಾಲದಲ್ಲಿಯೂ ಬಂದು 


೧ ಹೀಗಾದರೆ- ಬಲರಾಮನು ಮಾಡಿದ ರೋಮಹರ್ಷಣನ ವಧೆಯೂ ಸತ್ಯವಾಯಿತು, 
ತಂದೆಯೇ ಮಗನಾದ್ದರಿಂದ ಮುನಿಗಳು ಕೊಟ್ಟಿದ್ದ ವರವೂ ಸತ್ಯವಾಯಿತು | - ಎಂದು 
ಅಭಿಪ್ರಾಯ. 


೨೯೪ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ತಂ ಪಾಪಂ ಜಹಿ ದಾಶಾರ್ಹ ತನ್ನಃ ಶುಶ್ರೂಷಣಂ ಪರಮ್‌ । 
ಪೂಯಶೋಣಿತವಿಣ್ಣೂತ್ರ ಸುರಾಮಾಂಸಾಭಿವರ್ಷಿಣಮ್‌ 1 ೩೯ 


ತತಶ್ಚ ಭಾರತಂ ವರ್ಷಂ ಪರೀತ್ಯ ಸುಸಮಾಹಿತಃ | 
ಚರಿತಾ ದ್ವಾದಶ ಮಾಸಾಂಸೀರ್ಥಸಾಯಾ ವಿಶುದ ಸೇ ॥ ೪೦ 
ವ ಇದಿ a ಎರೆ 
ಇತಿ ಶ್ರೀಮದ್ಭಾ ಗವತೇ ದಶಮಸ್ಕಂಧೇ ಅಷ್ಟಸಪ್ರತಿತಮಾಧ್ಯಾಯಃ 





ಏಕೋನಾಶೀತಿತಮಾಧ್ಯಾಯಃ 


ಶ್ರೀ ಶುಕಉವಾಚ- 
ತತಃ ಪರ್ವಣ್ಯು ಪಾವೃತೇ ಪ್ರಚಂಡಃ ಪಾಂಸುವರ್ಷಣಃ। 
ಭೀಮೋ ಜಟಕ aed ರಾಜನ್‌ ಪೂಯಗಂಭಸುಸರ್ವಶಃ:॥ ೧ 


ನಮ್ಮ ಯಜ್ಞವನ್ನು ಕೆಡಿಸುತ್ತಿದ್ದಾನೆ. ಆತನು ಇಲ್ಲಿಗೆ ಬಂದು ಕೀವು, ರಕ್ತ ಮಲ, 
ಮೂತ್ರ, ಹೆಂಡ, ಮಾಂಸಗಳನ್ನು ಸುರಿದು ಹಾಳುಮಾಡುತಿದ್ದಾನೆ. ಆ ಪಾಪಿಯನ್ನು 
ಸಂಹರಿಸು ಅದೇ ನಮಗೆ ಪರಮೋಪಕಾರ (೩೮-೩೯). ಹೇ ದಾಶಾರ್ಗ, 
ಆಮೇಲೆ ಶಾಂತಚಿತನಾಗಿ ಹನ್ನೆರಡು ತಿಂಗಳವರೆಗೆ ಭರತಖಂಡದಲ್ಲಿ ಸುತುತ್ತ 
ತೀರ್ಥಸ್ನಾನಮಾಡಿದರೆ ಪರಿಶುದ್ಧನಾಗುವೆ'' ಎಂದರು (೪೦). 


ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿ ಎಪ್ಪತೆಂಟನೆಯ ಅಧ್ಯಾಯ 





ಅಧ್ಯಾಯ ೭೯ 


ಬಲರಾಮನು ಬಲ್ವಲಾಸುರನನ್ನುಸಂಹರಿಸಿ, ತೀರ್ಥ ಯಾತ್ರೆ ಮಾಡಿ ಸೂತವಧೆಯ 
ದೋಷವನ್ನುಪರಿಹರಿಸಿಕೊಳ್ಳುವುದು. 
ಬಳಿಕ ಪರ್ವಕಾಲವು ಸಮೀಪಿಸಿತು. ಇದ್ದಕ್ಕಿ ದ್ದಂತೆ ಪ್ರಚಂಡವೂ ಭೀಕರವೂ 
ಆದ ಬಿರುಗಾಳಿ ಬೀಸಿ ಧೂಳೆಬ್ಬಿಸಿತು. ಎಲ್ಲೆಡೆಯೂ ದುರ್ಗಂಧ ಹರಡಿತು. 
ಒಡನೆಯೇ ಯಜ್ಞಶಾಲೆಯಲ್ಲಿ ಬಲ್ಬಲನು ತಂದ ಕಶ್ಚಲವಸುಗಳ ಮಳೆ ಸುರಿಯಿತು. 
ಜೊತೆಗೆ ಶೂಲಧಾರಿಯಾದ ಬಲ್ವಲನು ಕಾಣಿಸಿಕೊಂಡನು (೧-೨). ಕಾಡಿಗೆಯ 


ಏಕೋನಾಶೀತಿತಮಾಧ್ಯಾಯಃ ೨೯೫ 


ತತೋ ಮೇಧ್ಯಮಯಂ ವರ್ಷಂ ಬಲಲೇನ ವಿನಿರ್ಮಿತಮ್‌ । 


ಅಭವದ್‌ ಯಜ್ಞಶಾಲಾಯಾಂ ಸೋ ನದಶೃತ ಶೂಲಧ್ಭಕ್‌ Il ೨ 
ತಂ ವಿಲೋಕ್ಯ ಬೃಹತ್ಕಾಯಂ ಭಿನ್ನಾಂಜನಚಯೋಪಮಮ್‌ | 
ತಪತಾಮ್ರಶಿಖಾಶ್ನಶ್ರುಂ ದಂಷ್ಟೋಗ್ರ ಭ್ರುಕುಟೀಮುಖಮ್‌ ॥ ೩ 
ಸಸ್ಮಾರ ಮುಸಲಂ ರಾಮಃ ಪರಸ್ಸನ್ಯ ವಿದಾರಣಮ್‌ । 

ಹಲಂ ಚ ದೈತ್ಯದಮನಂ ತೇ ತೂರ್ಣಮುಪತಸ್ಥತುಃ | ೪ 
ತಮಾಕ್ಸಷ್ಟಹಲಾಗ್ರೇಣ ಬಲ್ಲಲಂ ಗಗನೇಚರಮ್‌ | 

ಮುಸಲೇನಾಹನತ್‌ ಕ್ರದ್ದೋ ಮೂರ್ದ್ನಿ ಬ್ರಹ್ಮದ್ರುಹಂ ಬಲಃ॥ ೫ 
ಸೋತಪತದ್‌ ಭುವಿ ನಿರ್ಭಿನ್ನ ಲಲಾಟೋಜಸ್ಟಕ್‌ ಸಮುತ್ತ ಜನ್‌ | 
ಮುಂಚನ್ನಾರ್ತಸ್ಪರಂ ಶೈಲೋ ಯಥಾ ವಜ್ರಹತೋತರುಣಃ॥॥ ೬ 
ಸಂಸುತ್ಯ ಮುನಯೋ ರಾಮಂ ಪ್ರಯುಜ್ಯಾಪಿ ತಥಾಶಿಷಃ । 
ಅಭ್ಯಷಿಂಚನ್‌ ಮಹಾಭಾಗಾ ವತ್ರಫ್ಲಂ ವಿಬುಧಾ ಯಥಾ ॥ ೭ 


ರಾಶಿಯಂತೆ ಕಪ್ಪಾಗಿ, ಕಾಯಿಸಿದ ತಾಮ್ರದಂತೆ ಕೆಂಪಾದ ತಲೆಗೂದಲು ಗಡ್ಡ 
ಮೀಸೆಯುಳ್ಳವನಾಗಿ, ಕೋರೆದಾಡೆಗಳಿಂದಲೂ ಗಂಟುಹುಬ್ಬನಿಂದಲೂ 
ಉಗ್ರಮುಖವುಳ್ಳವನೂ ಬೃಹತ್ಕಾಯನೂ ಆದ ಬಲ್ವಲನನ್ನು ಬಲಭದ್ರನು 
ಕಂಡನು (೩). ಕೂಡಲೆ ಬಲರಾಮನು ಪರಸೈನ್ಯವಿನಾಶಕವಾದ ತನ್ನ 
ಮುಸಲವನ್ನೂ ದೈತ್ಯ ಧ್ವಂಸಕವಾದ ಹಲಾಯುಧವನ್ನೂ ಸ್ಥರಿಸಿಕೊಳ್ಳಲು, ಅವು 
ಉಪಸ್ಥಿತವಾದವು. ಕ್ರುದ್ಧನಾದ ಬಲರಾಮನು ಗಗನಚರನಾದ ಬಲ್ವಲನನ್ನು 
ಹಲಾಯುಧದ ತುದಿಯಿಂದ ಹಿಡಿದೆಳೆದು ಮುಸಲಾಯುಧದಿಂದ ಆ ವೇದ 
ಎದ್ದೇಷಿಯ ತಲೆಯಮೇಲಿ ಬಡಿದನು (೪-೫). ಬಲ್ವಲನ ಹಣೆಯೊಡೆಯಿತು. 
ಅವನು ಕೆಟ್ಟದಾಗಿ ಕೂಗುತ್ತ ರಕವನ್ನುಕಾರುತ್ತ ವಜ್ರಾಯುಧದಿಂದ ತಾಡಿತವಾದ 
ರಕ್ತವರ್ಣದ ಶೈಲದಂತೆ ನೆಲದಮೇಲೆ ಸತುಬಿದ್ದನು (೬). ಮಹಾತ್ಮರಾದ 
ಮುನಿಗಳು ಬಲರಾಮನನ್ನು ಸುತಿಸಿ ಆಶೀರ್ವಾದಮಾಡಿ, ದೇವತೆಗಳು 
ದೇವೇಂದ್ರನಿಗೆ ಅಭಿಷೇಕ ಮಾಡಿದಂತೆ, ತೀರ್ಥಸ್ನಾನ ಮಾಡಿಸಿದರು. ಅರಳಿದ 


೨೯೬ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ವೈಜಯಂತೀಂ ದದುರ್ಮಾಲಾಂ ಶ್ರೀಧಾಮಾಮ್ಸಾನಪಂಕಜಾಮ್‌ । 


ರಾಮಾಯ ವಾಸಸೀ ದಿವ್ಯೇ ದಿವ್ಯಾನ್ಯಾಭರಣಾನಿ ಚಿ॥ ೮ 
ಅಥ ತೈರಭ್ಯನುಜ್ಞಾತಃ ಕೌಶಿಕೀಮೇತ್ಯ ಬ್ರಾಹ್ಮಣೈಃ! 
ಸ್ನಾತ್ವಸರೋವರಮಗಾದ್‌ ಯತಃ ಸರಯುರಾಸ್ರವತ್‌ ॥ ೯ 


ಅನುಸ್ರೋತೇನ ಸರಯೂಂ ಪ್ರಯಾಗಮುಪಗಮ್ಯ ಸಃ। 
ಸ್ನಾತ್ವಾಸಂತರ್ಪ್ಯ ದೇವಾದೀನ್‌ ಜಗಾಮ ಪುಲಹಾಶ್ರಮಮ್‌ ॥ ೧೦ 


ಗೋಮತೀಂ ಗಂಡಕೀಂ ಸ್ನಾತ್ವಾವಿಪಾಶಾಂ ಶೋಣ ಆಪ್ಸತಃ । 
ಗಯಾಂ ಗತ್ವಾಪಿತ್ಮನಿಷ್ಠಾ ಶಿ ಗಂಗಾಸಾಗರಸಂಗಮೇ || ೧೧ 
ಉಪಸ್ಪೃಶ್ಯ ಮಹೇಂದ್ರಾದ್ಟೌ ರಾಮಂ ದೃಷ್ಟಾಭಿವಾದ್ಯ ಚ। 
ಸಪಗೋದಾವರೀಂ ವೇಣಾಂ ಪಂಪಾಂ ಭೀಮರಥೀಂತತಃ॥ ೧೨ 


ಕಮಲಗಳಿಂದ ನಿರ್ಮಿಸಿದ ಶೋಭಾಕರವಾದ ವೈಜಯಂತೀಮಾಲೆಯನ್ನೂದಿವ್ಯ 
ವಸ್ತ್ರಗಳನ್ನೂ ದಿವ್ಯಾಭರಣಗಳನ್ನೂ ಬಲರಾಮನಿಗೆ ಕೊಟ್ಟರು (೭-೮). 
ತರುವಾಯ ಬಲರಾಮನು ಮುನಿಗಳನ್ನು ಬೀಳ್ಕೊಂಡು ಜೊತೆಗೆ ಬಂದಿದ್ದ 
ಎಪ್ರರೊಡನೆ ಹೊರಟು, ಕೌಶಿಕೀನದಿಗೆ ಹೋಗಿ ಅಲ್ಲಿ ಸ್ನಾನಮಾಡಿ ಸರಯೂ 
ನದಿಯ ಮೂಲಸ್ಥಾನವಾದ ಮಾನಸಸರೋವರಕ್ಕೆ ಹೋದನು (೯). ಅಲ್ಲಿಂದ 
ಸರಯೂ ಪ್ರವಾಹವನ್ನನುಸರಿಸಿ ಪ್ರಯಾಗಕ್ಕೆ ಬಂದು ಸ್ನಾನಮಾಡಿ ದೇವಾದಿಗಳಿಗೆ 
ತರ್ಪಣವನ್ನಿತ್ತುಪುಲಹಾಶ್ರಮಕ್ಕೆ ಹೋದನು. ಆಮೇಲೆ ಕ್ರಮವಾಗಿ ಗೋಮತೀ, 
ಗಂಡಕೀ, ವಿಪಾಶಾ, ಶೋಣ ನದಿಗಳಲ್ಲಿ ಸ್ನಾನಮಾಡಿ ಗಯೆಯಲ್ಲಿ 
ಪಿತೃದೇವತೆಗಳಿಗೆ ಶ್ರಾದ್ಧವನ್ನು ಮಾಡಿ ಗಂಗಾಸಾಗರ ಸಂಗಮವನ್ನು ಸೇರಿದನು 
(೧೦-೧೧). ಅಲ್ಲಿಮಿಂದು ಮಹೇಂದ್ರಗಿರಿಯಲ್ಲಿ ಪರುಶುರಾಮನನ್ನು ಕಂಡು 
ಅಭಿವಾದನೆ ಮಾಡಿ, ಅನುಕ್ರಮವಾಗಿ ಸಪಗೋದಾವರೀ, ವೇಣಾ, ಪಂಪಾ, 
ಭೀಮರಥಿಗಳನ್ನುಸೇರಿ, ಸ್ವಂದನನ್ನು ಸಂದರ್ಶಿಸಿ ಮಹಾದೇವನಿಗೆ ನಿಲಯವಾದ 
ಶ್ರೀಶೈಲಪರ್ವತಕ್ಕೆ ಹೋದನು. ಬಳಿಕ ಬಲರಾಮನು ದ್ರವಿಡದೇಶದಲ್ಲಿರುವ 
ಮಹಾಪುಣ್ಯಕರವಾದ ವೆಂಕಟಾದ್ರಿಯನ್ನು ಸಂದರ್ಶಿಸಿದನು (೧೨-೧೩). 


ಏಕೋನಾಶೀತಿತಮಾಧ್ಯಾಯಃ ರ್ಶ 


ಸ್ಕಂದಂ ದೃಷ್ಟ್ವಾಯಯ್‌ಾ ರಾಮಃ ಶ್ರೀ ಶೈಲಂ ಗಿರಿಶಾಲಯಮ್‌ । 


ದ್ರವಿಡೇಷು ಮಹಾಪುಣ್ಯಂ ದೃಷ್ಟ್ವಾದ್ರಿಂ ವೇಂಕಟಂ ಪ್ರಭುಃ॥ ೧೩ 
ಕಾಮಕೋಷ್ಟೀಂ ಪುರೀಂ ಕಾಂಚೀಂ ಕಾವೇರೀಂ ಚ ಸರಿದ್ದರಾಮ್‌ । 
ಶ್ರೀರಂಗಾಖ್ಯಂ ಮಹಾಪುಣ್ಯಂ ಯತ್ರ ಸಂನಿಹಿತೋ ಹರಿಃ ॥ ೧೪ 
ಯಷಭಾದ್ರಿಂ ಹರೇಃ ಕ್ಷೇತ್ರಂ ದಕ್ಷಿಣಾಂ ಮಥುರಾಂ ತಥಾ | 

ಸಾಮುದ್ರಂ ಸೇತುಮಗಮನ್ನಹಾಪಾತಕನಾಶನಮ್‌ ॥ ೧೫ 


ತತ್ರಾಯುತಮದಾದ್‌ ಧೇನೋರ್ಬ್ರಾಹ್ಮಣೇಭ್ಯೋ ಹಲಾಯುಧಃ। 
ಕೃತಮಾಲಾಂ ತಾಮ್ರಪರ್ಣೀಂ ಮಲಯಂ ಚ ಕುಲಾಚಲಮ್‌ ॥ ೧೬ 
ತತ್ರಾಗಸ್ತ್ಯಂ ಸಮಾಸೀನಂ ನಮಸ್ಕೃತ್ಯಾಭಿವಾದ್ಯ ಚ । 

ಯೋಜಿತಸೇನ ಚಾಶೀರ್ಭಿರನುಜ್ಞಾತೋ ಗತೋsರ್ಣವಮ್‌। 
ದಕ್ಷಿಣಂ ತತ್ರ ಕನ್ಯಾಖ್ಯಾಂ ದುರ್ಗಾಂ ದೇವೀಂ ದದರ್ಶ ಸಃ॥ ೧೭ 
ತತಃ ಫಾಲ್ಗುನಮಾಸಾದ್ಯ ಪಂಚಾಪರಸಮುತ್ತಮಮ್‌ । 

ವಿಷ್ಣುಃ ಸಂನಿಹಿತೋ ಯತ್ರ ಸ್ನಾತ್ವಾಸರ್ಶದ್‌ ಗವಾಯುತಮ್‌ ॥ ೧೮ 
ಆಮೇಲೆ ಕಾಮಕೋಟಿ, ಕಾಂಚೀಪುರೀ, ಉತ್ತಮನದಿಯಾದ ಕಾವೇರಿ, 
ಶ್ರೀಹರಿಯು ಸಂನಿಹಿತನಾಗಿರುವ ಶ್ರೀರಂಗವೆಂಬ ಪುಣ್ಯಕ್ಷೇತ್ರ, ವಿಷ್ಣುಕ್ಷೇತ್ರವಾದ 
ವೃಷಭಾದ್ರಿ, ದಕ್ಷಿಣದ ಮಧುರೆಗಳನ್ನು ವೀಕ್ಷಿಸಿ ಮಹಾಪಾತಕ ನಾಶಕವಾದ 
ಸಮುದ್ರದ ಶ್ರೀರಾಮ ಸೇತುವನ್ನುಸೇರಿದನು (೧೪-೧೫). ಅಲ್ಲಿಹಲಾಯುಧನು 
ಹತ್ತು ಸಾವಿರ ಗೋವುಗಳನ್ನು ಬ್ರಾಹ್ಮಣರಿಗೆ ದಾನಮಾಡಿದನು. ಅಲ್ಲಿಂದ 
ಕೃತಮಾಲಾ, ತಾಮ್ರಪರ್ಣಿ ನದಿಗಳಲ್ಲಿ ಮಿಂದು, ಕುಲಪರ್ವತವಾದ 
ಮಲಯಗಿರಿಗೆ ಹೋಗಿ, ಅಲ್ಲಿ ಆಸೀನರಾಗಿದ್ದ ಅಗಸ್ತಮುನಿಗಳಿಗೆ 
ಅಭಿವಾದನೆಮಾಡಿ ನಮಸ್ಕರಿಸಿದನು. ಅವರ ಆಶೀರ್ವಾದಗಳನ್ನು ಪಡೆದು 
ಬೀಳ್ಕೊಂಡು ದಕ್ಷಿಣ ಸಮುದ್ರಕ್ಕೆ ಹೋಗಿ ಕನ್ಯಾ ಎಂಬ ಹೆಸರಿನ 
ದುರ್ಗಾದೇವಿಯನ್ನು ಸಂದರ್ಶಿಸಿದನು (೧೬-೧೭). ಅನಂತರ ಬಲರಾಮನು 
ಫಾಲ್ಗುನ ಕ್ಷೇತ್ರಕ್ಕೆ (ಅಂತಶಯನ) ಬಂದು ವಿಷ್ಣು ಸಾಂನಿಧ್ಯವುಳ್ಳ ಪಂಚಾಪ್ಪರಸ 


11 


೨೯೮ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 
ತತೋ ಭಿವ್ರಜ್ಯ ಭಗವಾನ್‌ ಕೇರಲಾಂಸ್ತು ತ್ರಿಗರ್ತಕಾನ್‌ । 
ಗೋಕರ್ಣಾಖ್ಯಂ ಶಿವಕ್ಷೇತ್ರಂ ಸಾಂನಿಧ್ಯಂ ಯತ್ರ ಧೂರ್ಜಟೇಃ॥ ೧೯ 


ಆರ್ಯಾಂ ದ್ವೈಪಾಯನೀಂ ದೃಷ್ಟ್ವಾ ಶೂರ್ಪಾರಕಮಗಾದ್‌ ಬಲಃ। 
ತಾಪೀಂ ಪಯೋಪ್ಲೀಂ ನಿರ್ವಿಂಧ್ಯಾಮುಪಸ್ಪೃಶ್ಯಾಥ ದಂಡಕಮ್‌ ॥ 


ಪ್ರವಿಶ್ಯ ರೇವಾಮಗಮದ್‌ ಯತ್ರ ಮಾಹಿಷ್ಠತೀ ಪುರೀ | 


ಮನುತೀರ್ಥಮುಪಸ್ಪೃಶ್ಶ ಪ್ರಭಾಸಂ ಪುನರಾಗಮತ್‌ ॥ ೨) 
ಶ್ರುತ್ವಾದ್ವಿಜೈಃ ಕಥ್ಯಮಾನಂ ಕುರುಪಾಂಡವಸಂಯುಗೇ । 
ಸರ್ವರಾಜನ್ಯನಿಧನಂ ಭಾರಂ ಮೇನೇ ಹೃತಂ ಭುವಃ॥ ೨೨ 
ಸ ಭೀಮದುರ್ಯೋಧನಯೋರ್ಗದಾಭ್ಯಾಂ ಯುಧ್ಯತೋರ್ಮಧೇ 
ವಾರಯಿಷ್ಕನ್‌ ವಿನಶನಂ ಜಗಾಮ ಯದುನಂದನಃ॥ ೨೩ 


ಸರೋವರವನ್ನು ತಲುಪಿ ಹತ್ತು ಸಾವಿರ ಗೋದಾನಮಾಡಿದನು. ಅಲ್ಲಿಂದ 
ಹೊರಟು ಕೇರಳ, ತ್ರಿಗರ್ತದೇಶಗಳನ್ನು ದಾಟಿ ಗೋಕರ್ಣವೆಂಬ ಶಿವಕ್ಷೇತ್ರಕ್ಕೆ 
ಹೋಗಿ, ದ್ವೈಪಾಯನಿಯೆಂಬ ಅಂಬಿಕಾದೇವಿಯನ್ನು ಸಂದರ್ಶಿಸಿ, ಶೂರ್ಪಾರಕ 
ಕ್ಷೇತ್ರದ ಮೂಲಕ ಸಾಗಿ ತಾಪೀ, ಪಯೋಷ್ಟೀ, ನಿರ್ವಿಂಧ್ಯೆಗಳಲ್ಲಿ ಮಿಂದು, 
ದಂಡಕೆಗೆ ಬಂದು, ಮಾಹಿಷ್ಠತೀ ನಗರದ ಬಳಿ ಇರುವ ರೇವಾನದಿಗೆ ಹೋಗಿ 
ಸೇರಿದನು. ಆಮೇಲೆ ಮನು ತೀರ್ಥದಲ್ಲಿ ಸ್ನಾನಮಾಡಿ ಪ್ರಭಾಸಕ್ಷೇತ್ರಕ್ಕೆ ಮತ್ತೆ 
ಮರಳಿ ಬಂದನು (೧೮-೨೧). ಅಲ್ಲಿಗೆ ಬಂದಾಗ ಕೌರವರಿಗೂ ಪಾಂಡವರಿಗೂ 
ನಡೆದ ಯುದ್ಧದಲ್ಲಿಸಕಲ ಕ್ಷತ್ರಿಯರೂ ಮಡಿದರೆಂದು ಯಾತ್ರಿಕರಾದ ಬ್ರಾಹ್ಮಣರು 
ಹೇಳುತ್ತಿದ್ದ ಸುದ್ದಿಯನ್ನು ಕೇಳಿ, ಭೂಭಾರವು ತಗ್ಗಿತೆಂದು ತಿಳಿದುಕೊಂಡನು 
(೨೨). ಆಗ ಭೀಮಸೇನನಿಗೂ ದುರ್ಯೋಧನನಿಗೂ ಗದಾಯುದವು 
ನಡೆಯುತ್ತದೆಂಬುದನ್ನು ಕೇಳಿ, ಅದನ್ನು ತಪ್ಪಿಸಬೇಕೆಂದು ಬಲಭದ್ರನು 
ಕುರುಕ್ಷೇತ್ರಕ್ಕೆ ಹೋದನು. ಅವನನ್ನು ಕಂಡ ಕೂಡಲೆ ಯುಧಿಷ್ಠಿರನೂ ನಕುಲ 
ಸಹದೇವರೂ ಕೃಷ್ಣಾರ್ಜುನರೂ ನಮಸ್ಕರಿಸಿ "ಇವನು ಏನು ಹೇಳಬೇಕೆಂದು 
ಇಲ್ಲಿಗೆ ಬಂದಿರುವನೋ |' ಎಂದು ಆಲೋಚಿಸುತ್ತ ಎಲ್ಲರೂ ಸುಮ್ಮನಿದ್ದರು 
(೨೩-೨೪). ರೋಷಾವಿಷ್ಟರಾದ ಭೀಮ ದುರ್ಯೋಧನರು ಗದಾಪಾಣಿಗಳಾಗಿ 


ಏಕೋನಾಶೀತಿತಮಾಧ್ಯಾಯಃ ೨೯೯ 


ಯುಧಿಷ್ಠಿರಸ್ತು ತಂ ದೃಷ್ಟ್ವಾಯಮ್‌ ಕೃಷ್ಣಾರ್ಜುನಾವಪಿ 


ಅಭಿವಾದ್ಯಾಭವಂಸೂಷ್ಟೀಂ ಕಿಂವಿವಕ್ಷುರಿಹಾಗತಃ ॥ ೨೪ 
ಗದಾಪಾಣೀ ಉಭೌ ದೃಷ್ಟ್ವಾ ಸಂರಬ್ಲಾ ವಿಜಯೈಷಿಣ್‌ಾ । 
ಮಂಡಲಾನಿ ವಿಚಿತ್ರಾಣಿ ಚರಂತಾವಿದಮಬ್ರವೀತ್‌ ॥ ೨೫ 
ಯುವಾಂ ತುಲ್ಕಬಲ್‌ೌ ವೀರ್‌ ಹೇ ರಾಜನ್‌ ಹೇ ವೃಕೋದರ 

ಏಕಂ ಪ್ರಾಣಾಧಿಕಂ ಮನ್ಯೇ ಉತ್ಸೆಕಂ ಶಿಕ್ಷಯಾಧಿಕಮ್‌ ॥ ವಿ೬ 
ತಸ್ಮಾದೇಕತರಸ್ಯೇಹ ಯುವಯೋಃ ಸಮವೀರ್ಯಯೋಃ। 

ನ ಲಕ್ಷ್ಯತೇ ಜಯೋತನ್ಯೋ ವಾ ವಿರಮತ್ತಫಲೋ ರಣಃ॥ sp 
ನ ತದ್ವಾಕ್ಯಂ ಜಗ್ಗಹತುರ್ಬದ್ದವೈರ್‌ ನೃಪಾರ್ಥವತ್‌ 
ಅನುಸ್ಮರಂತಾವನ್ಯೋನ್ಯಂ ದುರುಕಂ ದುಷ್ಕೃತಾನಿ ಚ॥ ೨೮ 
ದಿಷ್ಟಂ ತದನುಮನ್ಹಾನೋ ರಾಮೋ ದ್ವಾರವತೀಂ ಯಯ್‌ । 
ಉಗ್ರಸೇನಾದಿಭಿಃ ಪ್ರೀತೈರ್ಜಾತಿಭಃ ಸಮುಪಾಗತಃ ॥ ರ್ಪೀ 


ವಿಜಯಾಪೇಕ್ಷಯಿಂದ ನಾನಾ ಬಗೆಯಲ್ಲಿ ಮಂಡಲಾಕಾರವಾಗಿ 
ಸುತ್ತುತ್ತಿರುವುದನ್ನು ನೋಡಿ ಬಲಭದ್ರನು ಹೀಗೆಂದನು (೨೫) : ""ಹೇ 
ದುರ್ಯೋಧನ, ಹೇ ಭೀಮಸೇನ, ನೀವಿಬ್ಬರೂ ಪರಾಕ್ರಮಿಗಳು. ಬಲದಲ್ಲಿ 
ಸಮಾನರೇ ಸರಿ. ಒಬ್ಬನು ದೇಹಶಕ್ತಿಯಲ್ಲಿ ಅಧಿಕನಾದರೆ, ಇನ್ನೊಬ್ಬನು 
ಎದ್ಯಾಶಿಕ್ಷಣದಲ್ಲಿ ಅಧಿಕನೆಂದು ನಾನು ಬಲ್ಲೆನು. ಆದ್ದರಿಂದ ಒಟ್ಟಿನಲ್ಲಿ 
ಸಮಕಕ್ಷಿಗಳಾದ ನಿಮ್ಮಿಬ್ಬರಲ್ಲಿ ಒಬ್ಬನಿಗೆ ಜಯವಾದೀತೆಂದು ತೋರುವುದಿಲ್ಲ ಯುದ್ಧವು 
ವ್ಯರ್ಥ, ಸಾಕು'' ಎಂದನು (೨೬-೨೭). ಆದರೆ ಪರೀಕ್ಷಿತ, ಬದ್ದ ವೈರಿಗಳಾದ 
ಭೀಮ ದುರ್ಯೋಧನರು ಬಲರಾಮನ ಅರ್ಥವತ್ತಾದ ಆ ಮಾತನ್ನುನಡೆಸಲಿಲ್ಲ 

ಅನ್ಯೋನ್ಯವಾಗಿ ಆಡಿದ್ದ ದುರ್ವಚನಗಳನ್ನೂ  ದುಷ್ಕೃತಿಗಳನ್ನೂ ಸ್ಥ ಸ್ಫರಿಸಿಕೊಳ್ಳುತ್ತ 
ಅವರಿಬ್ಬರೂ ಹೋರಾಟವನು ಮುಂದುವರಿಸಿದರು (೨ ೮). ತನ್ನ ಮಾತು 
ನಡೆಯದಿರುವುದನ್ನು ಕಂಡು ಬಲರಾಮನು ' "ದೈವ ಹೀಗಿದೆ'' ಎಂದುಕೊಂಡು 
ದ್ವಾರಕೆಗೆ ತೆರಳಿದನು. ಉಗಸೇವನೇ ಮೊದಲಾದ ಬನಧುನಗಳು ಸೀತೆ ದಿದ 


೩೦೦ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ತಂ ಪುನರ್ನೈಮಿಷಂ ಪ್ರಾಪಮೃಷಯೋತ ಯಾಜಯನ್‌ ಮುದಾ 


ಕ್ರತ್ವಂಗಂ ಕ್ರತುಭಿಃ ಸರ್ವೈರ್ನಿವೃತ್ತಾಖಲವಿಗ್ರಹಮ್‌ ॥ ೩೦ 
ತೇಜ್ಯೋ ವಿಶುದ್ಧ ವಿಜ್ಞಾನಂ ಭಗವಾನ್‌ ವ್ಯತರದ್‌ ವಿಭುಃ । 
ಯೇನೈವಾತ್ಮನ್ಯದೋ ಎಿಶ್ವಮಾತ್ಮಾನಂ ವಿಶ್ವಗಂ ವಿದುಃ ॥ ೩೧ 


ಸ್ಪಪತ್ನಾ 'ವಭೃಥಸ್ನಾತೋ ಜ್ಞಾತಿಬಂಧುಸಹೃದ ಸತಃ | 

ರೇಜೇ ಸ್ವಚ್ಯೋತ್ಸ್ನ ಯೇವೇಂದುಃ ಸುವಾಸಾಃ ಸುಷ್ಕ ಂಕೃತಃ || 

ಈದ್ಭ ಗಿಧಾನ್ಯಸಂಖ್ಯಾನಿ ಬಲಸ್ಯ ಬಲಶಾಲಿನಃ। 

ಅನಂತಸ್ಯಾಪ್ರಮೇಯಸ್ಕ ಮಾಯಾಮರ್ತ್ಯಸ್ಯ ಸಂತಿ ಹಿ॥ ೩೩ 


ಅವನನ್ನು ಸ್ವಾಗತಿಸಿದರು (೨೯). ಬಲರಾಮನು ಪುನಃ ನೈಮಿಷಾರಣ್ಯಕ್ಕೆ 
ಹೋದನು. ಅಲ್ಲಿದ್ದ ಯಷಿಗಳು ಆನಂದದಿಂದ ಬರಮಾಡಿಕೊಂಡು 
ಯಜ್ಞಮೂರ್ತಿಯೂ ಸಕಲ ಯುದ್ಧಗಳಿಂದ? ನಿವೃತ್ತನೂ ಆದ ಬಲಭದ್ರನಿಂದ 
ಸಮಸ್ತಯಜ್ಞಗಳನ್ನೂ ಮಾಡಿಸಿದರು (೩೦). ಆಗ ಭಗವಾನ್‌ ಬಲಭದ್ರನು, 
ಯಾವುದರಿಂದ ಈ ದೃಶ್ಯ ಪ್ರಪಂಚವನ್ನೂ ಈ ಪ್ರಪಂಚದಲ್ಲಿ ಅನುಸ್ಯೂತನಾದ 
ಆತ್ಮನನ್ನೂ ತಮ್ಮಲ್ಲಿಯೇ ತಿಳಿಯಬಲ್ಲರೋ ಅಂತಹ ವಿಶುದ್ಧ ವಿಜ್ಞಾನವನ್ನು ಅವರಿಗೆ 
ಉಪದೇಶಿಸಿದನು (೩೧). ಬಳಿಕ ತನ್ನ ಪತ್ನಿಯಾದ ರೇವತಿಯೊಡನೆ 
ಅವಭ್ಭಥಸ್ನಾನಮಾಡಿ ದಿವ್ಯ ವಸ್ತಾಲಂಕಾರಗಳನ್ನು ಧರಿಸಿದ ಬಲರಾಮನು, 
ಬೆಳದಿಂಗಳಿನಿಂದ ಸಹಿತನಾದ ಚಂದ್ರನಂತೆ ಕಂಗೊಳಿಸಿದನು (೩೨). 
ಪರೀಕ್ಷಿತರಾಜ, ಅನಂತನೂ ಅಪ್ರಮೇಯನೂ ಮಾಯಾಮಾನುಷ ವಿಗ್ರಹನೂ 
ಬಲಶಾಲಿಯೂ ಆದ ಬಲಭದ್ರನ ಈ ಬಗೆಯ ಚರಿತೆಗಳು ಅಸಂಖ್ಯಾತವಾಗಿವೆ. 
ಅದ್ಭುತ ಚರಿತನಾದ ಆತನ ಕಾರ್ಯಗಳನ್ನುಪ್ರತಿದಿನ ಪ್ರಾತಃ ಸಾಯಂಕಾಲಗಳಲ್ಲಿ 


೧ ಮೂಲದಲ್ಲಿರುವ 'ನಿವೃತ್ತಾಖಿಲವಿಗ್ರಹಂ' ಎಂಬಲ್ಲಿ ವಿಗ್ರಹ ಶಬ್ದಕ್ಕೆ ನಾನಾರ್ಥ 
ಗಳಿರುವುದರಿಂದ ಮತ್ತು ಸಮಾಸಭೇದದಿಂದ, ಶರೀರವಿಲ್ಲದ ನಿರಾಕಾರನೆಂದೂ ಭ್ರಮ 
ರಹಿತನೆಂದೂ ಭ್ರಮೆಯನ್ನು ಹೋಗಲಾಡಿಸತಕ್ಕವನೆಂದೂ ಅರ್ಥ ಹೇಳಬಹುದು. 


ಅಶೀತಿತಮಾಧ್ಯಾ ಯಃ ೩೦೧ 


ಯೋಶನುಸ್ಥರೇತ ರಾಮಸ್ಯ ಕರ್ಮಾಣ್ಯದ್ಭುತಕರ್ಮಣಃ। 
ಸಾಯಂ ಪ್ರಾತರನಂತಸ್ಯ ವಿಷ್ಣೋಃ ಸ ದಯಿತೋ ಭವೇತ್‌ ॥ ೩೪ 


ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ ಏಕೋನಾಶೀತಿತಮಾಧ್ಯಾಯಃ 





ಅಶೀತಿತಮಾಧ್ಯಾಯಃ 
ರಾಜೋವಾಚ- 
ಭಗವಾನ್‌ ಯಾನಿ ಚಾನ್ಯಾನಿ ಮುಕುಂದಸ್ಯ ಮಹಾತ್ಮನಃ। 
ವೀರ್ಯಾಣ್ಯನಂತವೀರ್ಯಸ್ಯ ಶ್ರೋತುಮಿಚ್ಛಾಮಹೇ ಪ್ರಭೋ ॥೧ 


ಕೋ ನು ಶ್ರುತ್ವಾಸಕ್ಳದ್‌ ಬ್ರಹ್ಮನ್ನುತುಮಶ್ಲೋಕಸತ್ಕಥಾಃ। 


ವಿರಮೇತ ವಿಶೇಷಜ್ಞೋ ವಿಷಣ್ಣಃ ಕಾಮಮಾರ್ಗಣ್ಯೆ: [| ತ 
ಸಾ ವಾಗ್‌ ಯಯಾ ತಸ್ಯ ಗುಣಾನ್‌ ಗೃಣೀತೇ 
ಕರೌ ಚ ತತ್ಕರ್ಮಕರ್‌ೌ ಮನಶ್ಚ | 
ಸ್ಫರೇದ್‌ ವಸಂತಂ ಸಿರಜಂಗಮೇಷು 
ಶೃಣೋತಿ ತತ್ಪುಣ್ಯಕಥಾಃ ಸಕರ್ಣಃ॥। ೩ 


ಯಾವಾತನು ಸ್ಥರಿಸುವನೋ ಆತನು ಅನಂತನಾದ ಶ್ರೀಮನ್ನಾರಾಯಣನಿಗೆ 
ಪ್ರೀತಿಪಾತ್ರನಾಗುವನು (೩೩-೩೪). 
ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಎಪ್ಪತ್ತೊಂಬತ್ತನೆಯ ಅಧ್ಯಾಯ 





ಅಧ್ಯಾಯ ೮೦ 
ಕುಚೇಲನು ಶ್ರೀಕೃಷ್ಣನ ಅರಮನೆಗೆ ಬರುವುದು. ಅವನಿಗೆ ಶ್ರೀಕೃಷ್ಣನಿಂದ ಸತ್ಕಾರ 


ಪರಿಕ್ಷೀತನು ಹೇಳಿದನು : ""ಸ್ವಾಮಿ-ಮಹರ್ಷಿಗಳೆ, ಅನಂತವೀರ್ಯನೂ 
ಮಹಾತ್ಮನೂ ಆದ ಮುಕುಂದನ ಇನ್ನಿತರ ಅದ್ಭುತ ಚರಿತೆಗಳನ್ನು ಕೇಳಲು 
ಬಯಸುತ್ತೇನೆ. ಕಾಮಶರಗಳಿಂದ ಬಳಲಿ ನೊಂದಿರುವ ಯಾವ ಸಾರಜ್ಞನು 
ತಾನೇ ಉತ್ತಮ ಶ್ಲೋಕನ ದಿವ್ಯ ಚರಿತೆಗಳನ್ನು ಎಷ್ಟು ಕೇಳಿದರೂ ಸಾಕೆಂದು 


11* 


೩೦೨ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಶಿರಸ್ತು ತಸ್ಫ್ಯೋಭಯಲಿಂಗಮಾನಮೇ- 
ತದೇವ ಯತ್‌ ಪಶ್ಯತಿ ತದ್ದಿ ಚಕ್ಷುಃ । 
ಅಂಗಾನಿ ವಿಷ್ಣೋರಥ ತಜ್ಜನಾನಾಂ 
ಪಾದೋದಕಂ ಯಾನಿ ಭಜಂತಿ ನಿತ್ಯಮ್‌ ॥ ೪ 
ಸೂತ ಉವಾಚ- 


ವಿಷ್ಣುರಾತೇನ ಸಂಪೃಷ್ಠೊ ೀ ಭಗವಾನ್‌ ಬಾದರಾಯಣಿಃ। 
ವಾಸುದೇವೇ ಭಗವತಿ ನಿಮಗ್ನಹೃದಯೋ ಇ ಬ್ರವೀತ್‌ ॥ ೫ 


ಶ್ರೀಶುಕ ಉವಾಚ- 

ಕೃಷ್ಟಸ್ಕಾಸೀತ್‌ ಸಖಾ ಕಶ್ಚಿದ್‌ ಬ್ರಾಹ್ಮಣೋ ಬ್ರಹ್ಮವಿತಮಃ । 
ಎರಕ್ತಇಂದ್ರಿಯಾರ್ಥೇಷು ಪ್ರಶಾಂತಾತ್ಮಾ ಜಿತೇಂದ್ರಿಯಃ ॥ ೬ 
ಯದೃಚ್ಛಯೋಪಪನ್ನೇನ ವರ್ತಮಾನೋ ಗೃಹಾಶ್ರಮಾ । 

ತಸ್ಯ ಭಾರ್ಯಾ ಕುಚ್ಛೆಲಸ್ಯ ಕುತ್ಕಾಮಾ ಚ ತಥಾವಿಧಾ॥ ೬೭ 


ತೃಪುನಾದನು? (೧-೨). ಯಾವುದು ಭಗವಂತನ ಗುಣಗಳನ್ನು 
ಹೊಗಳುವುದೋ ಅದೇ ವಾಣಿ. ಆತನ ಸೇವೆ ಮಾಡತಕ್ಕವೇ ಕೈಗಳು. ಸ್ಟಾವರ 
ಜಂಗಮಗಳಲ್ಲಿ ನೆಲೆಸಿರುವ ಆತನನ್ನುಸ್ಥರಿಸಿಕೊಳ್ಳತಕ್ಕದ್ದೇ ಮನಸ್ಸು ಭಗವಂತನ 
ಪುಣ್ಯಕಥೆಗಳನ್ನು ಕೇಳತಕ್ಕದ್ದೇ ಕಿವಿಯೆನಿಸುವುದು (೩). ಸ್ಮಾವರ 
ಜಂಗಮಗಳೆರಡೂ ಆತನ ರೂಪವೆಂದು ಯಾವುದು ಬಾಗುವುದೋ ಅದೇ 
ಶಿರಸ್ಸು ಆ ಎರಡೂ ಭಗವದ್ರೂಪಗಳೆಂದು ನೋಡತಕ್ಕದ್ದೇ ಕಣ್ಣು ಎಷ್ಟುವಿನ 
ಮತ್ತುವಿಷ್ಣುಭಕ್ತರ ಪಾದೋದಕವನ್ನುಪಡೆಯತಕ್ಕವೇ ಅಂಗಗಳು (೪). ಹೀಗೆ 
ಪರೀಕ್ಷಿತನು ಕೇಳಲಾಗಿ ಬಾದರಾಯಣಪುತ್ರರಾದ ಶುಕಮುನಿಗಳು 
ವಾಸುದೇವನನ್ನು ಧ್ಯಾನಿಸುತ್ತಹೇಳಿದರು: ರಾಜ, ಶ್ರೀಕೃಷ್ಣನಿಗೆ ಬ್ರಹ್ಮಜ್ಞಾನಿಯಾದ 
ಕುಚೇಲನೆಂಬ ಬ್ರಾಹ್ಮಣನು ಮಿತ್ರನಾಗಿದ್ದನು. ಅವನು ಜಿತೇಂದ್ರಿಯ; ವಿಷಯ 
ಸುಖಗಳಲ್ಲಿ ವಿರಕ್ತ; ಸದಾ ಶಾಂತ ಸ್ವಭಾವದವನು. ತಾನಾಗಿ ದೊರಕಿದಷ್ಟರಿಂದ 
ತೃಪಿಪಡುವ ಗೃಹಸ್ತ ಕುಚೇಲನ ಮಡದಿಯೂ ಅದೇ ಸ್ವಭಾವದವಳು. 


ಧಿ ಆ ಆ 


ಅಶೀತಿತಮಾಧ್ಯಾಯಃ ೩೦೩ 


ಪತಿವ್ರತಾ ಪತಿಂ ಪ್ರಾಹ ಮ್ಹಾಯತಾ ವದನೇನ ಸಾ। 


ದರಿದ್ರಾ ಸೀದಮಾನಾ ಸಾ ವೇಪಮಾನಾಭಿಗಮ್ಯ ಚ॥ ೮ 
ನನು ಬ್ರಹ್ಮನ್‌ ಭಗವತಃ ಸಖಾ ಸಾಕ್ಷಾಚ್ಛಿ ಯಃ ಪತಿಃ । 

ಬ್ರಹ್ಮಣ್ಯಶ್ವ ಶರಣ್ಯಶ್ಚ ಭಗವಾನ್‌ ಸಾತ್ವತರ್ಷಭಃ॥ ೯ 
ತಮುಪೈಹಿ ಮಹಾಭಾಗ ಸಾಧೂನಾಂ ಚ ಪರಾಯಣಮ್‌ । 

ದಾಸ್ಯತಿ ದ್ರವಿಣಂ ಭೂರಿ ಸೀದತೇ ತೇ ಕುಟುಂಬಿನೇ ॥ ೧೦ 


ಆಸೇನ ಧುನಾ ದ್ವಾರವತ್ಯಾಂ ಭೋಜನವೃಷ್ನ '೦ಧಕೇಶ್ವರಃ। 

ಸ್ಥರತಃ ಪಾದಕಮಲಮಾತ್ಮಾನಮಪಿ ಯಚ್ಛತಿ 

ಕಿಂ'ನ್ಪರ್ಥಕಾಮಾನ್‌ ಭಜತೋ ನಾತೃಭೀಷ್ಟಾನ್‌ ಜಗದುರುಃ HW ೧೧ 
ಸ ಏವಂ ಭಾರ್ಯಯಾ ವಿಪ್ರೋ ಬಹುಶಃ ಪ್ರಾರ್ಥಿತೋ ಮೃದು | 
ಅಯಂ ಹಿ ಪರಮೋ ಲಾಭ ಉತಮಶ್ಲೋಕದರ್ಶನಮ್‌ | ೧೨ 


ಹಸಿವಿನಿಂದ ಕೃಶಳಾಗಿದ್ದಳು (೫-೭). ಬಡತನದಲ್ಲಿ ನೊಂದು ಬೆಂದ ಆ 
ಪತಿವ್ರತೆಯು ಒಂದು ಸಲ ಪತಿಯ ಬಳಿಗೆ ಬಂದು ಬಾಡಿದ ಮುಖದಿಂದ 
ಹೇಳಿದಳು. ಹೇಳುವಾಗ ಅವಳ ದೇಹವು ನಡುಗುತಿತ್ತು ""ಓ ಬ್ರಾಹ್ಮಣ, ನೀನು 
ಭಗವಂತನ ಸ್ನೇಹಿತನಲ್ಲವೆ ? ಆತನು ಸಾಕ್ಷಾತ್‌ ಲಕ್ಷ್ಮೀಪತಿಯಾಗಿದ್ದಾನೆ. ಆ 
ಯಾದವೋತ್ತಮನು ಬ್ರಹ್ಮಣ್ಯನೆಂದೂ ಶರಣ್ಯನೆಂದೂ ಖ್ಯಾತನಾಗಿದ್ದಾನೆ. 
(೮-೯). ಸಾಧುಜನರಿಗೆ ಗತಿಯಾಗಿರುವ ಆ ಶ್ರೀಕೃಷ್ಣನ ಬಳಿಗೆ ಹೋಗಿ ಬಾ. 
ಬಡತನದಿಂದ ಬಳಲುತ್ತಿರುವ ಕುಟುಂಬಿಯಾದ ನಿನಗೆ ಬೇಕಾದಷ್ಟು ಧನ 
ಸಹಾಯವನ್ನು ಮಾಡುವನು. ಭೋಜ-ವೃಷ್ಟಿ- ಅಂಧಕರಿಗೆ ಅಧೀಶ್ವರನಾದ 
ಶ್ರೀಕೃಷ್ಣನು ಈಗ ದ್ವಾರಾವತಿಯಲ್ಲಿ ಇದ್ದಾನೆ. ತನ್ನ ಪಾದಕಮಲವನ್ನು 
ಸ್ಫರಿಸತಕ್ಕವರಿಗೆ ತನ್ನನ್ನಾದರೂ ಅರ್ಷಿಸಿ ಬಿಡತಕ್ಕವನು ಆತ. ಹೀಗಿರುವಾಗ ಭಕ್ತರು 
ಬಯಸುವಷ್ಟು ಧನವನ್ನು ಕೊಡದೆ ಇರುತ್ತಾನೆಯೆ 9'' ಎಂದಳು (೧೦-೧೧). 
ಹೀಗೆ ಪತ್ನಿಯು ಮತ್ತೆಮತ್ತೆಮೃದುವಾಗಿ ಬೇಡಿಕೊಳ್ಳಲು ಆ ವಿಪ್ರನು ಮನಸ್ಸಿನಲ್ಲಿ 
""ನಾನು ಹೋದರೆ ಭಗವಂತನ ದರ್ಶನವಾಗುವುದಲ್ಲವೆ ? ಅದೇ ನನಗೆ 


೩೦೪ ಶ್ರೀಮದ್ಭಾಗವತಂ-- ದಶಮಸ್ಯಂಧಃ 


ಅತಿ ಸಂಚಿಂತ್ಯ ಮನಸಾ ಗಮನಾಯ ಮತಿಂ ದಧೇ।॥ 
ಅಪ್ಕಸು ್ಯ್ಗಪಾಯನಂ ಕಿಂಚಿದ್‌ ಗೃಹೇ ಕಲ್ಯಾಣಿ ದೀಯತಾಮ್‌ ॥ ೧೩ 


ಯಾಚಿತ್ವಾ ಚತುರೋ ಮುಷ್ಟೀನ್‌ ವಿಪ್ರಾನ್‌ ಪೃಥುಕತುಂಡುಲಾನ್‌ । 
ಚೈಲಖಂಡೇನ ತಾನ್‌ ಬದಾ ಭರ್ತ ಪ್ರಾದಾದುಪಾಯನಮ್‌ ॥ ೧೪ 


ಸ ತಾನಾದಾಯ ವಿಪ್ರಾಗ್ರ್ಯಃ ಪ್ರಯಯೌ ದ್ವಾರಕಾಂ ಕಿಲ। 
ಕೃಷ್ಪಸಂದರ್ಶನಂ ಮಹ್ಯಂ ಕಥಂ ಸ್ಯಾದಿತಿ ಚಿಂತಯನ್‌ ॥ ೧೫ 
ತ್ರೀಣಿ ಗುಲ್ಮಾನ್ಯತೀಯಾಯ ತಿಸ್ರಃ ಕಕ್ಷಾಶ್ಚಸ ದ್ವಿಜಃ! 
ಎಪ್ರೋ5ಗಮ್ಯಾಂಧಕವೃಷ್ಟೀನಾಂ ಗೃಹೇಷ್ಟತ್ಯುತಧರ್ಮಿಣಾಮ್‌ ॥ ೧೬ 
ಗೃಹಂ ದ್ವಷ್ಠಸಹಸ್ರಾಣಾಂ ಮಹಿಷೀಣಾಂ ಹರೇರ್ದ್ವಿಜಃ। 
ಎವೇಶೈಕತಮಂ ಶ್ರೀಮದ್‌ ಬ್ರಹ್ಮಾನಂದಂ ಗತೋ ಯಥಾ ॥ ೧೭ 


ಪರಮಲಾಭ | '' ಎಂದಾಲೋಚಿಸಿ ಹೋಗಲು ನಿರ್ಧರಿಸಿದನು. ಹೀಗೆ 
ನಿರ್ಧರಿಸಿ ಕುಚೇಲನು ಪತ್ನಿಯನ್ನುಕರೆದು ""ಸೌಮೈೆ, ಶ್ರೀಕೃಷ್ಣನಿಗೆ ಕಾಣಿಕೆಯಾಗಿ 
ಕೊಡುವುದಕ್ಕೆ ಮನೆಯಲ್ಲೇನಾದರೂಇದ್ದರೆ ಕೊಡು! '' ಎಂದನು (೧೨-೧೩). 
ಅವಳು ಕೆಲವು ವಿಪ್ರರ ಮನೆಗೆ ಹೋಗಿ ಭಿಕ್ಷೆಬೇಡಿ ನಾಲ್ಕು ಮುಷ್ಟಿ ಅವಲಕ್ಕಿಯನ್ನು 
ತಂದು ಬಟ್ಟೆಯ ತುಂಡಿನಲ್ಲಿಕಟ್ಟಿ ಇದು ಕಾಣಿಕೆಯೆಂದು ಗಂಡನ ಕೈಗೆ ಕೊಟ್ಟಳು. 
ಆ ವಿಪ್ರೋತ್ತಮನು ಅದನ್ನು ತೆಗೆದುಕೊಂಡು ದ್ವಾರಕೆಗೆ ಹೋದನು. ಶ್ರೀಕೃಷ್ಣನ 
ದರ್ಶನ ನನಗೆ ಹೇಗಾದೀತು- ಎಂಬುದೇ ಅವನ ಚಿಂತೆಯಾಗಿತ್ತು (೧೪-೧೫). 
ಆತನು ಮೂರು ಸೇನಾನಿವೇಶಗಳನ್ನೂ ಮೂರು ಪ್ರಾಕಾರಗಳನ್ನೂ ದಾಟಿ 
ನಗರದೊಳಗೆ ಹೋದನು. ಅಲ್ಲಿಹೋಗಿ ನೋಡಲು ಅಶಕ್ಕರೂ ವಿಷ್ಣುಭಕ್ತರೂ 
ಆದ ಅಂಧಕ ವೃಷ್ಟಿಗಳ ಭವನಗಳಿದ್ದವು. ಅವುಗಳ ನಡುವೆ ಶ್ರೀಹರಿಯು 
ಹದಿನಾರು ಸಾವಿರ ಮಹಿಷಿಯರ ಭವನಗಳಿದ್ದವು. ಅವುಗಳಲ್ಲಿ 
ವೈಭವಯುಕವಾದ ಒಂದು ಗೃಹವನ್ನುಕುಚೇಲನು ಪ್ರವೇಶಿಸಿ ಬಿಟ್ಟನು! ಅವನಿಗೆ 
ಬ್ರಹ್ಮಾನಂದವೇ ದೊರಕಿದಂತಾಗಿತ್ತು! (೧೬-೧೭). 


ಆಶೀತಿತಮಾಧ್ಯಾಯಃ ೩೦೫ 
ತಂ ವಿಲೋಕ್ಯಾಚ್ಯುತೋ ದೂರಾತ್‌ ಪ್ರಿಯಾಪರ್ಯಂಕಮಾಸ್ಥಿತಃ । 
ಸಹಸೋತ್ಥಾಯ ಚಾಭ್ಯೇತ್ಯ ದೋರ್ಭ್ಯಾಂ ಪರ್ಯಗ್ರಹೀನ್ಮುದಾ ॥ ೧೮ 
ಸಖ್ಯುಃ ಪ್ರಿಯಸ್ಯ ವಿಪ್ರರ್ಷೇರಂಗಸಂಗಾತಿನಿರ್ವೃತಃ। 
ಪ್ರೀತೋ ವ್ಯಮುಂಚದಬ್ಬಿಂದೂನ್‌ ನೇತ್ರಾಭ್ಯಾಂ ಪುಷ್ಕರೇಕ್ಷಣಃ॥ ೧೯ 
ಅಥೋಪವೇಶೃ ಪರ್ಯಂಕೇ ಸ್ವಯಂ ಸಖ್ಯುಃ ಸಮರ್ಹಣಮ್‌ । 


ಉಪಹ್ಮತ್ಯಾವನಿಜ್ಯಾಸ್ಯ ಪಾದೌ ಪಾದಾವನೇಜನೀಃ॥ ೨೦ 
ಅಗ್ರಹೀಚ್ಛಿರಸಾ ರಾಜನ್‌ ಭಗವಾನ್‌ ಲೋಕಪಾವನಃ। 
ವ್ಯಲಿಂಪದ್‌ ದಿವ್ಯಗಂಧೇನ ಚಂದನಾಗುರುಕುಂಕುಮೈೆಃ || ೨೧ 


ಧೂಪೈ ಸುರಭಿಭಿರ್ಮಿತ್ರಂ ಪ್ರದೀಪಾವಲಿಭಿರ್ಮುದಾ । 
ಅರ್ಚಿತ್ವಾನ ವೇದ್ಯ ತಾಂಬೂಲಂ ಗಾಂ ಚ ಸ್ವಾಗತಮಬ್ರವೀತ್‌ ॥ ೨೨ 





ಕಾಂತೆಯಾದ ರುಕ್ಮಿಣಿಯೊಡನೆ ಪೀಠದಲ್ಲಿ ಮಂಡಿಸಿದ್ದ ಶ್ರೀಕೃಷ್ಣನಿಗೆ 
ದೂರದಲ್ಲಿಕುಚೇಲನು ಕಾಣಿಸಿದನು ಕೂಡಲೇ ಆತನು ಪೀಠದಿಂದ ಎದ್ದುಬಂದು 
ಆನಂದಿಸುತ್ತ ಆ ಬ್ರಾಹ್ಮಣನನ್ನು ಎರಡು ಕೈಗಳಿಂದಲೂ ಅಪ್ಪಿಕೊಂಡನು. 
ಪ್ರಿಯಮಿತ್ರನೂ ಬ್ರಹ್ಮರ್ಷ್ಹಿಯೂ ಆದ ಕುಚೇಲನ ಅಂಗಸಂಗದಿಂದ ಶ್ರೀಕೃಷ್ಣನಿಗೆ 
ಪರಮಾನಂದವಾಯಿತು. ಆ ಕಮಲೇಕ್ಷಣನ ಕಣ್ಣುಗಳಿಂದ ಆನಂದಬಾಷ್ನಗಳು 
ಉದುರಿದವು (೧೮-೧೯). ಆಮೇಲೆ ಶ್ರೀಕೃಷ್ಣನು ಕುಚೇಲನನ್ನುತನ್ನ ಪೀಠದಲ್ಲಿ 
ಕುಳ್ಳಿರಿಸಿ, ಸೇವಾಸಾಮಾಗ್ರಿಗಳನ್ನು ಗೆಳೆಯನಿಗಾಗಿ ತಾನೇ ತಂದು ಅವನ 
ಪಾದಗಳನ್ನು ತೊಳೆದನು. ಲೋಕಪಾವನನಾದ ಭಗವಂತನು, ಪರೀಕ್ಷಿತ, ಆ 
ಪಾದೋದಕವನ್ನು ತನ್ನ ತಲೆಯಮೇಲೆ ಪ್ರೋಕ್ಷಿಸಿಕೊಂಡನು! ದಿವ್ಯ ಗಂಧವನ್ನು 
ಬಳಿದು ಚಂದನಾಗರು ಕುಂಕುಮಗಳನ್ನರ್ಪಿಸಿದನು (೨೦-೨೧). ಸುಗಂಧಿ 
ಯಾದ ಧೂಪವನ್ನು ಹಚ್ಚಿ ಮಿತ್ರನಿಗೆ ಆರತಿಯಿಂದ ಬೆಳಗಿ ಪೂಜಿಸಿ, 
ತಾಂಬೂಲವನ್ನು ಗೋವನ್ನೂ ಸಮರ್ಪಿಸಿ, ಸ್ವಾಗತವನ್ನು ಹೇಳಿದನು. ಹರಕು 
ಬಟ್ಟೆಯನ್ನುಟ್ಟುಕೊಳೆಕೊಳೆಯಾಗಿ ನರಗಳು ಹೊರಗೆ ಚಾಚಿಕೊಂಡು ಕೃಶನಾಗಿದ್ದ 


1]** 


೩೦೬ ಶ್ರೀಮದ್ಬಾಗವತಂ-- ದಶಮಸ್ಕಂಧಃ 


ಕುಚ್ಛೆಲಂ ಮಲಿನಂ ಕ್ಷಾಮಂ ದ್ವಿಜಂ ಧಮನಿಸಂತತಮ್‌ । 


ದೇವೀ ಪರ್ಯಚರತ್‌ ಸಾಕ್ಷಾಚ್ಚಾ ಮರವ್ಯಜನೇನ ವ್ಳ || ೨೩ 
ಅಂತಃಪುರಜನೋ ದೃಷ್ಟಾ ) Miche 
ವಿಸ್ಥಿತೋ5 ಭೂದತಿಪ್ರೀತ್ಯಾ ಅವಧೂತಂ ಸಭಾಜಿತಮ್‌ ॥ ೨೪ 


ಕಿಮನೇನ ಕೃತಂ ಪುಣ್ಯಮವಧೂತೇನ ಭಕ್ಷುಣಾ। 
ಶ್ರಿಯಾ ಹೀನೇನ ಲೋಕೇಶಸ್ಥಿನ್‌ ಗರ್ಹಿತೇನಾಧಮೇನ ಚ॥ ೨೫ 


ಯೋಪಸ್‌ ತ್ರಿಲೋಕಗುರುಣಾ ಶ್ರೀನಿವಾಸೇನ ಸಂಭೃತಃ। 
ಪರ್ಯಂಕಸ್ಟಾಂ ಶ್ರಿಯಂ ಹಿತ್ತಾಪರಿಷಕೋತಗ್ರಜೋ ಯಥಾ ॥ ೨೬ 


ಕಥಯಾಂಚಕ್ರತುರ್ಗಾಥಾಃ ಪೂರ್ವಾ ಗುರುಕುಲೇ ಸತೋ :। 


ಆತ್ಮನೋ ಲಲಿತಾ ರಾಜನ್‌ ಕರ್‌ ಗೃಹ್ಯ ಪರಸ್ಪರಮ್‌ ॥ ಶಿ 
ಶ್ರೀ ಭಗವಾನುವಾಚ- 

ಅಪಿ ಬ್ರಹ್ಮನ್‌ ಗುರುಕುಲಾದ್‌ ಭವತಾ ಲಬ್ದದಕ್ಷಿಣಾತ್‌ | 

ಸಮಾವೃತೇನ ಧರ್ಮಜ್ಞ ಭಾರ್ಯೋಡಾ ಸದೃಶೀನವಾ॥ ೨೮ 


ಆ ದ್ವಿಜನನ್ನು ರುಕ್ಮಿಣೀದೇವಿಯು ಸ್ವತಃ ಚಾಮರವ್ಯಜನಗಳನ್ನು ಹಿಡಿದು 
ಸೇವಿಸಿದಳು | (೨೨-೨೩). ಶುಭಕೀರ್ತಿಯಾದ ಶ್ರೀಕೃಷ್ಣನು ಅತ್ಯಂತ 
ಹರ್ಷದಿಂದ ಈ ಅವಧೂತನಿಗೆ ಮಾಡಿದ ಸೇವಾವಿಧಾನವನ್ನು ಕಂಡು 
ಅಂತಃಪುರದ ಜನರು ಅಚ್ಚರಿಗೊಂಡರು. "' ಅಬ್ಬಾ! ತಿರುಕನಾದ ಈ ನಿರ್ಗತಿಕನು 
ಯಾವ ಪುಣ್ಯ ಮಾಡಿರಬಹುದು | ಕೈಯಲ್ಲಿ ಕಾಸಿಲ್ಲ ಲೋಕದಲ್ಲಿನಿಂದಿತನಾದ 
ಒಬ್ಬ ಕೀಳು ಮನುಷ್ಯನಿವನು (೨೪-೨೫). ತ್ರಿಲೋಕ ಗುರುವೂ 
ಲಕ್ಷ್ಮೀನಿವಾಸನೂ ಆದ ಶ್ರೀಕೃಷ್ಣನು ಈತನಿಗೆ ಈ ಪರಿಯ ಗೌರವವನ್ನಿತ್ತು 
ಸತ್ವರಿಸಿದನಲ್ಲ! ಜೊತೆಗೆ ಹೀಠದಲ್ಲಿಕುಳಿತಿದ್ದದೇವಿಯನ್ನೂ ಬಿಟ್ಟುಎದ್ದುಹೋಗಿ 
ತನ್ನ ಅಣ್ಣನೋ ಎಂಬಂತೆ ಆಲಂಗಿಸಿಕೊಂಡನಲ್ಲ!'' ಎಂದುಕೊಂಡರು (೨೬). 
ಪರೀಕ್ಷಿತರಾಜ, ಅನಂತರ ಶ್ರೀಕೃಷ್ಣನೂ ಕುಚೇಲನೂ ಒಬ್ಬರೊಬ್ಬರ ಕೈಗಳನ್ನು 
ಹಿಡಿದುಕೊಂಡು ಹಿಂದೆ ತಾವು ಗುರುಕುಲದಲ್ಲಿದ್ದಾಗ ನಡೆದ 
ವಿನೋದವೃತ್ತಾಂತಗಳನ್ನು ಕುರಿತು ಮಾತನಾಡಿದರು (೨೭). ಬಳಿಕ ಭಗವಂತನು 


ಅಶೀತಿತಮಾಧ್ಯಾಯಃ ೩೦೭ 


ಪ್ರಾಯೋ ಗೃಹೇಷು ತೇ ಚಿತ್ತಮಕಾಮವಿಹತಂ ತಥಾ | 
ನೈವಾತಿಪ್ರೀಯಸೇ ವಿದ್ದನ್‌ ಧನೇಷು ವಿದಿತಂಹಿಮೇ॥ ಪ 


ಕೇಚಿತ್‌ ಕುರ್ವಂತಿ ಕರ್ಮಾಣಿ ಕಾಮೈರಹತಚೇತಸಃ 
ತ್ಯಜಂತಃ ಪ್ರಕೃತೀರ್ದೈವೀರ್ಯಥಾಹಂ ಲೋಕಸಂಗ್ರಹಮ್‌ ॥ ೩೦ 


ಕಚ್ಚಿದ್‌ ಗುರುಕುಲೇ ವಾಸಂ ಬ್ರಹ್ಮನ್‌ ಸ್ಥರಸಿ ನೌ ಯತಃ | 
ದ್ವಿಜೋ ವಿಜ್ಞಾಯ ವಿಜ್ಞೇಯಂ ತಮಸಃ ಪಾರಮಶ್ನುತೇ | ೩೧ 


ಸ | ಸತ್ಸರ್ಮಣಾಂ ಸಾಕ್ಷಾದ್‌ ದ್ವಿಜಾತೇರಿಹ ಸಂಭವಃ। 
ಆದ್ಯೋ50ಗ ಯತ್ರಾಶ್ರಮಿಣಾಂ ಯಥಾಹಂ ಜ್ಞಾನದೋ ಗುರುಃ ॥ ೩೨ 


ನನ್ನರ್ಥ ಕೋವಿದಾ ಬ್ರಹ್ಮನ್‌ ವರ್ಣಾಶ್ರಮವತಾಮಿಹ | 
ಯೇ ಮಯಾ ಗುರುಣಾ ವಾಚಾ ತರಂತ್ಯಂಜೋ ಭವಾರ್ಣವಮ್‌ ॥ ೩೩ 


ಹೇಳಿದನು: ""ಬ್ರಾಹ್ಮಣೋತ್ತಮ, ಗುರುದಕ್ಷಿಣೆಯನ್ನುಕೊಟ್ಟುಗುರುಕುಲದಿಂದ 
ನೀನು ಹಿಂದಿರುಗಿದಮೇಲೆ, ಸಮಾವರ್ತನೆಯನ್ನು ಮಾಡಿಕೊಂಡು 
ಅನುರೂಪಳಾದ ಕನ್ಯೆಯನ್ನು ಮದುವೆಯಾದೆಯೊ, ಇಲ್ಲವೊ ? (೨೮). ನಿನ್ನ 
ಮನಸ್ಸುಕಾಮಹತ ವಲ್ಲವಾದ್ದರಿಂದ ಸಂಸಾರದಲ್ಲಿವಿಶೇಷವಾಗಿ ಆಸಕವಾದದ್ದಲ್ಲ 
ವಿದ್ವಾಂಸನಾದ ನಿನಗೆ ಧನಾರ್ಜನೆಯಲ್ಲಿಹೆಚ್ಚಿನ ಒಲವಿಲ್ಲ ಇದು ನನಗೆ ಗೊತ್ತಿದ್ದ 
ವಿಷಯವೇ. ಕೆಲವರು ಕಾಮನಾರಹಿತರಾಗಿ ಫಲಾಸಕ್ತಿಇಲ್ಲದೆ ಕರ್ತವ್ಯಗಳನ್ನು 
ಮಾಡುತ್ತಇರುತ್ತಾರೆ. ಅವರು ದೇವಮಾಯಾಕಲ್ಪಿತವಾದ ವಿಷಯ ವಾಸನೆಯನ್ನು 
ತೊರೆದು, ಲೋಕ ಸಂಗ್ರಹಕ್ಕಾಗಿ ನನ್ನಂತೆ ಕರ್ಮಗಳನ್ನು ನಡೆಸುತ್ತಾರೆ 
(೨೯-೩೦). ದ್ವಿಜನು ಗುರುಕುಲದಲ್ಲಿಕಲಿಯಬೇಕಾದ ಶಾಸ್ತಾರ್ಥವನ್ನುಕಲಿತು 
ಅಜ್ಞಾನಾಂಧಕಾರವನ್ನು ದಾಟುತ್ತಾನಷ್ಟೆ. ಅಂತಹ ಗುರುಕುಲದಲ್ಲಿ ನಾವಿದ್ದ 
ಪ್ರಸಂಗವು ನೆನಪಿದೆಯೆ? ಗುರುಕುಲದಲ್ಲಿರುವ ಗುರುವು ದ್ವಿಜನಿಗೆ ಸತ್ಯರ್ಮಗಳ 
ಸಾಕ್ಷಾತ್‌ ಉದ್ಧ್ಭಮಸ್ಡಾನ. ಅವನು ಎಲ್ಲಆಶ್ರಮಿಗಳಿಗೂ ಪ್ರಥಮ ಗುರು. ನಾನು 
ಜ್ಞಾನಪ್ರನಾದ ಗುರು? (೩೧-೩೨). ಆದ್ದರಿಂದ, ವಿಪ್ರೋತ್ತಮ, ಈ ಮನುಷ್ಯ 


೧ ಅನುಬಂಧವನ್ನು ನೋಡಿ. 


೩೦೮ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ನಾಹಾಮಿಜ್ಯಾಪ್ರಜಾತಿಭ್ಯಾಂ ತಪಸೋಪಶಮೇನ ವಾ।ಟ 
ತುಷ್ಕೇಯಂ ಸರ್ವಭೂತಾತ್ಮಾ ಗುರುಶುಶ್ರೂಷಯಾ ಯಥಾ ॥ ೩೪ 


ಅಪಿ ನಃ ಸ್ಮರ್ಯತೇ ಬ್ರಹ್ಮನ್‌ ವೃತಂ ನಿವಸತಾಂ ಗುರ್‌ | 
ಗುರುದಾರೈಶ್ಟೋದಿತಾನಾಮಿಂಧನಾನಯನೇ ಕಿತ್‌ ॥ ೩೫ 


ಪ್ರವಿಷ್ಠಾನಾಂ ಮಹಾರಣ್ಯಮಪರ್ತೌಾ ಸುಮಹತ್‌ ದ್ವಿಜ! 
ವಾತವರ್ಷಮಭೂತೀವ್ರಂ ನಿಷ್ಠುರಾಃ ಸನಯಿತ್ನವ ಃ॥ ೩೬ 
ಸೂರ್ಯ ಶ್ಚಾಹಂ ಗತಸಾವತ್‌ ತಮಸಾ ಚಾವೃತಾ ದಿಶಃ । 
ನಿಮ್ನಂ ಕೂಲಂ ಜಲಮಯಂ ನ ಪ್ರಾಜ್ಞಾಯತ ಕಿಂಚನ ॥ ೩೭ 


ವಯಂ ಭ್ಹಶಂ ತತ್ರ ಮಹಾನಿಲಾಂಬುಭಿ- 

ರ್ನಿಹನ್ಯಮಾನಾ ಮುಹುರಂಬುಸಂಪ್ಪವೇ । 
ದಿಶೋsವಿದಂತೋsಥ ಪರಸರಂ ವನೇ 

ಗ್ರಹೀತಹಸಾಃ ಪರಿಬಭ್ರಿಮಾತುರಾಃ ॥ ೩೮ 


ಜನ್ಮದಲ್ಲಿ ಅದರಲ್ಲಿಯೂ ವರ್ಣಾಶ್ರಮಧರ್ಮಯುಕ್ತರಲ್ಲಿಗುರುವಾದ ನನ್ನಿಂದ 
ಯಾರು ಉಪದೇಶದ ಮೂಲಕ ಶೀಘ್ರವಾಗಿ ಸಂಸಾರ ಸಮುದ್ರವನ್ನು 
ದಾಟುತ್ತಾರೋ ಅವರೇ ಬುದ್ದಿಶಾಲಿಗಳು (೩೩). ಸರ್ವಭೂತಾತ್ಮನಾದ ನನಗೆ 
ಗುರುಶುಶ್ರೂಷೆಯಿಂದಾಗುವಷ್ಟು ಸಂತೋಷವು (ಗೃಹಸ್ಥ ಧರ್ಮವಾದ) 
ಯಜ್ಞದಿಂದಾಗಲಿ ಬ್ರಹ್ಮಚರ್ಯದಿಂದಾಗಲಿ ತಪೋವೈರಾಗ್ಯಾದಿಗಳಿಂದಾಗಲಿ 
ಆಗುವುದಿಲ್ಲ” (೩೪). ಮಿತ್ರ, ನಾವು ಗುರುಕುಲದಲ್ಲಿ ಇದ್ದಾಗ ಗುರುಪತ್ನಿಯ 
ಆಜ್ಞೆಯಂತೆ ಸೌದೆಯನ್ನು ತರಲು ಒಂದು ಮಹಾರಣ್ಯಕ್ಕೆ ಹೋದದ್ದು 
ನೆನಪಿದೆಯೆ ? ಆಗ ಸೌದೆಯನ್ನು ತರುವುದಕ್ಕೆ ಅಕಾಲವಾಗಿತ್ತು ನಾವು 
ಅರಣ್ಯಕ್ಕೆ ಹೋದಾಗ ಬಿರುಗಾಳಿಯೊಡನೆ ದೊಡ್ಡಮಳೆ ಬಂದಿತು. ಕಠೋರವಾಗಿ 
ಗುಡುಗು ಸಿಡಿಲುಗಳು ಹುಟ್ಟಿದವು. ಸೂರ್ಯನು ಮುಳುಗಿದ. ಎಲ್ಲ 
ದಿಕ್ಕುಗಳನ್ನೂ ಕತ್ತಲೆ ವ್ಯಾಪಿಸಿತು. ಹಳ್ಳತಿಟ್ಟುಗಳು ಜಲಮಯವಾದವು (೩೫-೩೭). 

೧ಇಜ್ಯಾ: ಯಜ್ಞ ಮುಂತಾದ ಗೃಹಸ್ಮ್ಥಧರ್ಮ. ಪ್ರಜಾತಿ:ಪ್ರಕೃಷ್ಣ ಜನ್ನವಾದ ಉಪನಯನ. 


ಇದರಿಂದ ಬ್ರಹ್ಮಚರ್ಯವನ್ನು ಗ್ರಹಿಸಬೇಕು. ತಪಸ್ಪು ಪಾನಪ್ರಸ್ಥ ಧರ್ಮ, ಉಪಶಮ 
ಸಂನ್ಯಾಸಿಧರ್ಮ. 


ಅಶೀತಿತಮಾಧ್ಯಾ ಯಃ ೩೦೯ 


ಏತದ್‌ ವಿದಿತ್ವಾಉದಿತೇ ರವ್‌ ಸಾಂದೀಪನಿರ್ಗುರುಃ ಟ॥ 
ಅನ್ವೇಷಮಾಣೋ ನಃ ಶಿಷ್ಯಾನಾಚಾರ್ಯೋ ಪಶ್ಯದಾತುರಾನ್‌ 11೩೯ 


ಅಹೋ ಹೇ ಪುತ್ರಕಾ ಯೂಯಮಸ್ಕದರ್ಥೇಂತಿದು:ಖಿತಾಃ । 

ಆತ್ಮಾವೈ ಪ್ರಾಣಿನಾಂ ಪ್ರೇಷ್ಠ ಸಮನಾದ್ಭತ್ಯ ಮತ್ತರಾಃ ॥ ೪೦ 
ಏತದೇವ ಹಿ ಸಚ್ಛಿಷ್ಕೈಃ ಕರ್ತವ್ಯಂ ಗುರುನಿಷ್ಕತಮ್‌ | 

ಯದ್‌ ವೆ ವಿಶುದ್ಧಭಾವೇನ ಸರ್ವಾರ್ಥಾತ್ಥಾರ್ಪಣಂ ಗುರೌ॥ ೪೧ 


ತುಷ್ಟೋ5ಹಂ ಭೋ ದ್ವಿಜಶ್ರೇಷ್ಠಾಃ ಸತ್ಯಾಃ ಸಂತು ಮನೋರಥಾ ಃಟ॥ 
ಛಂದಾಂಸ್ಕಯಾತಯಾಮಾನಿ ಭವಂತ್ಲಿಹ ಪರತ್ರ ಚ॥ ೪೨ 


ಇತ್ನಂ ವಿಧಾನ್ಯನೇಕಾನಿ ವಸತಾಂ ಗುರುವೇಶ್ನಸು। 
ಗುರೋರನುಗ್ರಹೇಣೈವ ಪುಮಾನ್‌ ಪೂರ್ಣಃ ಪ್ರಶಾಂತಯೇ ॥ ೪೩ 


ಜಲಮಯವಾದ ಕಾಡಿನಲ್ಲಿನಾವು ಬಿರುಗಾಳಿ ಮಳೆಗಳಿಗೆ ಸಿಕ್ಕಿ ಬಹಳ ತೊಂದರೆಗೆ 
ಒಳಗಾದೆವು. ಯಾವ ದಿಕ್ಕು ಎತ್ತ ಕಡೆ ಎಂಬುದೇ ತಿಳಿಯಲಿಲ್ಲ! ನಾವು 
ಸಂಭ್ರಾಂತರಾಗಿ ಒಬ್ಬರ ಕೈಯನ್ನು ಒಬ್ಬರು ಹಿಡಿದುಕೊಂಡು ಅಲೆದಾಡಿದವು | 
(೩೮)... ಸೂರ್ಯೋದಯವಾದ ಮೇಲೆ ಈ ವಿಷಯವನ್ನರಿತು 
ಸಾಂದೀಪನಿಗುರುಗಳು ಶಿಷ್ಯರನ್ನು ಹುಡುಕುತ್ತ ಬಂದು, ಕಂಗೆಟ್ಟಿದ್ದ ನಮ್ಮನ್ನು 
ಕಂಡರು. ಅವರು ಮರುಕದಿಂದ ""ಅಯ್ಯೋ ಮಕ್ಕಳಿರಾ, ನಮಗಾಗಿ ಇಷ್ಟುಕಷ್ಟಕ್ಕೆ 
ಒಳಗಾದಿರಿ. ಪ್ರಾಣಿಗಳಿಗೆ ತಮ ಪ್ರಾಣವೇ ಶ್ರೇಷ್ಠವಾದದ್ದು ಪ್ರಾಣವನ್ನುಲೆಕ್ಕಿಸದೆ 
ನೀವು ನನಗಾಗಿ ಶ್ರಮಪಟ್ಟಿರಿ (೩೯-೪೦). ಸರ್ವಸ್ವವಾದ ಆತ್ಮವನ್ನು 
ಗುರುವಿಗಾಗಿ ಅರ್ಪಣೆ ಮಾಡುವುದು ಉತಮಶಿಷ್ಯರ ಕರ್ತವ್ಯ. ಗುರುವಿನ 
ಬುಣವನ್ನುತೀರಿಸುವುದೆಂದರೆ ಇದೇ. ಎಲೈ ವಟುಗಳೆ, ನಾನು ಸಂತೃಪನಾದೆನು. 
ನಿಮ್ಮ ಮನೋರಥಗಳು ಈಡೇರಲಿ. ನನ್ನಿಂದ ಕಲಿತ ವೇದಗಳು 
ಇಹಪರಗಳೆರಡರಲ್ಲಿಯೂ ಸಾರವತ್ತಾಗಿ ಉಳಿದು ಫಲವನ್ನು ನೀಡಲಿ'' ಎಂದು 
ಹರಿಸಿದರು (೪೧-೪೨). ಈ ರೀತಿಯಲ್ಲಿನಾವು ಗುರುಕುಲದಲ್ಲಿರುವಾಗ 
ಎಷ್ಟೋ ಪ್ರಸಂಗಗಳು ನಡೆದವು. ಗುರುವಿನ ಅನುಗ್ರಹದಿಂದಲೇ ಮನುಷ್ಯನು 
ಪೂರ್ಣತೆಯನ್ನು ಪಡೆದು ಶಾಂತಿಯನ್ನು ಗಳಿಸುವನು'' ಎಂದನು (೪೩). ಆಗ 


1]** 


೩೧೦ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಬ್ರಾಹ್ಮಣ ಉವಾಚ- 
ಕಿಮಸ್ಥಾಭಿರನಿರ್ವತಂ ದೇವದೇವ ಜಗದುರೋ | 
ಭವತಾ ಸತ್ಯ ಕಾಮೇನ ಯೇಷಾಂ ವಾಸೋ ಗುರಾವಭೂತ್‌ ॥ ೪೪ 


ಯಸ್ಯ ಚ್ಚಂದೋಮಯಂ ಬ್ರಹ್ಮದೇಹ ಆವಪನಂ ವಿಭೋ। 
ಶ್ರೇಯಸಾಂ ತಸ್ಯ ಗುರುಷು ವಾಸೋತತ್ಯಂತವಿಡಂಬನಮ್‌ ॥ ೪೫ 


ಇತಿ ಶ್ರೀಮದ್ಬಾಗವತೇ ದಶಮಸ್ಕಂಧೇ ಅಶೀತಿತಮಾಧ್ಯಾಯ 





ಏಕಾಶೀತಿತಮಾಧ್ಯಾಯಃ 
ಶ್ರೀಶುಕ ಉವಾಚ- 
ಸ ಇತ್ನಂ ದ್ವಿಜಮುಖ್ಯೇನ ಸಹ ಸಂಕಥಯನ್‌ ಹರಿಃ । 
ಸರ್ವಭೂತಮನೋವಐಭಿಜ್ಞಃ ಸ್ಮಯಮಾನ ಉವಾಚ ತಮ್‌ ॥ ೧ 
ಬ್ರಹ್ಮಣ್ಯೋ ಬ್ರಾಹ್ಮಣಂ ಕೃಷ್ಣೋ ಭಗವಾನ್‌ ಪ್ರಹಸನ್‌ ಪ್ರಿಯಮ್‌ । 
ಪ್ರೇಮ್ಣಾನಿರೀಕ್ಷಣೇನೈವ ಪ್ರೇಕ್ಷನ್‌ ಖಲು ಸತಾಂ ಗತಿಃ ॥ ವಿ 
ಜೊತೆಗೆ ಗುರುಕುಲವಾಸವನ್ನು ಮಾಡಿದ ನಾವು ಸಂಪಾದಿಸದೆ ಇದ್ದದ್ದು 
ಯಾವುದು ೪ ನಿನ್ನ ದೇಹವೇ ವೇದಾಖ್ಯವಾದ ಬ್ರಹ್ಮವಾಗಿದೆ. ಸಕಲ 
ಶ್ರೇಯಸ್ಸುಗಳಿಗೆ ಉದ್ಭವಸ್ಥಾನವಾಗಿದೆ. ಇಂತಹ ನೀನು ಗುರುಕುಲದಲ್ಲಿ 
ವಾಸಮಾಡುವುದೆಂಬುದು ದೊಡ್ಡ ಲೋಕವಿಡಂಬನೆ!'' ಎಂದನು (೪೪-೪೫). 


ಇಲ್ಲಿಗೆ ಶ್ರಿಮದ್ಭಾಗವತದ ದಶಮಸ್ಕಂಧದಲ್ಲಿಎಂಬತ್ತನೆಯ ಅಧ್ಯಾಯ 





ಅಧ್ಯಾ ಯ ಲದ 
ಕುಬೇಲನು ತನ್ನ ಮನೆಗೆ ಹಿಂದಿರುಗುವುದು ಭಗವಂತನು ಅನುಗ್ರ ಹಿಸಿದ ಸಂಪತ್ತನ್ನು 
ಮನೆಯಲ್ಲಿ ಕಂಡು ಅವನ ಕಾರುಣ ಬವನ್ನುಕೊಂಡಾಡುವುದು. 


ಈ ಬಗೆಯಲ್ಲಿ ಕುಚೇಲನೊಡನೆ ಸರಸಾಲಾಪವನ್ನು ಮಾಡಿ, ಸರ್ವರ 
ಮನೋಗತವನ್ನೂ ಬಲ್ಲ ಶ್ರೀಹರಿಯು (ಈತನು ಅವಲಕ್ಕಿಯನ್ನು ಕೊಡಲು 


ಏಕಾಶೀತಿತಮಾಧ್ಯಾಯಃ ೩೧೧ 


ಶ್ರೀ ಭಗವಾನುವಾಚ- 


ಕಿಮುಪಾಯನಮಾನೀತಂ ಬ್ರಹ್ಮನ್‌ ಮೇ ಭವತಾ ಗೃಹಾತ್‌ । 
ಅಣ್ವಪ್ರೃಪಾಹೃತಂ ಭಕ್ತೆಃ ಪ್ರೇಮ್ಲಾ ಭೂರ್ಯೇವ ಮೇ ಭವೇತ್‌ । 


ಭೂರ್ಯಪ್ಯಭಕೋಪಹ್ಪತಂ ನಮೇ ತೋಷಾಯ ಕಲ್ಪತೇ [ ೩ 
ಪತ್ರಂ ಪುಷ್ಠಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ । 
ತದಹಂ ಭಕ್ತ್ಯುಪಹೃತಮಶ್ನಾಮಿ ಪ್ರಯತಾತ್ಮನಃ॥ ೪ 
ಇತ್ಯುಕ್ಕೋ ಪಿ ದ್ವಿಜಸಸ್ಟೈ ವ್ರೀಡಿತಃ ಪತಯೇ ಶ್ರಿಯಃ | 

ಪೃಥುಕಪ್ರಸೃತಿಂ ರಾಜನ್‌ ನ ಪ್ರಾಯಚ್ಛದವಾಜ್ಯುಖಃ॥ ೫ 


ಸರ್ವಭೂತಾತ್ನದ್ದಕ್‌ ಸಾಕ್ಷಾತ್‌ ತಸ್ಕ್ಯಾಗಮನಕಾರಣಮ್‌ । 
ವಿಜ್ಞಾಯಾಚಿಂತಯನ್ನಾಯಂ ಶ್ರೀಕಾಮೋ ಮಾಭಜತ್‌ ಪುರಾ॥ ೬ 


ಪತ್ನ್ಯಾಃ ಪತಿವ್ರತಾಯಾಸ್ತುಸಖಾ ಪ್ರಿಯಚಿಕೀರ್ಷಯಾ । 
ಪ್ರಾಪೋ ಮಾಮಸ್ಕ ದಾಸ್ಕಾಮಿ ಸಂಪದೋ5 ಮರ್ತೃದುರ್ಲಭಾಃ॥ ೭ 


ನಾಚುತಾನೆಂದು ತಿಳಿದು) ನಗುತ್ತ ಹೇಳಿದನು. ಬ್ರಾಹ್ಮಣಪ್ರಿಯನೂ ಸಜ್ಜನ 
ಶರಣ್ಯನೂ ಆದ ಶ್ರೀಕೃಷ್ಣನು ತನಗೆ ಪ್ರಿಯನಾದ ಆ ವಿಪ್ರನನ್ನುಪ್ರೇಮ ದೃಷ್ಟಿಯಿಂದ 
ನೋಡುತ್ತ ಮುಗುಳ್ಗಗೆ ಬೀರುತ್ತ ಹೀಗೆಂದನು (೧-೨). "ದ್ವಿಜೋತ್ತಮ, 
ನನಗೋಸ್ಕರ ಮನೆಯಿಂದ ಯಾವ ಕಾಣಿಕೆಯನ್ನು ತಂದಿದ್ದೀಯೆ? ಭಕ್ತರು 
ಪ್ರೀತಿಯಿಂದ ಕೊಟ್ಟದ್ದು ಅತ್ಯಲ್ಪವಾದರೂ ನನಗೆ ಬಹುವಾಗಿಬಿಡುತುದೆ | ಭಕ್ತಿ 
ಇಲ್ಲದವರು ಎಷ್ಟು ದೊಡ್ಡದನ್ನು ಕೊಟ್ಟರೂ ನನಗೆ ಸಂತೋಷವಾಗದು (೩). 
ಪರಿಶುದ್ಧಚಿತ್ರನಾದವನು ಭಕ್ತಿಯಿಂದ ಅರ್ಪಿಸಿದ್ದು- ಪತ್ರ, ಪುಷ್ಪ ಫಲ, 
ಜಲ-ಯಾವುದಾದರೂ ನಾನು ಅದನ್ನು ಸ್ವೀಕರಿಸುತ್ತೇನೆ'' ಎಂದು ನುಡಿದನು. 
ಪರೀಕ್ಷಿತರಾಜ, ಹೀಗೆ ಹೇಳಿದರೂ ಆ ಬ್ರಾಹ್ಮಣನು ಅವಲಕ್ಕಿಯನ್ನು ಕೊಡಲಿಲ್ಲ! 
ಸಾಕ್ಷಾತ್‌ ಲಕ್ಷ್ಮೀಪತಿಯಾದವನಿಗೆ ಒಂದು ಹಿಡಿ ಅವಲಕ್ಕಿಯನ್ನು ಕೊಡುವುದು 
ಹೇಗೆಂದು ನಾಚಿಕೆಯಿಂದ ತಲೆ ತಗ್ಗಿಸಿದನು (೪-೫). ಸರ್ವಭೂತಗಳ 
ಅಂತಃಕರಣಕ್ಕೆ ಸಾಕ್ಷಿಯಾದ ಶ್ರೀಕೃಷ್ಣನು ಕುಚೇಲನ ಆಗಮನಕ್ಕೆ ಕಾರಣವನ್ನರಿತು 


೩೧೨ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಇತ್ನಂ ಎಚಿಂತ್ಯ ವಸನಾಚ್ಚೀರಬದ್ದಾನ್‌ ದ್ವಿಜನ್ಮನಃ | 


ಸ್ವಯಂ ಜಹಾರ ಕಿಮಿದಮಿತಿ ಪೃಥುಕತಂಡುಲಾನ್‌ Il ೮ 
ನನ್ನೇತದುಪನೀತಂ ಮೇ ಪರಮಪ್ರೀಣನಂ ಸಖೇ। 

ತರ್ಪಯಂತ್ಯಂಗ ಮಾಂ ಎಶಮೇತೇ ಪೃಥುಕತಂಡುಲಾಃ Il ೯ 
ಅತಿ ಮುಷ್ಠಿಂ ಸಕ್ಕಜ್ಜಗ್ಗಾ ಕ್ವ ದ್ವಿತೀಯಾಂ ಜಗ್ಗುಮಾದದೇ ] 
ತಾವಚ್ಚೀರ್ಜಗೃಹೇ ಹಸಂ ತತರಾ ಪರಮೇಷ್ಠಿನಃ I ೧೦ 


ಏತಾವತಾಲಂ ಎಶ್ವಾತ್ಮನ್‌ ಸರ್ವಸಂಪತಮೃದ್ದಯೇ I 
ಅಸ್ಮಿನ್‌ ಲೋಕೇ ಥವಾಮುಷ್ಠಿನ್‌ ಪುಂಸಸ್ಮತ್ತೋಷಕಾರಣಮ್‌ ॥ ೧೧ 


ಬ್ರಾಹ್ನಣಸಾಂ ತು ರಜನೀಮುಷಿತ್ವಾಚ್ಯುತಮಂದಿರೇ | 
ಭುಕಾ ಶ್ವ ಪೀತ್ವಾ ಸುಖಂ ಮೇನೇ ಆತ್ಮಾನಂ ಸರ್ಗತಂಯಥಾ॥ ೧೨ 


""ಈತನು ಹಿಂದೆ ಎಂದೂ ಹಣದ ಆಸೆಗಾಗಿ ನನ್ನನ್ನು ಭಜಿಸಿದವನಲ್ಲ 
ಈಗಲಾದರೋ ಪತಿವ್ರತೆಯಾದ ತನ್ನಪತ್ನಿಗೆ ಸಂತೋಷವಾಗಲೆಂದು ಈ ಸ್ನೇಹಿತನು 
ನನ್ನಬಳಿಗೆ ಬಂದಿದ್ದಾನೆ. ದೇವತೆಗಳಿಗೂ ದುರ್ಲಭವಾದಷ್ಟುಸಂಪತ್ತನ್ನುಇವನಿಗೆ 
ಕೊಟ್ಟುಬಿಡುತ್ತೇನೆ'' ಎಂದು ಆಲೋಚಿಸಿದನು (೬-೭). ಹೀಗೆ ಆಲೋಚಿಸಿ ಆ 
ಬ್ರಾಹ್ಮಣನ ಚಿಂದಿ ಬಟ್ಟೆಯಲ್ಲಿ ಮರೆಸಿಕೊಂಡಿದ್ದ ಅವಲಕ್ಕಿಯನ್ನು "ಇದೇನು 4 
ಎನ್ನುತ್ತ ತಾನೇ ಕೈಹಾಕಿ ತೆಗೆದುಕೊಂಡನು ! ""ಆಹಾ | ಮಿತ್ರ, ನನಗೆ ತುಂಬ 
ಪ್ರಿಯವಾದ ವಸುವನ್ನೇ ತಂದಿದ್ದೀಯಲ್ಲ! ವಿಶ್ವಾತ್ಮನಾದ ನನಗೆ ಅವಲಕ್ಕಿ ಬಹಳ 
ಪ್ರಿಯವಾದದ್ದು! ನನಗೆ ತೃಪ್ತಿಯಾಗುವುದು'' ಎನ್ನುತ್ತ ಶ್ರೀಕೃಷ್ಣನು ಒಂದು ಹಿಡಿ 
ಅವಲಕ್ಕಿಯನ್ನು ತಿಂದು ಇನ್ನೊಂದು ಹಿಡಿಗೆ ಕೈಹಾಕಿದನು. ಅಷ್ಟರಲ್ಲಿ 
ಲಕ್ಷ್ಮೀದೇವಿಯಾದ ರುಕ್ಮಿಣಿಯು ತನ್ನ ಪತಿಯಾದ ಸರ್ವೇಶ್ವರನ ಕೈಯನ್ನು ಗಪ್ಪನೆ 
ಹಿಡಿದು ಇಂತೆಂದಳು (೮-೧೦) : ""ಓ ಎಶ್ವಾತೃ ಇಷ್ಟು ಸಾಕು | ಇಷ್ಟರಿಂದಲೇ 
ಮನುಷ್ಯನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಸಕಲ ಸಂಪತ್ತುಗಳೂ ನೀನು 
ಮೆಚ್ಚುವಷ್ಟು ದೊರಕುತವೆ !'' ಎಂದು ನುಡಿದಳು (೧೧). ಕುಚೇಲನು 
ಆ ರಾತ್ರಿ ಅಚ್ಯುತನ ಅರಮನೆಯಲ್ಲಿ ಉಳಿದು ಮೃಷ್ಟಾನ್ನವನ್ನುಂಡು ಉತ್ತಮ 


ಏಕಾಶೀತಿತಮಾಧ್ಯಾಯಃ ೩೧೩ 


ಶ್ಲೋಭೂತೇ ಎಶ್ವಭಾವೇನ ಸಸುಖೇನಾಭಿವಂದಿತಃ 


ಜಗಾಮ ಸ್ವಾಲಯಂ ತಾತ ಪಥ್ಯನುವ್ರಜ್ಯ ನಂದಿತಃ ॥ ೧೩ 
ಸ ಚಾಲಬಾ ಧನಂ ಕಷ್ಣಾನ್ನ ತು ಯಾಚಿತವಾನ್‌ ಸ್ವಯಮ್‌ 
ಸಗ್ಗಹಾನ್‌ ವ್ರೀಡಿತೋತಗಚ್ಛ್ಚನ್ನಹದ್ದರ್ಶನನಿರ್ವತಃ॥ ೧೪ 
ಅಹೋ ಬ್ರಹ್ಮಣ್ಯದೇವಸ್ಯ ದೃಷ್ಟಾಬ್ರಹ್ಮಣ್ಯತಾ ಮಯಾ | 

ಯದ್‌ ದರಿದ್ರತಮೋ ಲಕ್ಷ್ಮೀಮಾಶ್ಚಿಷ್ಟೋ ಬಿಭ್ರತೋರಸಿ॥ ೧೫ 
ಕ್ಹಾಹಂ ದರಿದ್ರಃ ಪಾಪೀಯಾನ್‌ ಕ್ವ ಕೃಷ್ಣಃ ಶ್ರೀನಿಕೇತನಃ | 

ಬ್ರಹ್ಮ ಬಂಧುರಿತಿ ಸ್ಮಾಹಂ ಬಾಹುಭ್ಯಾಂ ಪರಿರಂಭಿತಃ ॥ ೧೬ 
ನಿವಾಸಿತಃ ಪ್ರಿಯಾಜುಷ್ಟೇ ಪರ್ಯಂಕೇ ಭ್ರಾತರೋ ಯಥಾ । 

ಮಹಿಷ್ಯಾ ವೀಜಿತಃ ಶ್ರಾಂತೋ ವಾಲವ್ಯಜನಹಸಯಾ ॥ ೧೭ 


ಪೇಯವನ್ನುಕುಡಿದು ತಾನು ಸ್ವರ್ಗದಲ್ಲಿದ್ದೇನೆಂದು ಭಾವಿಸಿದನು! ಮಾರನೆಯ 
ದಿನ ಜಗಜ್ಜನಕನೂಆನಂದಪೂರ್ಣನೂ ಆದ ಭಗವಂತನಿಂದ ಸತೃತನಾಗಿ ತನ್ನ 
ಮನೆಗೆ ಹೊರಟನು. ಶ್ರೀಕೃಷ್ಣನು ಅವನನ್ನು ದಾರಿಯಲ್ಲಿ ಸರಸಾಲಾಪದಿಂದ 
ಸಂತೋಷಪಡಿಸುತ್ತಜೊತೆಗೆ ಹೋಗಿ ಕಳಿಸಿಕೊಟ್ಟನು (೧೨-೧೩). ಕುಚೇಲನು 
ಶ್ರೀಕೃಷ್ಣನಿಂದ ಧನವನ್ನು ಪಡೆಯಲಿಲ್ಲ! ಲಜ್ಜೆಯಿಂದ ತಾನಾಗಿ ಬೇಡಲಿಲ್ಲ! 
ಆದರೂ ಮಹಾಪುರುಷನ ದರ್ಶನವಾಯಿತೆಂದು ಸಂತೋಷದಿಂದ ಮನೆಗೆ 
ಹಿಂದಿರುಗಿದನು. ದಾರಿಯನ್ನು ತುಳಿಯುತ್ತ ಮನಸಿನಲ್ಲಿ ""ಆಹಾ | ಬ್ರಾಹ್ಮಣ 
ಪ್ರಿಯನಾದ ದೇವನಿಗೆ ಬ್ರಾಹ್ಮಣನಲ್ಲಿ ಎಷ್ಟು ಪ್ರೀತಿಯೆಂಬುದನ್ನು ಕಣ್ಣಾರೆ 
ಕಂಡೆನು. ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿಯನ್ನು ಧರಿಸಿದ ಆ ಮಹಾನುಭಾವನು 
ಹುಟ್ಟುದರಿದ್ರನಾದ ನನ್ನನ್ನು ಆಲಿಂಗಿಸಿ ಕೊಂಡನಲ್ಲ! (೧೪-೧೫). ದರಿದ್ರನೂ 
ಅಲ್ಪನೂ ಆದ ನಾನೆಲ್ಲಿ? ಲಕ್ಷ್ಮೀನಿವಾಸನಾದ ಶ್ರೀಕೃಷ್ಣನೆಲ್ಲಿ? ಕೇವಲ 
ಬ್ರಾಹ್ಮಣನೆಂದು ನನ್ನನ್ನು ಎರಡು ತೋಳುಗಳಿಂದಲೂ ಅಪ್ಪಿಕೊಂಡನು. 
ಪತ್ನಿಯೊಡನೆ ಕುಳಿತುಕೊಳ್ಳುವ ತನ್ನ ಮಂಚದಲ್ಲಿ ತನ್ನ ಅಣ್ಣತಮ್ಮಂದಿರ ಹಾಗೆ, 
ನನ್ನನ್ನು ಕುಳ್ಳಿರಿಸಿಕೊಂಡನು | ನಾನು ಬಳಲಿದ್ದೇನೆಂದು ಅವನ ರಾಣಿಯೇ 


೩೧೪ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 
ಶುಶ್ರೂಷಯಾ ಪರಮಯಾ ಪಾದಸಂವಾಹನಾದಿಭಿಃ । 
ಪೂಜಿತೋ ದೇವದೇವೇನ ವಿಪ್ರದೇವೇನ ದೇವವತ್‌ ॥ ೧೮ 


ಸ್ವರ್ಗಾಪವರ್ಗಯೋಃ ಪುಂಸಾಂ ರಸಾಯಾಂ ಭುವಿ ಸಂಪದಾಮ್‌ । 
ಸರ್ವಾಸಾಮಷಿ ಸಿದ್ದೀನಾಂ ಮೂಲಂ ತಚ್ಚ್ಛರಣಾರ್ಚನಮ್‌ ॥ ೧೯ 
ಅಧನೋತಯಂ ಧನಂ ಪ್ರಾಪ್ಯ ಮಾಧ್ಯನ್ನುಚ್ಚೈರ್ನ ಮಾಂ ಸ್ಕರೇತ್‌ । 
ಇತಿ ಕಾರುಣಿಕೋ ನೂನಂ ಧನಂ ಮೇ: ಭೂರಿ ನಾದದಾತ್‌ ॥ ೨೦ 
ಅತಿ ತಚ್ಚಿಂತಯನ್ನಂತಃ ಪ್ರಾಪೋ ನಿಜಗ್ಗಹಾಂತಿಕಮ್‌ | 
ಸೂರ್ಯಾನಲೇಂದುಸಂಕಾಶೈರ್ವಿಮಾನೈಃ ಸರ್ವತೋ ವೃತಮ್‌ ॥ ೨೧ 
ಎಚಿತ್ರೋಪವನೋದ್ಯಾನೈಃ ಕೂಜದ್ದ್ವಿಜಕುಲಾಕಲೈ:। 
ಪ್ರೋತ್ಫುಲ್ಲಕುಮುದಾಂಭೋಜಕಹ್ಲಾರೋತಲವಾರಿಭಿಃ॥ ಪಿ 





ತನ್ನ ಕೈಯಲ್ಲಿಚಾಮರವನ್ನುಹಿಡಿದು ಗಾಳಿ ಬೀಸಿದಳು! (೧೬-೧೭). ಆ ದೇವ 
ದೇವನು ನಾನೊಬ್ಬ ದೇವತೆಯೋ ಎಂಬಂತೆ ಕಾಲೊತುವುದೇ ಮೊದಲಾದ 
ಸೇವೆಯಿಂದ ನನ್ನನ್ನು ಪೂಜಿಸಿದನು. ಜನರಿಗೆ ಸ್ವರ್ಗಾಪವರ್ಗಗಳಿಗೂ ಸಕಲ 
ಸಂಪತ್ತುಗಳಿಗೂ ಸಮಸ್ತ ಸಿದ್ದಿಗಳಿಗೂ ಈ ಲೋಕದಲ್ಲಿ ಆತನ ಅಡಿದಾವರೆಯ 
ಅರ್ಚನೆ ಮೂಲಕಾರಣ (೧೮-೧೯). ""ದರಿದ್ರನಾದ ಈತನಿಗೆ ಧನವನ್ನು 
ಕೊಟ್ಟರೆ ಅಹಂಕಾರಿಯಾಗಿ ನನ್ನ ಸ್ಮರಣೆಯನ್ನು ಬಿಟ್ಟಾನು' ಎಂದೇ ಕರುಣಾ 
ಶಾಲಿಯಾದ ಆತನು ನನಗೆ ಸ್ವಲ್ಪ ಹಣವನ್ನೂ ಕೊಡಲಿಲ್ಲ!'' ಎಂದು 
ಆಲೋಚಿಸುತ್ತ ಕುಚೇಲನು ತಾನಿದ್ದ ಮನೆಯ ಸಮೀಪಕ್ಕೆ ಬಂದನು. 
ಎದುರಿಗೊಂದು ದಿವ್ಯ ಭವನವು ಸೂರ್ಯಾಗ್ನಿ ಚಂದ್ರರಂತೆ ಹೊಳೆಯುವ 
ಗೋಪುರಗಳಿಂದ ಎರಾಜಿಸುತ್ತಿತ್ತು | (೨೦-೨೧). ಅದರ ಸುತ್ತಲೂ 
ವೃಕ್ಷವಾಟಿಕೆ, ಹೂದೋಟ. ಅದರಲ್ಲಿ ಹಕ್ಕಿಗಳು ಚಲಿಪಿಲಿಗುಟ್ಟುಶಿವೆ. ಕೊಳಗಳಲ್ಲಿ 
ಬಿಳಿಯ ನೈದಿಲೆ, ತಾವರೆ, ಬಿಳಿಯ ಜಲಪುಷ್ಪ ಕನ್ನೆ ಎದಿಲೆಗಳು ಅರಳಿವೆ! (೨೨). 


ಏಕಾಶೀತಿತಮಾಧ್ಯಾಯಃ ೩೧೫ 


ಜುಪ್ಪಂ ಸ್ವಲಂಕೃತ್ಸೆಃ ಪುಂಭಿಃ ಸ್ವೀಭಿಶ್ಚ ಹರಿಣಾಕ್ಷಿಭಿಃ । 


ಕಿಮಿದಂ ಕಸ್ಯ ವಾ ಸ್ಥಾನಂ ಕಥಂ ತದಿದಮಿತ್ಯಭೂತ್‌ || ೨೩ 
ಏವಂ ಮಾಮಾಂಸಮಾನಂ ತಂ ನರಾ ನಾರ್ಯೋನಮರಪ್ರಭಾಃ। 
ಪ್ರತ್ಯಗ್ಗಹ್ನನ್‌ ಮಹಾಭಾಗಂ ಗೀತವಾದ್ಯೇನ ಭೂಯಸಾ॥ ೨೪ 


ಪತಿಮಾಗತಮಾಕರ್ಣ್ಯ ಪತ್ನ್ಯುದ್ಧರ್ಷಾತಿ ಸಂಭ್ರಮಾ। 
ನಿಶಕ್ರಾಮ ಗೃಹಾತೂರ್ಣಂ ರೂಪಿಣೀ ಶ್ರೀರಿವಾಲಯಾತ್‌ ॥ ೨೫ 


ಪತಿವ್ರತಾ ಪತಿಂ ದೃಷ್ಟ್ವಾಪ್ರೇಮೋತ್ಕಂಠಶ್ರುಲೋಚನಾ। 


ಮಾಲಿತಾಕ್ಷ ;ನಮದ್‌ ಬುದ್ಧ್ಯಾ ಮನಸಾ ಪರಿಷಸ್ಥಜೇ | ೨೬ 
ಪತ್ನೀಂ ವೀಕ್ಷ ವಿಸ್ಥುರಂತೀಂ ದೇವೀಂ ವೈಮಾನಿಕೀಮಿವ | 
ದಾಸೀನಾಂ ನಿಷ್ಕಕಂಠೀನಾಂ ಮಧ್ಯೇ ಭಾಂತೀಂಸ ವಿಸ್ಥಿತಃ | ೨೭ 


ಅಲಂಕರಿಸಿಕೊಂಡಿದ್ದ ಗಂಡಸರೂ ಹರಿಣಾಕ್ಷಿಯರಾದ ಹೆಂಗಸರೂ 
ಸಂಚರಿಸುತ್ತಿದ್ದಾರೆ | ಅದನ್ನು ನೋಡಿ ಕುಚೇಲನು "ಅಬ್ಬಾ! ಇದೇನು? ಯಾರ 
ಮನೆಇದು?9 ಅದು ಹೇಗೆ ಇದಾಯಿತು!'' ಎಂದು ಅಚ್ಚರಿಯಿಂದ ಆಲೋಚಿಸುತ್ತ 
ನಿಂತನು (೨೩). ಹೀಗೆ ಆಲೋಚಿಸುತ್ತಿದ್ದ ಆ ಪುಣ್ಯಾತ್ಮನನ್ನು ದೇವತೆಗಳಂತೆ 
ಕಂಗೊಳಿಸುತ್ತಿದ್ದ ಸ್ತ್ರೀ ಪುರುಷರು ಗೀತವಾದ್ಯಗಳೊಡನೆ ಸ್ವಾಗತಿಸಿದರು | 
ಪತಿಯು ಬಂದನೆಂದು ಕೇಳಿ ಆತನ ಮಡದಿಯು ಅತ್ಯಂತ ಹರ್ಷಿತಳಾಗಿ 
ಸಡಗರಿಸುತ್ತ ಸಾಕ್ಷಾಲಕ್ಷ್ಮಿಯಂತೆ ಬೇಗಬೇಗನೆ ಮನೆಯಿಂದ ಹೊರಬಂದಳು 
(೨೪-೨೫). ಆ ಪತಿವ್ರತೆಯು ಗಂಡನನ್ನು ನೋಡಿ ಪ್ರೇಮಾತಿಶಯದಿಂದ 
ಆನಂದಾಶ್ರುಗಳನ್ನು ಸುರಿಸುತ್ತ ಕಣ್ಣುಮುಚ್ಚಿ ಹೃದಯಲ್ಲಿಯೇ ಅವನಿಗೆ 
ನಮಸ್ಕರಿಸಿದಳು. ಮನಸಿನಲ್ಲಿಯೇ ಅವನನ್ನು ಆಲಿಂಗಿಸಿಕೊಂಡಳು | (೨೬). 
ಚಿನ್ನದ ಹಾರಗಳನ್ನು ಧರಿಸಿದ್ದ ದಾಸಿಯರ ನಡುವೆ, ವಿಮಾನಾರೂಢಳಾದ 
ದೇವತೆಯೋ ಎಂಬಂತೆ ಕಂಗೊಳಿಸುತ್ತಿದ್ದ ಹೆಂಡತಿಯನ್ನು ನೋಡಿ 
ಕುಚೇಲನು ವಿಸ್ಥಿತನಾದನು. ತರುವಾಯ ಅವಳೊಡನೆ ಸಂತೋಷದಿಂದ 


೩೧೬ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಪ್ರೀತಃ ಸ್ವಯಂ ತಯಾ ಯುಕ್ತಃ ಪ್ರವಿಷ್ಟೋ ನಿಜಮಂದಿರಮ್‌ | 
ಮಣಿಸಂಭಶತೋಪೇತಂ ಮಹೇಂದ್ರಭವನಂ ಯಥಾ॥ ೨೮ 


ಪಯಃ ಫೇನನಿಭಾಃ ಶಯ್ಯಾ ದಾಂತಾ ರುಕ್ಫಪರಿಚ್ಛದಾಃ। 
ಪರ್ಯಂಕಾ ಹೇಮದಂಡಾನಿ ಚಾಮರವೃಜನಾನಿ ಚಿ ರೀ 


ಆಸನಾನಿ ಚ ಹೈಮಾನಿ ಮ್ಹದೂಪಸರಣಾನಿ ಚ। 
ಮುಕಾದಾಮವಿಲಂಬೀನಿ ವಿತಾನಾನಿ ದ್ಯುಮಂತಿ ಚ।॥ ೩೦ 


ಸಚ್ಛಸಟಿಕ ಕುಡ್ಕೈಷು ಮಹಾಮಾರಕತೇಷು ಚ। 
ರತ್ನದೀಪಾ ಭ್ರಾಜಮಾನಾ ಲಲನಾರತ್ನಸಂಯುತಾಃ॥ ೩೧ 


ವಿಲೋಕ್ಯ ಬ್ರಾಹ್ಮಣಸತ್ರ ಸಮೃದ್ದೀಃ ಸರ್ವಸಂಪದಾಮ್‌ । 
ತರ್ಕಯಾಮಾಸ ನಿರ್ವೈಗ್ರಃ ಸ್ಪೆಸೆಮ್ಮದ್ಧಿಮಹೈತುಕೀಮ್‌ ॥ ೩೨ 
ನೂನಂ ಬತೈತನ್ಮಮ ದುರ್ಭಗಸ್ಯ 
ಶಶ್ಚದ್ಧರಿದ್ರಸ್ಯ ಸಮೃದ್ಧಿ ಹೇತುಃ ॥ 
ಮಹಾವಿಭೂತೇರವಲೋಕತೋ5 ನ್ಯೋ 
ನೈವೋಪಪದ್ಯೇತ ಯದೂತಮಸ್ಯ ॥ ೩೩ 


ಕುಚೇಲನು ದೇವೇಂದ್ರಭವನವೋ ಎಂಬಂತಿದ್ದ ತನ್ನ ಮನೆಯನ್ನು 
ಪ್ರವೇಶಿಸಿದನು (೨೭-೨೮). ಮನೆಯಲ್ಲಿ ಮಣಿಮಯವಾದ ನೂರಾರು 
ಕಂಭಗಳು. ಹಾಲಿನ ನೊರೆಯಂತೆ ಬೆಳ್ಳಗಿರುವ ದಂತ ನಿರ್ಮಿತವಾದ 
ಹಾಸಿಗೆಗಳು. ಚಿನ್ನದ ಜರತಾರಿ ಹೊದಿಸಿದ ಸುಪತಿಗೆಗಳು. ಚಿನ್ನದ ಹಿಡಿಯುಳ್ಳ 
ಚಾಮರಗಳು, ಬೀಸಣಿಗೆಗಳು. ಮೆತ್ತನೆಯ ಆಸನವನ್ನು ಹಾಸಿರುವ ಸುವರ್ಣ 
ಪೀಠಗಳು. ಮುತ್ತಿನ ಗೊಂಚಲುಗಳು ತೂಗುತ್ತಿರುವ ಸುಂದರವಾದ ಮೇಲ್ವಟ್ಟುಗಳು 
(೨೯-೩೦). ಶುಭ್ರವಾದ ಸಟಿಕ ಶಿಲೆಗಳಿಂದಲೂ ಇಂದ್ರನೀಲ ಮಣಿಗಳಿಂದಲೂ 
ರಚಿತವಾದ ಗೋಡೆಗಳು. ಸುಂದರವಾದ ಸ್ತ್ರೀ ಪ್ರತಿಮೆಗಳು ಹಿಡಿದಿರುವ 
ರತ್ನದೀಪಗಳು! (೩೧). ಈ ರೀತಿಯಲ್ಲಿತನಗೆ ಪ್ರಾಪ್ತವಾದ ಸಕಲ ಸಂಪತ್ತುಗಳು 
ಸಮೃದ್ಧಿಯನ್ನುವೀಕ್ಷಿಸಿ ಆ ಬ್ರಾಹ್ಮಣನು ಅದರಲ್ಲಿಯಾವ ಆಸಕ್ತಿಯನ್ನೂತಳೆಯದೆ 
ಶಾಂತನಾಗಿ, ನಾನು ಬಯಸದೆ ಇದ್ದರೂ ಆಕಸ್ಥಿಕವಾಗಿ ಈ ಸಂಪತ್ತು ಹೇಗೆ 
ಬಂದಿತೆಂದು ವಿಚಾರಮಾಡಿದನು (೩೨). ""ಆಹಾ। ನಿರ್ಭಾಗೃನೂ ಹುಟ್ಟುದರಿದ್ರನೂ 
ಆದ ನನಗೆ ಇಷ್ಟುಸಂಪತ್ತುಬರಲು ಕಾರಣವೇನಿರಬಹುದು ? ಮಹಾಮಹಿಮನಾದ 


ಏಕಾಶೀತಿತಮಾಧ್ಯಾಯಃ ೩೧೭ 


ನನ್ನಬ್ರುವಾಣೋ ದಿಶತೇ ಸಮಕ್ಷಂ 

ಯಾಚಿಷವೇ ಭೂರ್ಯಪಿ ಭೂರಿಭೋಜಃ। 
ಪರ್ಜನ್ಯವತತ್‌ ಸ್ವಯಮಾಕ್ಷಮಾಣೋ 

ದಾಶಾರ್ಹಕಾಣಾಮೃಷಭಃ ಸಖಾಮೇ॥ ೩೪ 
ಕಿಂಚಿತ್ಯರೋತ್ಯುರ್ವಪಿ ಯತ್‌ ಸ್ಪದತಂ 

ಸುಹೃತ್ಛ ತಂ ಫಲ ಹಿ. ಭೂರಿಕಾರೀ । 
ಮಯೋಪನೇತಾಂ ಪೃಥುಕ್ಗೆ ೈಕಮುಷ್ಠಿಂ 

ಪ್ರತ್ಯಗ್ರಹೀತ್‌ ಪ್ರೀತಿಯುತೋ ಮಹಾತ್ಮಾ ೩೫ 

ತಸೆ ವ ಜಃ ಸೌಹೃದಸಖ್ಯ ಮೈತ್ರೀ 

ದಾಸ್ಕಂ ಪುನರ್ಜನ್ನನಿ ಜನ್ನನ ಸ್ಯಾತ್‌ । 
ಮಹಾನುಭಾವೇನ ಗುಣಾಲಯೇನ 

ವಿಷಜ್ಯತಸತುರುಷಪ್ರಸಂಗಃ ॥ ೩೬ 


ಆ ಯದೂತ್ರಮನ ದರ್ಶನ ಭಾಗ್ಯವೇ ಇದಕ್ಕೆ ಕಾರಣವಲ್ಲದೆ ಇನ್ನೊಂದಿಲ್ಲ! 
(೩೩). ನನ್ನಮಿತ್ರನಾದ ಯದುಶ್ರೆ ಶ್ರೇಷ್ಠನು ಎದುರಿಗೆ ಏನನ್ನೂ ಹೇಳುವುದಿಲ್ಲ 
ಆಮೇಲೆ ತಾನೇ ವಿಚಾರಮಾಡಿ ಯಾಚಕನಿಗೆ ಹಿಂದಿನಿಂದ ಲ್ಕ ವಲ್ಲದ ಷ್ಠನ್ನು 
ಕೊಟ್ಟು ಬಿಡುತಾನೆ. ಭೂರಿದಾನ ಮಾಡುವ ಆತನು ರ 
ಮೋಡವಿದ್ದಂತೆ. (ರೈತನು ರಾತ್ರಿ ಮಲಗಿದ್ದಾಗ ಮೋಡವು ಬೇಕಾದಷ್ಟು 
ಮಳೆಸುರಿಸಿ ಹೊಲವನ್ನು ಫಲವತ್ತಾಗಿ ಮಾಡುತ್ತದೆ) (೩೪). “ಶ್ರೀ ಕೃಷ್ಣ ನುತಾನು 
ಮಾಡಿದ ಸಹಾಯ ದೊಡ್ಡದಾದರೂ ಚಿಕ್ಕದೆಂದು ತಿಳಿಯುತ್ತಾನೆ. "ಸೇಹಿತರು 
ಮಾಡಿದ್ದುಅತ್ಯ ಲವಾದರೂ ಬಹು ದೊಡ್ಡದೆಂದು ಭಾವಿಸುತಾನೆ. ನಾನು ಒಯ್ದ 
ಒಂದು ಒಡಿ ಅವಲಕ್ಕಿಯನ್ನು ಎಷ್ಟು. ಸಂತೋಷದಿಂದ ಆ ಮಹಾತ್ಮನು. 
ಸ್ವೀಕರಿಸಿದನು | (೩೫). ಜನ್ಮಜನ್ಮಾಂತರಗಳಲ್ಲಿಯೂ ನನಗೆ ಆತನಲ್ಲಿಯೇ 
ಪ್ರೇಮ, ಸ್ನೇಹ, ಶುಭ ಪ್ರಾರ್ಥನೆಗಳು ನೆಲೆಸಿರಲಿ. ಅವನ ದಾಸ್ಯವೂ ಲಭಿಸಲಿ. 


೧ ಈ ಶ್ಲೋಕದಲ್ಲಿ "ಭೂರಿಭೋಜಃ' ಎಂಬ ಶಬ್ದವಿದೆ. ಪ್ರಭೂತವಾದ ಭೋಗವುಳ್ಳವನು, 
ಸ್ವಯಂ ಲಕ್ಷ್ಮೀಪತಿಯಾದ್ದರಿಂದ- ಎಂದು ವ್ಯಾಖ್ಯಾನಕಾರರು ಅರ್ಥಮಾಡಿದ್ದಾರೆ. ಭೂರಿ 
ಭುಂಕ್ಷೇ ಇತಿ ಭೂರಿಭೋಜಃ ಎಂದು ಈ ಶಬ್ದಕ್ಕೆ ವೃತ್ಪತ್ತಿ ಅನುವಾದದಲ್ಲಿಭೂರಿ ಭೋಜಯತೀತಿ 
ಭೂರಿಭೋಜಃ ಎಂಬ ವ್ಯತ್ತತಿಯನ್ನಿಟ್ಟು ಅರ್ಥ ಬರೆದಿದೆ. 


೩೧೮ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಭಕಾಯ ಚಿತ್ರಾ ಭಗವಾನ್‌ ಹಿ ಸಂಪದೋ 

ರಾಜ್ಯಂ ವಿಭೂತೀರ್ನ ಸಮರ್ಥಯತೃ್ಯಜಃ 
ಅದೀರ್ಥಬೋಧಾಯ ವಿಚಕ್ಷಣಃ ಸ್ವಯಂ 

ಪಶ್ಯನ್‌ ನಿಪಾತಂ ಧನಿನಾಂ ಮದೋದ್ಭವಮ್‌ Il ೩೭ 


ಇತ್ನಂ ವ್ಯವಸಿತೋ ಬುದ್ಧ್ಯಾ ಭಕ್ರೋ5ತೀವ ಜನಾರ್ದನೇ। 
ವಿಷಯಾನ್‌ ಜಾಯಯಾ ತ್ಯಕ್ಷ ನ್‌ ಬುಭುಜೇ ನಾತಿಲಂಪಟಃ ॥ ೩೮ 


ತಸ್ಯ ವೈ ದೇವದೇವಸ್ಯ ಹರೇರ್ಯಜ್ಞ ಪತೇಃ ಪ್ರಭೋಃ॥ 

ಬ್ರಾಹ್ಮಣಾಃ ಪ್ರಭವೋ ದೈವಂ ನ ತೇಭ್ಯೋ ವಿದ್ಯತೇ ಪರಮ್‌ ॥ ೩೯ 
ಏವಂ ಸ ವಿಪ್ರೋ ಭಗವತ್ತುಹೃತದಾ 

ದೃಷ್ಟ್ವಾಸ್ಟಭ್ಛತ್ಯೈ ರಜಿತಂ ಪರಾಜಿತಮ್‌ । 

ತದ್ದಾ3 ವೇಗದ _ಥಿತಾತ್ಮಬಂಧನ- 

ಸದಾ ಲೇಭೇ ಚೆರತಃ ಸತಾಂ ಗತಿಮ್‌ ॥ ೪೦ 


ಮಹಾನುಭಾವನೂ ಸದ್ಗುಣನಿಲಯನೂ ಆದ ಶ್ರೀಕೃಷ್ಣನ ಸಂಗದಲ್ಲಿಆತನ ಭಕರ 
ಸಹವಾಸವೂ ದೊರೆಯಲಿ (೩೬). ಜನ್ಮರಹಿತನಾದ ಭಗವಂತನು 
ಮಹಾಬುದ್ಧಿಶಾಲಿ. ಧನವಂತರಿಗೆ ಧನಮದದಿಂದಾಗುವ ಸರ್ವನಾಶವನ್ನು 
ತಿಳಿದಿದ್ದಾನೆ. ಆದ್ದರಿಂದ ತನ್ನ ಭಕನು ಅವಿವೇಕಿಯಾದಾನೆಂದು ನಾನಾ ಬಗೆಯ 
ಸಂಪತ್ತನ್ನಾಗಲಿ ರಾಜ್ಯವನ್ನಾಗಲಿ ವಿವಿಧ ಸಿದ್ದಿಗಳನ್ನಾಗಲಿ ಭಕನಿಗೆ ಕೊಡಲು 
ಬಯಸುವುದಿಲ್ಲ (ನನ್ನ ಭಕ್ತಿ ವಿವೇಕಗಳನ್ನು ಪರೀಕ್ಷಿಸಲು ಈ ಸಂಪತನ್ನು 
ಕೊಟ್ಟಿರಬಹುದು) (೩೭). ಹೀಗೆ ಮನಸ್ಸಿನಲ್ಲಿ ವಿಚಾರಮಾಡಿ ನಿರ್ಧರಿಸಿ 
ಕುಚೇಲನು ಜನಾರ್ದನನಲ್ಲಿ ಇನ್ನೂ ಅಧಿಕವಾದ ಭಕ್ತಿಯನ್ನು ದೃಢಗೊಳಿಸಿದನು. 
ವಿಷಯ ಸುಖಗಳನ್ನು ಮೆಲ್ಲಮೆಲ್ಲನೆ ತ್ಯಜಿಸುತ್ತ ಅನಾಸಕನಾಗಿಯೇ ಪತ್ನಿಯೊಡನೆ 
ಸಂಪತ್ತನ್ನು ಅನುಭವಿಸಿದನು (೩೮). ಪರೀಕ್ಷಿತರಾಜ, ದೇವದೇವನೂ 
ಯಜ್ಞಪತಿಯೂ ತ್ರಿಲೋಕಪ್ರಭುವೂ ಆದ ಶ್ರೀಹರಿಗೆ ಬ್ರಹ್ಮವಿದರು ಒಡೆಯರು ; 

ದೇವರು. ಅವರಿಗಿಂತ ಹೆಚು ು ಪ್ರಿಯವಾದ ವಸ್ತು ಯಾವುದೂ ಇಲ್ಲ (೩೯). 

ಭಗವಂತನು ಜಗತಿನಲ್ಲಿ ಯಾರಿಗೂ ಸೋಲದಿದ್ದರೂ ಭಕರಿಗೆ ಸೋಲುತಾನೆ 
ಎಂಬುದನ್ನು ವಿಮರ್ಶಿಸಿ, ಆವಿಪ್ರನು ಮನಸ್ಸನ್ನು ಶ್ರೀಕೃಷ್ಣನಲ್ಲಿ ನೆಲೆಗೊಳಿಸಿದನು. 


ದ್ವ ್ಛ'ಶೀತಿತಮಾಧ್ಯಾಯಃ ೩೧೯ 


ಏತದ್‌ ಬ್ರಹ್ಮಣ್ಯದೇವಸ್ಯ ಶ್ರುತ್ವಾಬ್ರಹ್ಮಣ್ಯತಾಂ ನರಃ | 
ಲಬ್ದಭಾವೋ ಭಗವತಿ ಕರ್ಮಬಂಧಾದ್‌ ವಿಮುಚ್ಛತೇ || ೪೧ 
ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೆ ಏಕಾಶೀತಿತಮಾಧ್ಯಾಯಃ 





ದ್ವ 'ತೀತಿತಮಾಧ್ಯಾಯಃ 


ಶ್ರೀಶುಕ ಉವಾಚ- 

ಅಥೈಕದಾ ದ್ಹಾರವತ್ಯಾಂ ವಸತೋ ರಾಮಕೃಷ್ಣಯೋಃ | 
ಸೂರ್ಯೋಪರಾಗಃ ಸುಮಹಾನಾಸೀತ್‌ ಕಲ್ಲಕ್ಚಯೇ ಯಥಾ॥ ೧ 
ತಂ ಜ್ಞಾತ್ವಾ ಮನುಜಾ ರಾಜನ್‌ ಪುರಸಾದೇವ ಸರ್ವತಃ । 
ಸಮಂತಪಂಚಕಕ್ಷೇತ್ರಂ ಯಯುಃ ಶ್ರೇಯೋವಿಧಿತ್ವಯಾ॥ ಪಿ 


ಅವನು ಧ್ಯಾನಾತಿಶಯದಿಂದ ಅಹಂಕಾರ ಬಂಧನವನ್ನು ನೀಗಿ ಸ್ವಲ್ಪ ಕಾಲದಲ್ಲಿ 
ಸಜ್ಜನರಿಗೆ ಗತಿಯಾದ ಭಗವಂತನ ಧಾಮವನ್ನು ಸೇರಿದನು (೪೦). ಹೀಗೆ 
ಬ್ರಹ್ಮಣ್ಯ ಹೇವನ ಬ್ರಾಹ್ಮಣಪ್ರಿಯತೆಯ ವೃತ್ತಾಂತವನ್ನು ಕೇಳಿದ ಮನುಷ್ಯನು 
ಭಗವಂತನಲ್ಲಿ ಭಕ್ತಿಯನ್ನು ಗಳಿಸಿ ಕರ್ಮಬಂಧದಿಂದ ಬಿಡುಗಡೆ ಹೊಂದುತಾನೆ 
(೪೧). 

ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿ ಎಂಬತ್ತೊಂದನೆಯ ಅಧ್ಯಾಯ 





ಅಧ್ಯಾಯ ಲೆ೨ 


ಸೂರ್ಯಗ್ರಹಣ ನಿಮಿತವಾಗಿ ಯಾದವರುಕುರುಕ್ಷೇತ್ರಕ್ಕೆ ಹೋಗುವುದು. ಅಲ್ಲಿ 
ಪಾಂಡವ “ನಂದಗೋಪಾದಿಗಳೊಡನೆ ಸ ಮಿಲನ. 
ಹೀಗೆ ಬಲರಾಮಕೃಷ್ಣರು ದ್ವಾರಕೆಯಲ್ಲಿರುವಾಗ ಒಂದು ಸಲ, ಪ್ರಳಯ 
ಕಾಲದಲ್ಲಿ ಹೇಗೋ ಹಾಗೆ, ಪೂರ್ಣಸೂರ್ಯಗ್ರಹಣ ಸಂಭವಿಸಿತು. ಪರೀಕ್ಷಿತ 
ರಾಜ, ಅದನ್ನು ತಿಳಿದ ಎಲ್ಲ ದೇಶಗಳಿಂದಲೂ ಜನರು ಪುಣ್ಯಕಾರ್ಯವನ್ನು 
ಮಾಡುವುದಕ್ಕಾಗಿ ಸಮಂತ ಪಂಚಕವೆಂಬ ಕುರುಕ್ಷೇತ್ರಕ್ಕೆ ಹೋದರು (೧-೨). 


೩೨೦ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 
ನೀಕ್ಷತ್ರಿಯಾಂ ಮಹೀಂ ಕುರ್ವನ್‌ ರಾಮಃ ಶಸ್ತ್ರಭ್ಛತಾಂ ವರಃ। 
ನೃಪಾಣಾಂ ರುಧಿರ್‌ಘೇಣ ಯತ್ರ ಚಕ್ರೇ ಮಹಾಹ್ರದಾನ್‌ ॥ ೩ 


ಈಜೇ ಚ ಭಗವಾನ್‌ ರಾಮೋ ಯತ್ರಾಸ್ಸ್ಮಷಹ್ಟೋಪತಪಿ ಕರ್ಮಣಾ। 
ಲೋಕಸ್ಯ ಗ್ರಾಹಯನ್ನೀಶೋ ಯಥಾನ್ಕೋsಘಫಾಪನುತಯೇ॥ ೪ 


ಮಹತ್ಕಾಂ ತೀರ್ಥ ಯಾತ್ರಾಯಾಂ ತತ್ರಾಗನ್‌ ಭಾರತೀಃ ಪ್ರಜಾಃ । 


ವೃಷ್ಣಯಶ್ವತಥಾಕ್ರೂರವಸುದೇವಾಹುಕಾದಯಃ ॥ ೫ 
ಯಯುರ್ಭಾರತ ತತ್‌ ಕ್ಷೇತ್ರಂ ಸಮಘಂ ಕ್ಷಪಯಿಷ್ಣವಃ । 
ಗದಪ್ರದ್ಯುಮ್ನಸಾಂಬಾದ್ಯಾಃ ಸುಚಂದ್ರಶುಕಸಾರಣೆಃ॥ ೬ 
ಆಸೇ ನಿರುದ್ದೋ ರಕ್ಷಾಯಾಂ ಕೃತವರ್ಮಾ ಚ ಯೂಥಪಃ। 

ತೇ ತಥೈರ್ದೇವಧಿಷ್ಣಾ 'ಜೈರ್ಹಯೈಶ್ಚ ತರಲಪ್ಪವೈಃ || ೭ 
ಗಜ್ಛರ್ನದದ್ದಿರಭ್ರಾಬೈನ್ಯ ೯ಭಿರ್ವಿದ್ಯಾಧರದ್ಯುಭಿಃ। 

ವ್ಯರೋಚಂತ ಮಹಾತೇಜಾಃ ಪಥಿ ಕಾಂಚನಮಾಲಿನಃ ॥ ೮ 


ಅಲ್ಲಿಯೇ ಶಸ್ತ್ರಧಾರಿಗಳಲ್ಲಿ ಅಗ್ರಗಣ್ಯನಾದ ಪರಶುರಾಮನು ಕ್ಷತ್ರಿಯರನ್ನು 
ಭೂಮಿಯಲ್ಲಿಲ್ಲದಂತೆ ತೊಡೆದುಹಾಕಿ ಆ ರಾಜರ ನೆತ್ತರ ಹೊನಲಿಂದ ದೊಡ್ಡ 
ಮಡುಗಳನ್ನು ನಿರ್ಮಿಸಿದ್ದನು. ಅಲ್ಲಿಯೇ ಪ್ರಭುವಾದ ಪರುಶುರಾಮನು ತನಗೆ 
ಕರ್ಮಲೇಪವಿಲ್ಲದಿದ್ದರೂ ಸಹ, ಸಾಮಾನ್ಯನಾದ ಇನ್ನೊಬ್ಬನು ಪಾಪವನ್ನು 
ಪರಿಹರಿಸಿಕೊಳ್ಳುವುದಕ್ಕಾಗಿ ಮಾಡುವಂತೆ, ಲೋಕಸಂಗ್ರಹಾರ್ಥವಾಗಿ 
ಯಜ್ಞವನ್ನು ಮಾಡಿದ್ದನು (೩-೪). ಮಹತ್ತರವಾದ ಆ ತೀರ್ಥಯಾತ್ರೆಗೆ 
ಭರತಖಂಡದ ಎಲ್ಲಪ್ರಾಂತಗಳ ಜನರೂ ಬಂದಿದ್ದರು. ಅಂತೆಯೇ ಅಕ್ರೂರ, 
ವಸುದೇವ, ಉಗ್ರಸೇನ, ಗದ, ಪ್ರದ್ಯುಮ್ನ ಸಾಂಬ-ಮೊದಲಾದ ಯಾದವರು 
ತಮ್ಮ ಪಾಪವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಆ ಕ್ಷೇತ್ರಕ್ಕೆ ಹೋದರು (೫-೬). 
ಸುಚಂದ್ರ, ಶುಕ, ಸಾರಣರೊಡನೆ ಅನಿರುದ್ಧನೂ ಸೇನಾಪತಿಯಾದ 
ಕೃತವರ್ಮನೂ ನಗರರಕ್ಷಣೆಗಾಗಿ ದ್ವಾರಾವತಿಯಲ್ಲಿ ಉಳಿದರು. ಉಳಿದ 
ಯಾದವರು ದೇವ ವಿಮಾನಗಳಂತಿರುವ ರಥಗಳನ್ನೂ , ಶೀಘ್ರಗಾಮಿಗಳಾದ 


ದ್ವ ಶೀತಿತಮಾಧ್ಯಾಯಃ ೩೨೧ 


ದಿವ್ಯಸ್ತ್ರಗಸ್ಪಸನ್ನಾಹಾಃ ಕಲತ್ಯೈಃ ಖೇಚರಾ ಇವ। 


ತತ್ರ ಸ್ಥಾತ್ವಾಮಹಾಭಾಗಾ ಉಪೋಷ್ಠ ಸುಸಮಾಹಿತಾಃ ॥ ೯ 
ಬ್ರಾಹ್ಮಣೇಭ್ಯೋ ದದುರ್ಧೇನೂರ್ವಾಸಃ ಸ್ರಗ್ರುಕ್ಕಮಾಲಿನೀಃ। 
ರಾಮಹ್ರದೇಷು ವಿಧಿವತ್‌ ಪುನರಾಪ್ಸುತ್ಕ ವೃಷ್ಠಯಃ ॥ ೧೦ 
ದದುಃಸನ್ನಂ ದ್ವಿಜಾಗ್ರೇಭ್ಯಃ ಕೃಷ್ಣೇ ನೋ ಭಕಿರಸ್ಸಿತಿ! 

ಸ್ವಯಂ ಚ ತದನುಜ್ಞಾತಾ ವೃಷ್ಠಯಃ ಕೃಷ್ಣದೇವತಾಃ ॥ ೧೧ 
ಭುಕ್ಲೋ ಪವಿವಿಶುಃ ಕಾಮಂ ಸ್ನಿಗ್ಗಚ್ಛಾಯಾಂಘ್ರಿಪಾಂಪ್ರಿಷು। 
ತತ್ರಾಗತಾಂಸೇ ದದೃಶುಃ ಸುಹೃತಂಬಂಧಿನೋ ನೃಪಾನ್‌ ॥॥ ೧೨ 


ಮತ್ತೊ ನೀಶೀನರ ಕೌಸಲ್ಕವಿದರ್ಭಕುರುಸ್ಪಂಜಯಾನ್‌ | 
ಕಾಂಬೋಜಕೈಕಯಾನ್‌ ಮದ್ರಾನ್‌ ಕುಂತೀನಾನರ್ತಕೇರಲಾನ್‌ ॥ ೧೩ 


ಕುದುರೆಗಳನ್ನೂ ಮೋಡಗಳಂತೆ ಫೀಂಕರಿಸುವ ಆನೆಗಳನ್ನೂ ಏರಿ ವಿದ್ಯಾಧರರಂತೆ 
ಕಂಗೊಳಿಸುವ ಪಾದತಿಗಳೊಡನೆ ತೆರಳಿದರು (೭-೮). ಚಿನ್ನದ ಸರಗಳನ್ನುಧರಿಸಿ 
ದಿವ್ಯಪುಷಮಾಲೆಗಳನ್ನೂ ವಸ್ತ್ರಗಳನ್ನೂ ಧರಿಸಿ, ಮಡದಿಯರೊಡನೆ ಮಾರ್ಗದಲ್ಲಿ 
ಹೋಗುತಿದ್ದತೇಜಸ್ವಿಗಳಾದ ಅವರು ದೇವತೆಗಳೋ ಎಂಬಂತೆ ಕಾಣುತಿದ್ದರು. 

ಭಾಗ್ಯಶಾಲಿಗಳಾದ ಅವರೆಲ್ಲರೂ ಕುರುಕ್ಷೇತ್ರದಲ್ಲಿ ಏಕಾಗ್ರತೆಯಿಂದ ಸ್ನಾನಮಾಡಿ 
ಉಪವಾಸವಿದ್ದರು (೯ ). ಆ ಯಾದವರು ವಸ್ತ್ರಮಾಲಾಸುವರ್ಣ ಭೂಷಿತಗಳಾದ 
ಹಸುಗಳನ್ನು ಬ್ರಾಹ್ಮಣರಿಗೆ ದಾನಮಾಡಿದರು. ಗ್ರಹಣಮೋಕ್ಷವಾದ ಮೇಲೆ 
ಪರುಶುರಾಮನ ಸ್ಕಮಂತಪಂಚಕವೆಂಬ ಮಡುಗಳಲ್ಲಿ ಮತ್ತೆವಿಧಿವತಾಗಿ ಮಿಂದು 
"ಶ್ರೀಕೃಷ್ಣನಲ್ಲಿ ನಮಗೆ ದೃಢವಾದ ಭಕ್ತಿನೆಲೆಸಿರಲಿ'' ಎಂದು ಸಂಕಲ್ಪಿಸಿ ದ್ವಿಜರಿಗೆ 
ಅನ್ನದಾನ ಮಾಡಿದರು. ಆಮೇಲೆ ದ್ವಿಜರಿಂದ ಅನುಮತಿಯನ್ನು ಪಡೆದು 
ಶ್ರೀಕೃಷ್ಣಭಕರಾದ ಯಾದವರು ತಾವೂ ಭೋಜನ ಮಾಡಿದರು (೧೦-೧೧). 

ಬಳಿಕ ದಟ್ಟವಾದ ಮರಗಳ ನೆರಳಿನಲ್ಲಿ ಮನಬಂದಂತೆ ವಿಶ್ರಮಿಸುತ್ತ ಕುಳಿತರು. 

ಅಲ್ಲಿಗೆ ತೀರ್ಥಯಾತ್ರೆಗಾಗಿ ಬಂದಿದ್ದ ಮಿತ್ರ ಬಾಂಧವರನ್ನೂ ದೊರೆಗಳನ್ನೂ 
ಕಂಡರು. ಮತ , ಉಶೀನರ, ಕೌಸಲ್ಯ, ವಿದರ್ಭ, ಕುರು, ಸೃಂಜಯ, 


ಕ್ತ 


ಕಾಂಬೋಜ, ಕೈಕಯ, ಮದ್ರ, ಕುಂತಿ, ಆನರ್ತ, ಕೇರಳ ರಾಜ್ಯಗಳ ಜನರನ್ನು 


೩೨೨ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಅನ್ಯಾಂಶ್ಲೈವಾತ್ಮಪಕ್ಷೀಯಾನ್‌ ಪರಾಂಶ್ಚ ಶತಶೋ ನೃಪ | 
ನಂದಾದೀನ್‌ ಸುಹೃದೋ ಗೋಪಾನ್‌ 
ಗೋಪೀಶ್ಟೋತ್ಕಂಠಿತಾಶ್ಚಿರಮ್‌ 1 ೧೪ 


ಅನ್ಯೋನ್ಯಸಂದರ್ಶನಹರ್ಷರಂಹಸಾ 
ಪ್ರೋತ್ಸುಲ್ಲಹೃದ್ಷಕಸರೋರುಹಶ್ರಿಯಃ। 
ಆಶ್ಲಿಷ್ಠ ಗಾಢಂ ನಯನೈೆಃ ಸ್ರವಜ್ಜಲಾ 
ಹೃಷ್ಠತ್ತ್ವಚೋ ರುದ್ಧಗಿರೋ ಯಯುರ್ಮುದಮ್‌ ॥ ೧೫ 
ಸ್ವಿಯಶ್ಚ ಸಂವೀಕ್ಷ 5 ಮಿಥೋತತಿಸ್‌ಹೃದ- 
ಸ್ಥಿತಾಮಲಾಪಾಂಗದ್ದಶೋತ ಭಿರೇಭಿರೇ। 
ಸನ್ಸೆಃ ಸನಾನ್‌ ಕುಂಕುಮಪಂಕರೂಷಿತಾನ್‌ 
ನಿಹತ್ಯ ದೋರ್ಭಃ ಪ್ರಣಯಾಶ್ರುಲೋಚನಾಃ॥ ೧೬ 


ತತೋತಭವಾದ್ಯ ತೇ ವೃದ್ದಾನ್‌ ಯವಿಷ್ಠೆ ರಭಿವಾದಿತಾಃ । 
ಸ್ವಾಗತಂ ಕುಶಲಂ ಪ್ರಷ್ಟ್ಯಾಚಕ್ತುಃ ಕೃಷ್ನಕಥಾ ಮಿಥಃ ॥ ೧೭ 


ವೀಕ್ಷಿಸಿದರು (೧೨-೧೩). ಇನ್ನೂಅನೇಕ ದೇಶಗಳಿಂದ ಬಂದಿದ್ದ ಸ್ವಪಕ್ಷೀಯರೂ 
ಪರಪಕ್ಷೀಯರೂ ಆದ ನೂರಾರು ರಾಜರು ಕಾಣಿಸಿದರು. ಹಾಗೆಯೇ ತಮ್ಮನ್ನು 
ನೋಡಲು ತವಕಿಸುತ್ತಿದ್ದ ಆಪ್ರರಾದ ನಂದಾದಿ ಗೋಪರನ್ನೂ ಗೋಪಿಯರನ್ನೂ 
ಯಾದವರು ಸಂದರ್ಶಿಸಿದರು (೧೪). ಯಾದವರಿಗೂ ನಂದಾದಿಗೋಪರಿಗೂ 
ದರ್ಶನವಾದಾಗ ಅವರ ಹರ್ಷವು ತುತ್ತ ತುದಿಯನ್ನು ಮುಟ್ಟಿತು. ಉಭಯರ 
ಮುಖದಾವರೆಗಳು ಅರಳಿದವು. ಒಬ್ಬರನ್ನೊಬ್ಬರು ಗಾಢವಾಗಿ ಅಪ್ಪಿಕೊಂಡರು. 
ಕಣ್ಣುಗಳಿಂದ ಆನಂದಾಶ್ರು ಹರಿಯಿತು. ರೋಮಾಂಚನವಾಯಿತು. 
ಸಂತೋಷಾತಿರೇಕದಲ್ಲಿ ಅವರ ಬಾಯಿಂದ ಮಾತುಗಳೇ ಹೊರಡಲಿಲ್ಲ! (೧೫). 
ಸ್ತ್ರೀಯರೂ ಒಬ್ಬರನ್ನೊಬ್ಬರು ನೋಡಿ ಸೌಹಾರ್ದದಿಂದ ಮಂದಹಾಸವನ್ನು 
ಬೀರುತ್ತ ನಿರ್ಮಲವಾದ ಕಡೆಗಣ್ಣಿನ ನೋಟದಿಂದ ಅನುರಾಗವನ್ನು ಸೂಸುತ್ರ 
ಕುಂಕುಮಲಪವಾದ ಸನಗಳಿಂದ ಸನಗಳು ತಾಗುವಂತೆ ಅನ್ಯೋನ್ಯವಾಗಿ 
ಅಪ್ಪಿಕೊಂಡರು. ಸ್ನೇಹಬಾಷ್ಪಗಳನ್ನು ತುಳುಕಿಸಿದರು (೧೬). ಹಿರಿಯರಿಗೆ 
ವಂದಿಸಿದರು. ಕಿರಿಯರಿಗೆ ಆಶೀರ್ವದಿಸಿದ ರು. ಸ್ವಾಗತವನ್ನು ಹೇಳಿ ಕುಶಲವನ್ನು 


ದ್ವ $ಶೀತಿತಮಾಧ್ಯಾಯಃ ೩೨8೩ 


ಭ್ರಾತೃ ಪತ್ನೀರ್ಮುಕುಂದಂ ಚ ಜಹ್‌ ಸಂಕಥಯಾ ಶುಚಃ ॥ ೧೮ 


ಆರ್ಯ ಭ್ರಾತರಹಂ ಮನ್ಯೇ ಆತ್ಗಾನಮಕ್ಕತಾಶಿಷಮ್‌ । 
ಯದ್‌ ವಾ ಆಪತ್ತುಮದ್ದಾರ್ತಾಂ ನಾನುಸ್ನರಥ ಸತಮಾಃ॥ ೧೯ 


ಸುಹೃದೋ ಜ್ಞಾತಯಃ ಪುತ್ರಾಭ್ರಾತರಃ ಪಿತರಾವಪಿ। 


ನಾನುಸ್ಥರಂತಿ ಸ್ವಜನಂ ಯಸ್ಯ ದೈವಮದಕ್ಷಿಣಮ್‌ | ೨೦ 
ವಸುದೇವ ಉವಾಚ- 

ಅಂಬ ಮಾಸ್ಥಾನಸೂಯೇಥಾ ದೈವಕ್ರೀಡನಕಾನ್‌ ನರಾನ್‌ । 

ಈಶಸ್ಯ ಹಿ ವಶೇ ಲೋಕಃ ಕುರತೇ ಕಾರ್ಯತೇ ಥವಾ ॥ ೨೧ 
ಕಂಸಪ್ರತಾಪಿತಾಃ ಸರ್ವೇ ವಯಂ ಯಾತಾ ದಿಶಂ ದಿಶಮ್‌ । 
ಏತರ್ಹ್ಯೇವ ಪುನಃ ಸ್ಥಾನಂ ದೈವೇನಾಸಾದಿತಾಃ ಸ್ಪಸಃ ॥। ೨.೨ 


ಕೇಳಿ, ಶ್ರೀಕೃಷ್ಣನ ವಿಷಯವನ್ನು ಕುರಿತು ಉಭಯರೂ ಮಾತಾಡತೊಡಗಿದರು! 
(೧೭). ಆಗ ಪೃಥೆಯು (ಕುಂತೀದೇವಿ) ತನ್ನ ಅಣ್ಣತಮ್ಮಂದಿರನ್ನೂ 
ಅಕ್ಕತ ೦ಗಿಯರನ್ನೂ ಅವರ ಮಕ್ಕಳನ್ನೂ ತಂದೆತಾಯಿಗಳನ್ನೂ ಅತ್ತಿಗೆ 
ನಾದಿನಿಯರನ್ನೂ ಶ್ರೀಕೃಷ್ಣನನ್ನೂ ಕಂಡು, (ಬಹುದಿನಗಳಿಂದ ಅವರನ್ನು 
ಕಾಣದಿದ್ದು ದುಃಖವನ್ನುನಿವಾರಿಸಿಕೊಂಡಳು (೧೮). ಅವಳು ವಸುದೇವನನ್ನು 
ನೋಡಿ ""ಅಣ್ಣ ನಾನು ಪುಣ್ಯಹೀನೆ. ಆಪತಿನಲ್ಲಿ ಸಿಕ್ಕಿದ ನನ್ನ ಸುದ್ದಿಯನ್ನು 
ಸಜ್ಜನರಾಜ ನೀವೂ ವಿಚಾರಿಸಲಿಲ್ಲ ನನ್ನನ್ನು ಮರೆತುಬಿಟ್ಟಿರಿ ! ಸ್ನೇಹಿತರು, 
ಬಂಧುಗಳು, ಮಕ್ಕಳು, ಅಣ್ಣತಮ್ಮಂದಿರು, ಕಡೆಗೆ ತಾಯಿ ತಂದೆಗಳೂ ಸಹ, ನಮ್ಮ 
ದೈವ ಕ್ರೂರವಾಗಿದ್ದಾಗ, ಅವರು ನಮ್ಮವರೆಂಬುದನ್ನು ಮರೆತುಬಿಡುತ್ತಾರೆ !'' 
ಎಂದಳು (೧೯-೨೦). ಆಗ ವಸುದೇವನು ತಂಗಿಯಾದ ಪೃಥೆಯನ್ನು ಕುರಿತು 
ಹೀಗೆಂದನು : ""ತಾಯಿ, ನಮ್ಮ ಮೇಲೆ ಬೇಸರಬೇಡ. ನಾವೆಲ್ಲರೂ ದೈವದ 
ಕೈಯಲ್ಲಿ ಆಟದ ಗೊಂಬೆಗಳು. ಸರ್ವೇಶ್ವರನ ವಶದಲ್ಲಿ ಲೋಕವು ಕೆಲಸ 


೩೨೪ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಶ್ರೀಶುಕ ಉವಾಚ- 

ವಸುದೇವೋಗ್ರಸೇನಾದ್ಯೆ ಪರ್ಬ್ಯದುಭಿಸೇ ರ್ಚಿತಾ ನೃಪಾಃ! 
ಆಸನ್ನಚ್ಯುತಸಂದರ್ಶ ಪರಮಾನಂದನಿರ್ವೃತಾಃ || ೨೩ 
ಭೀಷ್ಮೋ ದ್ರೋಣೋ ಂಬಿಕಾಪುತ್ರೋ ಗಾಂಧಾರೀ ಸಸುತಾ ತಥಾ। 
ಸದಾರಾಃ ಪಾಂಡವಾಃ ಕುಂತೀ ಸೃಂಜಯೋ ವಿದುರಃ ಕೃಪಃ il ೨೪ 
ಕುಂತಿಭೋಜೋ ವಿರಾಟಶ್ಚ ಭೀಷ್ಠಕೋ ನಗ್ಗಜಿನ್ನಹಾನ್‌ । 

ಪುರುಜಿದ್‌ ದ್ರುಪದಃ ಶಲ್ಯೋ ಧೃಷ್ಠಕೇತುಃ ಸಕಾಶಿರಾಟ್‌ ॥ ೨೫ 
ದಮಘೋಷೋ ವಿಶಾಲಾಕ್ಷೋ ಮೈಥಿಲೋ ಮದ್ರಕೇಕಯ್‌ೌ। 
ಯುಧಾಮನ್ಯುಃ ಸುಶರ್ಮಾ ಚ ಸಸುತಾ ಬಾಹಿಕಾದಯಃ ॥ ೨೬ 
ರಾಜಾನೋ ಯೇ ಚ ರಾಜೇಂದ್ರ ಯುಧಿಷ್ಠ ರಮನುವ್ರತಾಃ। 
ಶ್ರೀನಿಕೇತಂ ವಪುಃ ಶ್‌ೌರೇಃ ಸಸ್ಪಿಕಂ ವೀಕ್ಷ್ಯ ವಿಸ್ಥಿತಾಃ ॥ ಪಕ್ಷಿ 


ಮಾಡುತ್ತದೆ. ಅವನೇ ಮಾಡಿಸುತಾನೆ. ಕಂಸನ ಪೀಡೆಗೆ ಸಿಕ್ಕಿ ನಾವು ದಿಕ್ಕುದಿಕ್ಕಿಗೆ 
ಓಡಿಹೋಗಿದ್ದೆವು. ತಂಗಿ, ಈಗ ಮತ್ತೆ ದೈವವು ನಮ್ಮನ್ನು ಒಂದು ಕಡೆ ಸೇರಿಸಿತು'' 
ಎಂದನು (೨೧-೨೨). ವಸುದೇವ, ಉಗ್ರಸೇನಾದಿ ಯಾದವರು ಮಿತ್ರರಾದ 
ರಾಜರನ್ನು ಆದರದಿಂದ ಬರಮಾಡಿಕೊಳ್ಳಲು, ಅವರು ಅಚ್ಯುತನ 
ಸಂದರ್ಶನದಿಂದ ಪರಮಾನಂದ ಭರಿತರಾದರು. ಭೀಷ್ಮ ದ್ರೋಣ, ಧೃತರಾಷ್ಟ್ರ 
ಗಾಂಧಾರಿ, ಅವಳ ಮಕ್ಕಳು, ದ್ರೌಪದೀ ಸಹಿತರಾದ ಪಾಂಡವರು, ಕುಂತಿ, 
ಸೃಂಜಯದೇಶದ ರಾಜ, ವಿದುರ, ಕೃಪ, ಕುಂತಿಭೋಜ, ವಿರಾಟ, ಭೀಷ್ಠಕ 
(ಗಾಂಧಾರದೇಶದ) ನಗ್ಗಜಿತ್‌, (ಕುಂತಿಭೋಜನ ಮಗನಾದ) ಪುರುಜಿತ್‌, 
ದ್ರುಪದ, ಶಲ್ಯ, ಧೃಷ್ಟಕೇತು, ಕಾಶಿರಾಜ (೨೩-೨೫). ದಮಘೋಷ, (ವಿರಾಟನ 
ತಮ್ಮ) ವಿಶಾಲಾಕ್ಷ, ಮಿಧಿಲಾಧಿಪತಿ, ಮದ್ರ ಕೇಕಯರಾಜರು, ಯುಧಾಮನ್ಮು, 
ಸುಶರ್ಮ, ಬಾಹ್ಲಿಕ ರಾಜ, ಅವರ ಮಕ್ಕಳು, ಯುಧಿಷ್ಠಿರನಲ್ಲಿ ಸ್ನೇಹವಿರಿಸಿದ್ದ ಇತರ 
ರಾಜರು-ಎಲ್ಲರೂ ಶ್ರೀಕೃಷ್ಣನ ದೇಹ ಸೌಂದರ್ಯವನ್ನೂ ಅವನ 
ಮಡದಿಯರನ್ನೂ ನೋಡಿ ವಿಸಿತರಾದರು (೨೬-೨೭). 


ದ್ವ $ಶೀತಿತಮಾಧ್ಯಾಯಃ ೩೨೫ 
ಅಥ ತೇ ರಾಮಕೃಷ್ಣಾಭ್ಯಾಂ ಸಮ್ಯಕ್‌ ಪ್ರಾಪಸಮರ್ಹಣಾಃ | 
ಪ್ರಶಶಂಸುರ್ಮುದಾ ಯುಕ್ತಾವೃಷ್ಟೀನ್‌ ಕೃಷ್ನಪರಿಗ್ರಹಾನ್‌ ॥ ೨೮ 


ಅಹೋ ಭೋಜಪತೇ ಯೂಯಂ ಜನ್ಮಭಾಜೋ ನೃಣಾಮಿಹ 
ಯತ್‌ ಪಶ್ಯಥಾಸಕ್ಸತ್‌ ಕೃಷ್ಣಂ ದುರ್ದರ್ಶಮಪಿ ಯೋಗಿನಾಮ್‌ ॥ ೨೯ 


ಯದ್ವಿಶ್ರುತಿಃ ಶ್ರುತಿನುತೇದಮಲಂ ಪುನಾತಿ 
ಪಾದಾವನೇಜನಪಯಶ ವಚಶ ಶಾಸ್ತ್ರಮ್‌ 
ಚ ಚ ದೆ 
ಭೂಃ ಕಾಲಭರ್ಜಿತಭಗಾಷಿ ಯದಂಪ್ರಿಪದ್ಧ - 
ಸರ್ಶೋತ್ಸಶಕ್ತಿರಭಿವರ್ಷತಿ ನೋsಖಿಲಾರ್ಥನ್‌ ॥ ೩೦ 


ತದ್ದರ್ಶನಸ್ಫರ್ಶನಾನುಪಥಪ್ರಜಲ್ವ- 
ಶಯ್ಯಾಸನಾಶನ ಸಯನ ಸಪಿಂಡಬಂಧಃ। 

ಯೇಷಾಂ ಗೃಹೇ ನಿರಯವರ್ತ್ಥನಿ ವರ್ತತಾಂ ವಃ 
ಸರ್ಗಾಪವರ್ಗವಿರಮಃ ಸ್ಹ್ವಯಾಮಾಸ ಎಷ್ಟು || ೩೧ 


ಬಲರಾಮನಿಂದಲೂ ಶ್ರೀಕೃಷ್ಣನಿಂದಲೂ ಸತ್ಕಾರ ಹೊಂದಿದ ಅವರೆಲ್ಲರೂ 
ಉಗ್ರಸೇನನನ್ನು ನೋಡಿ ""ಓ ಭೋಜರಾಜ, ಮನುಷ್ಯ ವರ್ಗದಲ್ಲಿ ಶ್ರೇಷ್ಠ 
ಜನ್ಮವೆಂದರೆ ಯಾದವರಾದ ನಿಮ್ಮದೇ. ಯೋಗಿಗಳಿಗೂ ದುರ್ದಶನಾದ 
ಶ್ರೀಕೃಷ್ಣನನ್ನು ಮತ್ತೆ ಮತ್ತೆ ನೋಡುವ ಭಾಗ್ಯ ನಿಮಗಿದೆ! (೨೮-೨೯). 
ವೇದವಿನುತವಾದ ಶ್ರೀಕೃಷ್ಣನ ಕೀರ್ತಿ, ಕಾಲುತೊಳೆದ ನೀರಾದ ಗಂಗೆ, ಈತನ 
ವಾಣಿಯೆಂಬ ವೇದಶಾಸ್ತ್ರ: ಇವು ವಿಶ್ವವನ್ನೇ ಪಾವನಗೊಳಿಸುತ್ತಿವೆ. ಕಾಲಕಳೆದಂತೆ 
ಫಲ ನೀಡುವ ಶಕ್ತಿಯನ್ನು ಭೂಮಿಯು ಕಳೆದುಕೊಂಡರೂ ಈತನ 
ಆಡಿದಾವರೆಯ ಸ್ಫರ್ಶಮಹಿಮೆಯಿಂದಲೇ ನಮಗೆ ಬೇಕಾದ (ಧನಧಾನ್ಯಾದಿ) 
ಸಮಸ್ತ ವಸ್ತುಗಳನ್ನೂ ನೀಡುತ್ತಿದೆ (೩೦). ಅಂತಹ ಭಗವಂತನನ್ನು 
ನೋಡುವುದು, ಮುಟ್ಟುವುದು, ಅವನೊಡನೆ ಹೋಗುವುದು, 
ಮಾತಾಡುವುದು, ಮಲಗುವುದು, ಕುಳಿತು ಕೊಳ್ಳುವುದು, ಊಟಮಾಡುವುದು, 
ವಿವಾಹವನ್ನು ಬೆಳೆಸುವುದು- ಎಂಬ ದೈಹಿಕ ಸಂಬಂಧವು ನಿಮಗೆ ಲಭಿಸಿದೆ. 
ಸಂಸಾರದ ಕಷ್ಟಮಾರ್ಗದಲ್ಲಿರುವ ನಿಮ್ಮ ಮನೆಯಲ್ಲಿಯೇ, ಸ್ವರ್ಗಮೋಕ್ಷಗಳನ್ನಿತ್ತು 


೩೨೬ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಶ್ರೀಶುಕ ಉವಾಚ- 

ನಂದಸತ್ರ ಯದೂನ್‌ ಪ್ರಾಪಾನ್‌ ಜ್ಞಾತ್ವಾಕೃಷ್ನಪುರೋಗಮಾನ್‌ । 
ತತ್ರಾಗಮದ್‌ ವೃತೋ ಗೋಪೈರನಃಸ್ನಾರ್ಥೈರ್ದಿದ್ದಕ್ಷಯಾ ॥ ೩೨ 
ತಂ ದೃಷ್ಟ್ವಾವೃಷ್ಠಯೋ ಹೃಷ್ಟಾಸನ] ಪ್ರಾಣಮಿವೋತ್ಠಿತಾಃ | 
ಪರಿಷಸ್ಟಜಿರೇ ಗಾಢಂ ಚಿರದರ್ಶನಕಾತರಾಃ॥ ೩೩ 


ವಸುದೇವಃ ಪರಿಷ್ಠಜ್ಯ ಸಂಪ್ರೀತಃ ಪ್ರೇಮವಿಹಲಃ 
ಸ್ಮರನ್‌ ಕಂಸಕ್ಕತಾನ್‌ ಕ್ಲೇಶಾನ್‌ ಪುತ್ರನ್ಯಾಸಂಚ ಗೋಕುಲೇ॥॥ ೩೪ 


ಕೃಷ್ಟರಾಮ್‌ ಪರಿಷ್ಠಜ್ಯ ಪಿತರಾವಭಿವಾದ್ಯ ಚ। 

ನ ಕಿಂಚನೋಚತುಃ ಪ್ರೇಮ್ನಾಸಾಶ್ರುಕಂಠೌ ಕುರೂದ್ಹಹ॥ ೩೫ 
ತಾವಾತ್ಗಾಸನಮಾರೋಪ್ಯ ಬಾಹುಭ್ಯಾಂ ಪರಿರಭ್ಯಚ | 

ಯಶೋದಾ ಚ ಮಹಾಭಾಗಾ ಸುತ್‌ ವಿಜಹತುಃ ಶುಚಃ ॥ ೩೬ 


ಶಾಂತಿನೀಡುವ ಮಹಾವಿಷ್ಣು ಸ್ವಯಂ ವಾಸವಾಗಿದ್ದಾನೆ | ಭಾಗ್ಯವಂತರು 
ನೀವು !'' ಎಂದರು (೩೧). ಶ್ರೀಕೃಷ್ಣನೊಡನೆ ಯಾದವರು ಅಲ್ಲಿಗೆ 
ಬಂದಿದ್ದಾರೆಂದು ನಂದಗೋಪನಿಗೆ ಗೊತ್ತಾಯಿತು. ಒಡನೆಯೇ ಅವನು 
ಅವರನ್ನು ನೋಡಬೇಕೆಂದು ಗಾಡಿಗಳಲ್ಲಿ ಹೇರಿದ ಪದಾರ್ಥಗಳೊಡನೆ 
ಗೋಪಾಲರಿಂದ ಪರಿವೃತನಾಗಿ ಬಂದನು (೩೨). ನಂದನು ಬಂದುದನ್ನು 
ಕಂಡೊಡನೆ ವೃಷ್ಟಿಗಳು, ಪ್ರುಣಬಂದ ದೇಹಗಳಂತೆ ಹರ್ಷದಿಂದ ಪುಟಿದೆದ್ದು 
ನೋಡದೆ ಬಹುದಿನಗಳಾದ್ದರಿಂದ ತಳಮಳಿಸುತ್ತ ಒಬ್ಬರನ್ನೊಬ್ಬರು ಗಾಢವಾಗಿ 
ಅಪ್ಪಿಕೊಂಡರು (೩೩). ವಸುದೇವನು ಸಂತೋಷದಿಂದ ಪ್ರೇಮಪರವಶನಾಗಿ 
ನಂದಗೋಪನನ್ನು ತಬ್ಬಿಕೊಂಡು, ಕಂಸನ ಉಪದ್ರವಗಳನ್ನೂ ತನ್ನ ಮಕ್ಕಳನ್ನು 
ಸಾಕುವುದಕ್ಕಾಗಿ ನಂದಗೋಪನ ಮನೆಯಲ್ಲಿ ಬಿಟ್ಟುದನ್ನೂ ನೆನೆಸಿಕೊಂಡನು. 
ಅಪ್ಪರಲ್ಲಿ ಶ್ರೀಕೃಷ್ಣನೂ ಬಲರಾಮನೂ ಬಂದು ತಾಯಿತಂದೆಗಳಾದ ನಂದನನ್ನೂ 
ಯಶೋದೆಯನ್ನೂ ಆಲಂಗಿಸಿ ಅಭಿವಾದನೆ ಮಾಡಿದರು. ಪರೀಕ್ಷಿತ, 
ಪ್ರೇಮಭಾರದಿಂದ ಕಣ್ಣೀರು ತುಂಬಿ ಕಂಠವು ಗದ್ಗದಿಸಿತು. ಮಾತು ಹೊರಡಲಿಲ್ಲ 
(೩೪-೩೫). ನಂದಗೋಪನೂ ಭಾಗ್ಯಶಾಲಿನಿಯಾದ ಯಶೋದೆಯೂ 


ದ್ವ $ಶೀತಿತಮಾಧ್ಯಾಯಃ ೩೨೬೭ 


ರೋಹಿಣೀ ದೇವಕೀ ಚಾಥ ಪರಿಷ್ಠಜ್ಯ ವ್ರಜೇಶ್ವರೀಮ್‌ । 
ಸ್ನರಂತ್ಕೌ ತತೃತಾಂ ಮೈತ್ರೀಂ ಬಾಪ್ಟಕಂಠ್ರೌ ಸಮೂಚತುಃ॥ ೭ 
ಕಾ ವಿಸ್ಮರೇತ ವಾಂ ಮೈತ್ರೀಮನಿವೃತಾಂ ವ್ರಜೇಶ್ವರಿ। 
ಅವಾಪ್ಯಾಪ್ಕೈಂದ್ರಮೈಶ್ಚರ್ಯಂ ಯಸ್ಯಾ ನೇಹ ಪ್ರತಿಕ್ರಿಯಾ ॥ ೩೮ 
ಏತಾವದೃಷ್ಟಪಿತರ್‌ ಯುವಯೋಃ ಸ್ಮ ಪಿತ್ರೋಃ 
ಸಂಪ್ರೀಣನಾಭ್ಯುದಯ ಪೋಷಣಪಾಲನಾನಿ। 
ಪ್ರಾಪ್ಯೋಷತುರ್ಭವತಿ ಪಕ್ಷ್ಮಹ ಯದ್ದದಕ್ಷೋ- 
ರ್ನ್ಯಸ್ತಾವಕುತ್ರಚಭಯ್‌ ನ ಸತಾಂ ಪರಃ ಸ್ವಃ॥ ೩೯ 
ಶ್ರೀಶುಕ ಉವಾಚ- 
ಗೋಪ್ಯಶ್ಚ ಕೃಷ್ಣಮುಪಲಭ್ಯ ಚಿರಾದಭೀಷ್ಟಂ 
ಯತ್ಛ್ರೇಕ್ಷಣೇ ದೃಶಿಷು ಪಕ್ಷ್ಮಕೃತಂ ಶಪಂತಿ। 
ದಗ್ಗಿರ್ಹದೀಕೃ್ಛತಮಲಂ ಪರಿರಭ್ಯ ಸರ್ವಾ- 
ಸದ್ಭಾವಮಾಪುರಪಿ ನಿತ್ಯಯುಜಾಂ ದುರಾಪಮ್‌ ॥ ೪೦ 


ರಾಮಕೃಷ್ಣರನ್ನು ತೊಡೆಯಮೇಲೆ ಕುಳ್ಳಿರಿಸಿಕೊಂಡು ಎರಡು ತೋಳುಗಳಿಂದಲೂ 
ಅಪ್ಪಿಕೊಂಡರು. ಹೀಗೆ ಮಾನಸಿಕವಾದ ತಳಮಳವನ್ನು ಕಳೆದುಕೊಂಡರು. 
ರೋಹಿಣಿಯೂ, ದೇವಕಿಯೂ ವ್ರಜೇಶ್ವರಿಯಾದ ಯಶೋದೆಯನ್ನು 
ಅಪ್ಪಿಕೊಂಡು ಅವಳ ಸ್ನೇಹವನ್ನು ಸ್ಮರಿಸಿಕೊಳ್ಳುತ್ತ ಕಣ್ಣೀರು ತುಂಬಿ ""ಓ 
ಯಶೋದೆ-ವ್ರಜೇಶ್ವರಿ, ನಿಮ್ಮಿಬ್ಬರ ತುದಿಯಿಲ್ಲದ ಸ್ನೇಹವನ್ನು ಯಾವಳು 
ಮರೆತಾಳು ? ದೇವೇಂದ್ರನ ಐಶ್ವರ್ಯ ಲಭಿಸಿದರೂ ನಿಮ್ಮ ಪ್ರೀತಿಗೆ ತಕ್ಕ 
ಪ್ರತ್ಯುಪಕಾರವನ್ನು ಮಾಡಲು, ಶಕ್ಕವಿಲ್ಲ (೩೬-೩೮). ತಾಯಿ ತಂದೆಗಳನ್ನು 
ಕಾಣದ ಈ ಮಕ್ಕಳನ್ನು ನೀವೇ ತಾಯಿ ತಂದೆಗಳಾಗಿ ಸಲಹಿದಿರಿ. ಲಾಲನೆ, 
ಅಭ್ಯುದಯ, ಪೋಷಣ, ಪಾಲನೆಗಳನ್ನು ನಿಮ್ಮಿಂದ ಪಡೆದು ಬೆಳೆದರು. ಹೇ 
ಸೌಮ್ಯ, ಇವರಿಗೆ ಯಾವ ಭಯವೂ ಇಲ್ಲದಂತೆ, ರೆಪ್ಪೆಯು ಕಣ್ಣುಗಳನ್ನು 
ಕಾಪಾಡುವಂತೆ, ಕಾಪಾಡಿದಿರಿ. ಸಜ್ಜನರಿಗೆ ತಮ್ಮದು ಅನ್ಯರದು ಎಂಬ ಭೇದವಿಲ್ಲ'' 
ಎಂದರು (೩೯). ಬಹುಕಾಲದಿಂದ ನೋಡಲು ತವಕಿಸುತ್ತಿದ್ದ ಗೋಪಿಯರಿಗೆ 


೩೨೮ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಭಗವಾಂಸಾಸಥಾಭೂತಾ ವಿವಿಕೇಉಪಸಂಗತಃ । 


ಆಶ್ಚಿಷ್ಯಾನಾಮಯಂ ಪೃಷ್ಟ್ವಾ ಪ್ರಹಸನ್ನಿದಮಬ್ರವೀತ್‌ ॥ ೪೧ 

ಅಪಿ ಸ್ಮರಥ ನಃ ಸಖ್ಯಃ ಸ್ವಾನಾಮರ್ಥಚಿಕೀರ್ಷಯಾ 

ಗತಾಂಶಿರಾಯಿತಾನ್‌ ಶತ್ರುಪಕ್ಷ ಕ್ಷಷಣಚೇತಸಃ॥ ೪೨ 
ಜ ಎ. 

ಅಪ್ಯವಧ್ಯಾಯಥಾಸ್ಥಾನ್‌ ಸ್ವಿದಕೃತಜ್ಞಾವಿಶಂಕಯಾ 

ನೂನಂ ಭೂತಾನಿ ಭಗವಾನ್‌ ಯುನಕ್ಕಿವಿಯುನಕ್ತಿಚ ॥ ೪೩ 


ವಾಯುರ್ಯಥಾ ಫನಾನೀಕಂ ತೃಣಂ ತೂಲಂ ರಜಾಂಸಿ ಚ। 
ಸಂಯೋಜ್ಯ್ಛಾಕ್ಷಿಪತೇ ಭೂಯಸಥಾ ಭೂತಾನಿ ಭೂತಕ್ಸತ್‌ || ೪೪ 





ಶ್ರೀಕೃಷ್ಣನು ಗೋಚರಿಸಿದನು | ಅವರು ಎಷ್ಟು ಆಸೆಯಿಂದ ಗೋವಿಂದನನ್ನು 
ನೋಡಿದರೆಂದರೆ-ತಮ್ಮರೆಪ್ಪೆಯು ಮುಚ್ಚು'ವುದನ್ನೂ ಬಯ್ದುಕೊಂಡರು! ಆತನ 
ಆಕೃತಿಯನ್ನು ಎಲ್ಲರೂ ಕಣ್ಣುಗಳಿಂದ ಕುಡಿದು ಹೃದಯದೊಳಗೆ ತಂದುಕೊಂಡು 
ಆಲಿಂಗಿಸಿದರು! ಆ ಗೋಪಿಯರು ಶ್ರೀಕೃಷ್ಣನನ್ನು ಮನದಲ್ಲಿ ಆಲಂಗಿಸಿಕೊಂಡು, 
ನಿತ್ಯಯೋಗಿಗಳಿಗೂ ದುರ್ಲಭವಾದ ತನ್ನಯೀಭಾವವನ್ನು ತಳೆದರು (೪೦). ಆ 
ಪರಿಸ್ಥಿತಿಯಲ್ಲಿದ್ದ ಗೋಪಿಯರನ್ನು ಭಗವಂತನು ಏಕಾಂತಸ್ಥಳಕ್ಕೆ ಕರೆದೊಯ್ದು 
ಆಲಿಂಗಿಸಿ ಕುಶಲಪ್ರಶ್ನೆಯನ್ನು ಮಾಡಿ ನಗುತ್ತ ಹೀಗೆಂದನು : ""ಗೆಳತಿಯರೆ, 
ನಮ್ಮವರ ಕಾರ್ಯವನ್ನು ನಡೆಸಿಕೊಡಬೇಕೆಂದು ಶತ್ರುಸಂಹಾರದಲ್ಲಿ ಮನಸಿಟ್ಟು 
ನಾವು ಹೋಗಿ ಬಹಳ ಕಾಲವಾಯಿತು. ನಮ್ಮನ್ನು ಸ್ಥರಿಸಿಕೊಳ್ಳುತ್ತಿರುವಿರಾ 9 
(೪೧-೪೨). ಅಥವಾ ಈತನು ಕೃತಜ್ಞನಲ್ಲವೆಂಬ ಸ್ವಲ್ಪಶಂಕೆಯಿಂದ 
ಕಡೆಗಣಿಸುವಿರಾ ? ಸರ್ವಶಕವಾದ ದೈವವು ದಿಟವಾಗಿಯೂ ಜೀವಿಗಳನ್ನು 
ಒಂದೆಡೆ ಸೇರಿಸುತ್ತದೆ. ಹಾಗೆಯೇ ಅಗಲಿಸುತ್ತದೆ (೪೩). ಮೋಡ, ಹುಲ್ಲು, 
ಹತ್ತಿ ಅಥವಾ ದೂಳಿಯನ್ನು ಗಾಳಿ ಒಂದೆಡೆ ಕೂಡಿಸಿ ಮತ್ತೆ ಹೇಗೆ ಅತ್ರಿತ್ತ 
ತಳ್ಳಿಬಿಡುವುದೋ ಹಾಗೆ ಸೃಷ್ಟಿಕರ್ತನು ಪ್ರಾಣಿಗಳನ್ನು ಸೇರಿಸಿ, ದೂರಮಾಡುತಾನೆ. 


೧ ಪಕ್ಷ್ಮಣೋಃ ಕೃತಂ ಪಕ್ಷ್ಮಕೃತಂ : ರೆಪ್ಪೆಗಳ ಮುಚ್ಚುವ ಕೆಲಸ. ಪಕ್ಷ್ಮಣೀ ಕರೋತೀತಿ 
ಪಕ್ಷಕೃತ್‌ ಎಂಬ ವ್ಯುತ್ಪತ್ತಿಯಿಂದ ರೆಪ್ಪೆಗಳನ್ನು ನಿರ್ಮಿಸಿದ ವಿಧಿಯನ್ನು ಎಂದೂ 
ಅರ್ಥಹೇಳಬಹುದು. 


ದ್ವ ಶೀತಿತಮಾಧ್ಯಾಯಃ ೩೨೯ 
ಮಯಿ ಭಕಿರಿ ಭೂತಾನಾಮಮೃತತ್ವಾಯ ಕಲ್ಪತೇ 
ದಿಷ್ಟಾ ;ಯದಾಸೀನ್ಸತ್ತೇ ಹೋ ಭವತೀನಾಂ ಮದಾಪನಃ॥। ೪೫ 


ಅಹಂ ಹಿ ಸರ್ವಭೂತಾನಾಮಾದಿರಂತೋ50ತರಂ ಬಹಿಃ | 
ಭೌತಿಕಾನಾಂಯಥಾ ಖಂ ವಾರ್ಭೂರ್ವಾಯುರ್ಜ್ಯೋತಿರೇಂಗನಾಃ | 


ಏವಂ ಹ್ಯೇತಾನಿ ಭೂತಾನಿ ಭೂತೇಷ್ಟಾತ್ಮಾ5 5ತ್ಮನಾ ತತಃ | 


ಉಭಯಂ ಮಯ್ಯಥ ಪರೇ ಪಶ್ಯತಾಭಾತಮಕ್ಷರೇ || ೪೭ 
ಶ್ರೀಶುಕ ಉವಾಚ- 

ಅಧ್ಯಾತ್ಮಶಿಕ್ಷಯಾ ಗೋಪ್ಯ ಏವಂ ಕೃಷ್ಣೇನ ಶಿಕ್ಷಿತಾಃ। 
ತದನುಸ್ಥರಣಧ್ವಸಜೀವಕೋಶಾಸಮಧ್ಯಗನ್‌ | ೪೮ 





ಗೋಪಿಯರೆ, ನನ್ನಲ್ಲಿ ಭಕ್ತಿಯು ಪ್ರಾಣಿಗಳಿಗೆ ಮೋಕ್ಷವನ್ನು ದೊರಕಿಸಿಕೊಡಲು 
ಸಮರ್ಥವಾಗಿದೆ. ಪುಣ್ಯವಶದಿಂದ ನಿಮಗೆ ನನ್ನಲ್ಲಾದ ಪ್ರೇಮವು ನಿಮ್ಮನ್ನು 
ನನ್ನಲ್ಲಿಸೇರಿಸುವುದು (೪೪-೪೫). ಎಲ್‌ ಸ್ವೀಯರೆ, ಸಕಲಜೀವಜಾತಗಳಿಗೂ 
ನಾನೇ ಆದಿ. ನಾನೇ ಅಂತ. ಒಳಗೆ ಹೊರಗೆ ಎಲ್ಲವೂ ನಾನೇ. ಭೌತಿಕ 
ಪದಾರ್ಥಗಳಾದ ಘಟಪಟಾದಿಗಳಿಗೆ ಆಕಾಶ, ಜಲ, ಪೃಥ್ವಿ, ವಾಯು ಅಗ್ನಿಗಳೆಂಬ 
ಪಂಚಭೂತಗಳು ಹೇಗೋ ಹಾಗೆ (೪೬). ಘಟಷಟಾದಿ ಪದಾರ್ಥಗಳಂತೆಯೇ 
ಸಕಲ ಪ್ರಾಣಿಗಳೂ ಪಂಚಮಹಾಭೂತಗಳಲ್ಲಿ ಸೇರಿಕೊಳ್ಳುತ್ತವೆ. ಜೀವಾತ್ಮನು 
ಭೋಕ್ಷ”ರೂಪದಿಂದ ಇದ್ದಾನೆ. ಪಂಚಭೂತಗಳು, ಜೀವಾತ್ಮ- ಈ ಉಭಯವೂ 
ಸಹ ಅವ್ಯಯನೂ ಪರಮಾತ್ಮನೂ ಆದ ನನ್ನಲ್ಲಿ ಇದೆ. ಇದನ್ನು ನೀವು ತಿಳಿದು 
ಕೊಳ್ಳಿರಿ''ಎಂದು ಬೋಧಿಸಿದನು (೪೭). ಈ ಪ್ರಕಾರವಾಗಿ ಶ್ರೀಕೃಷ್ಣನಿಂದ 
ಅಧ್ಯಾತ್ಮವಿದ್ಯೆಯ ಉಪದೇಶವನ್ನು ಪಡೆದ ಗೋಪಿಯರು ಆತನ ಸತತಧ್ಯಾನದಲ್ಲಿ 
ನಿರತರಾಗಿ, ಲಿಂಗಶರೀರವನ್ನು ಭಂಗಿಸಿ, ಮುಂದೆ ಪರಮಾತ್ಮನನ್ನು ಸೇರಿದರು (೪೮). 


೧ ಜೀವನು ಭೋಕ್ತ ವೆನಿಸುತಾನೆ. ಪಂಚಭೂತಗಳು ಭೋಗ್ಯ ಎಂದರೆ ವಿಷಯ. 
ಜೀವನು ಭೋಕಾ ಎಂದರೆ ವಿಷಯಿ. ಈತನು ಪಂಚಭೂತಗಳಲ್ಲಿ ಸೇರುವುದಿಲ್ಲ ಘಟಕ್ಕೆ 
ಮಣ್ಣು ಇದ್ದಂತೆ ಇವೆಲ್ಲಕ್ಕೂ ಪರಮಾತ್ಮನು ಮೂಲಕಾರಣ-ಎಂದು ಅಭಿಪ್ರಾಯ. 


12 


೩೩೦ ಶ್ರೀಮದ್ಬಾಗವತಂ-- ದಶಮಸ್ಕಂಧಃ 


ಆಹುಶ್ಚ ತೇ ನಲಿನನಾಭ ಪದಾರವಿಂದಂ 

ಯೋಗೇಶದ್ವರ್ಸದಿ ಎಚಿಂತ್ಯಮಗಾಧಬೋಧೈಃ। 
ಸಂಸಾರಕೂಪಪತಿತೋತರಣಾವಲಂಬಂ 

ಗೇಹಂಜುಷಾಮಪಿ ಮನಸ್ಕುದಿಯಾತ್‌ ಸದಾನಃ॥ ೪೯ 


ಇತಿ ಶ್ರೀಮದ್ಬಾಗವತೇ ದಶಮಸ್ಕಂಧೇ ದ್ವ ಶೀತಿತಮಾಧ್ಯಾಯಃ 





ತ್ರ್ಯಶೀತಿತಮಾಧ್ಯಾಯಃ 
ಶ್ರೀಶುಕ ಉವಾಚ- 
ತಥಾನುಗೃಹ್ಯ ಭಗವಾನ್‌ ಗೋಪೀನಾಂಸ ಗುರುರ್ಗ ತಿಃ। 
ಯುಧಿಷ್ಠಿ ರಮಥಾಪೃಚ್ಛತ್‌ ಸರ್ವಾಂಶ್ಚ ಸುಹೃದೋ ವ್ಯಯಮ್‌ 1 ೧ 


ತ ಏವಂ ಲೋಕನಾಥೇನ ಪರಿಪೃಷ್ಟಾ! ಸುಸತ್ಛೃತಾಃ | 
ಪ್ರತ್ಯೂಚುರ್ಹಷ್ಟಮನಸಸತ್ಪಾದೇಕ್ಷಾಹತಾಂಹಸಃ॥ ೨ 


ಶ್ರೀಕೃಷ್ಣನ ಉಪದೇಶವನ್ನು ಕೇಳಿದಮೇಲೆ ಆ ಗೋಪಿಯರು ""ಹೇ 
ಸ್ವಾಮಿ-ಪದ್ಧನಾಭ, ಮಹಾಜ್ಞಾನಿಗಳಾದ ಯೋಗೇಶ್ವರರಿಂದ ಹೃದಯದಲ್ಲಿ 
ಧ್ಯಾನಿಸಲ್ಲಡತಕ್ಕದ್ದೂ ಸಂಸಾರಕೂಪದಲ್ಲಿ ಬಿದ್ದವರನ್ನು ಮೇಲೆತಲು 
ಅವಲಂಬನವಾದದ್ದೂ ಆಗಿರುವ ನಿನ್ನ ಅಡಿದಾವರೆಯು ಸಂಸಾರಿಗಳಾದ ನಮ್ಮ 
ಮನಸಿನಲ್ಲಿಸರ್ವದಾ ಉದಿತವಾಗಿ ಕಾಣಿಸುತ್ತಿರಲಿ'' ಎಂದು ನುಡಿದರು (೪೯). 


ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಎಂಬತ್ತೆರಡನೆಯ ಅಧ್ಯಾಯ 





ಅಧ್ಯಾಯ ೮೩ 
ಶ್ರೀಕೃಷ್ಣನ ಪತ್ನಿಯರು ತಮ್ಮ ತಮ್ಮ ವಿವಾಹ ವೃತ್ತಾಂತವನ್ನುದ್ರೌಪದಿಗೆ ಹೇಳುವುದು. 
ಜಗದುರವೂ ಸರ್ವರಿಗೆ ಗತಿಯೂ ಆದ ಭಗವಂತನು ಈ ಪ್ರಕಾರವಾಗಿ 


ಉಪದೇಶದಿಂದ ಗೋಪಿಯರನ್ನು ಅನುಗ್ರಹಿಸಿ, ಧರ್ಮರಾಜನ ಮತ್ತು ಇತರ 
ಮಿತ್ರರ ಕುಶಲವನ್ನು ವಿಚಾರಿಸಿದನು. ಲೋಕನಾಥನು ಆದರಪೂರ್ವಕವಾಗಿ 


ತ್ರ್ಯಶೀತಿತಮಾಧ್ಯಾಯಃ ೩೩೧ 


ಕುತೋತಶಿವಂ ತ್ವಚ್ಛರಣಾಂಬುಜಾಸವಂ 
ಮಹನ್ಮನಸ್ರ್ತೋ ಮುಖನಿಃಸ್ಛತಂ ಕ್ಷಚಿತ್‌ 
ಪಿಬಂತಿ ಯೇ ಕರ್ಮಪುಟೈೆರಲಂ ಪ್ರಭೋ 
ದೇಹಂಭ್ಛತಾಂ ದೇಹಕೃದಸ್ಥೃತಿಚ್ಛಿದಮ್‌ 1 ೩ 
ಹಿತ್ತಾಐ 5ತ್ಯಧಾಮ ವಿಧುತಾತ್ಮ ಕೃತತ್ರ ವಸ್ಥ 
ಮಾನಂದಸಂಪವಮಖಂಡಮಕುಂಠಭೋಧಮ್‌!। 
ಕಾಲೋಪಸ್ಪಷ್ಠನಿಗಮಾವನ ಆತಯೋಗ- 
ಮಾಯಾಕ್ಸತಿಂ ಪರಮಹಂಸಗತಿಂ ನತಾಃ ಸ್ಥ ೪ 


ಕುಶಲವನ್ನು ವಿಚಾರಿಸಿದಾಗ ಅವರು ಸಂತುಷ್ಠರಾದರು. ಆತನ 
ಪಾದದರ್ಶನದಿಂದ ತಮ್ಮ ಪಾಪವನ್ನು ಹೋಗಲಾಡಿಸಿಕೊಂಡು ಹೀಗೆಂದರು 
(೧-೨) : "ಹೇ ಸ್ವಾಮಿ, ಮಹಾತ್ಮರ ಮನಸಿನಲ್ಲಿದ್ದು ಬಾಯಿಂದ ಹೊರಡುವ, 
ನಿನ್ನಪಾದಪದ್ಧಕಥಾಮೃತವನ್ನುಕಿವಿಗಳಿಂದ ಯಾರು ಕುಡಿಯುತ್ತಾರೋ ಅವರಿಗೆ 
ಅಶುಭವೆಲ್ಲೆಯದು ? ಆ ಅಮೃತವು ದೇಹಿಗಳಿಗೆ ದೇಹವನ್ನು ಕೊಟ್ಟು ನಿನ್ನ 
ಮರವೆಯನ್ನುಮರೆಸತಕ್ಕದ್ದು(೩). ಸ್ವಪ್ರಕಾಶವಾದ ನಿನ್ನನಿಜಸ್ವರೂಪವಾದರೋ 
ಬುದ್ದಿ ನಿಮಿತಕವಾದ ಜಾಗ್ರತ್‌, ಸ್ವಪ್ನ ಸುಷಪಿಗಳೆಂಬ ಮೂರು ಅವಸ್ಥೆಗಳನ್ನು 
ದಾಟಿದ್ದು ಆನಂದಕಂದವೂ ಅಪರಿಚ್ಛಿನ್ನವೂ ನಿತ್ಯಾಜ್ಞಾನರೂಪವೂ ಆದದ್ದು 
ಅದನ್ನು ನೀನು ಪರಿತ್ಯಜಿಸಿ, ಕಾಲವಶದಿಂದ ವಿಪತ್ರಿಗೆ ಸಿಕ್ಕಿದ ವೇದಗಳ 
ಉದ್ದಾರಕ್ಕಾಗಿ ಯೋಗಮಾಯೆಯಿಂದ ಮಾನವಾಕೃತಿಯನ್ನು ತಳೆದಿದ್ದೀಯೆ. 
ಪರಮಹಂಸರಿಗೆ ಶರಣ್ಯನಾದ ನಿನಗೆ, ಇದೋ, ತಲೆಬಾಗಿ, ನಮಸ್ಕರಿಸುತ್ತೇನೆ'' 
ಎಂದರು? (೪). 

೧ ಈ ಶ್ಲೋಕದಲ್ಲಿ ' ಹಿತ್ವಾ' ಎಂಬುದನ್ನು ಹಿ-ತ್ವಾ ಎಂದು ವಿಭಜಿಸಿ ತ್ವಾಂ ನಿನ್ನನ್ನು ಎಂದು 
ಶ್ರೀಧರಿಯದಲ್ಲಿ ಅರ್ಥಮಾಡಿದ್ದಾರೆ. ಅಲ್ಲದೆ, ಆತ್ಮಧಾಮ: ದೇಹ ದೃಹಿಕಸಂಗವನ್ನು ಹಿತ್ಲಾ- 
ತ್ಯಜಿಸಿ ಎಂದೂ ಅರ್ಥಹೇಳಿದ್ದಾರೆ. ನಮ್ಮ ಅನುವಾದದಲ್ಲಿ ಆತ್ಮಧಾಮುಸ್ವಪ್ರಕಾಶವಾದ 
ನಿಜಸ್ವರೂಪವನ್ನು ಹಿತ್ವಾ: ಪರಿತ್ಯಜಿಸಿ ಎಂದು ಇಟ್ಟುಕೊಳ್ಳಲಾಗಿದೆ. 


೩೩೨ ಶ್ರೀಮದ್ಭಾಗವತಂ- ದಶಮಸ್ಯಂಧಃ 


ಯಪಿರುವಾಚ- 
ಇತ್ಯು ತಮಶ್ಲೋಕಶಿಖಾಮಣಿಂ ಜನೇ- 
"ಸ್ರೈಬಿಷ್ಟುವತ್ತ. ೦ಧಕ ಕೌರವಸ್ತಿಯಃ। 
ಸಮೇತ್ಯ ಗೋವಿಂದಕಥಾ ಮಿಥೋ ಗೃಣಂ- 


ಸ್ಟಿಬೋಕಗೀತಾಃ ಶ್ಯ ಶಣು ವರ್ಣಯಾಮಿ ತೇ॥ ೫ 
ದ್ರೌಪದ್ಯು ವಾಚ- 
ಹೆ: ವೆ ದ್ಯ ೯ಚ್ಚುತೋ ಭದ್ರೇ ಹೇ ಜಾಂಬವತಿ ಕೌಸಲೇ। 
ಹೇ ಸತ | ಭಾಮೇ "ಕಾಲಿಂದಿ ಶೈಭೈ ೀ ರೋಹಿಣಿ ಲಕ್ಷ್ಮ ಣೇ ॥ ೬ 


ಹೇ ಕೃಷ್ನ ಸ ಪತ್ತ್ಯ ಏತನ್ನೋ ಕತೆ ವೋ ಭಗವಾನ್‌ ಸ್ವಯಮ್‌ । 
ಉಪಯೇಮೇ ಯಥಾ 'ಕೋಕಮನುಕುರ್ವನ್‌ ಸ್ವಮಾಯಯಾ 1 ೭ 


ರುಕ್ಕಿಣ್ಯು ಣ್ತುವಾಚ- 
ಚ್ಚ ದ್ಯಾಯ ಮಾರ್ಪಯಿತುಮುದ್ಯತ ಕಾರ್ಮುಕೇಷು 
'ರಾಜಸ್ವಜೇಯ ಭಟಶೇಖರಿತಾಂಘ್ರಿ ರೇಣುಃ। 
ನಿನ್ಕೇ ಮೃಗೇಂದ್ರ ಇವ ಭಾಗಮಜಾವಿಯೂಥಾತ್‌ 
ತಚ್ಛಿ ನಿಕೇತ ಚರಣೋ*ಸ್ತುಮಮಾರ್ಚನಾಯ॥ ೮ 


ಪರೀಕ್ಷಿತರಾಜ, ಧರ್ಮರಾಜನೇ ಮೊದಲಾದ ಜನರು ಈ ವಿಧವಾಗಿ ಉತಮ 
ಶ್ಲೋಕಶಿರೋಮಣಿಯಾದ ಗೋವಿಂದನನ್ನು ಸುತಿಸುತ್ತಿರೆಲು, ಯಾದವ ಕೌರವ 
ಸ್ತ್ರೀಯರು ಇನ್ನೊಂದೆಡೆ ಸೇರಿ ಲೋಕತ್ರಯಸುತವಾದ ಗೋವಿಂದನ ಲೀಲಿಗಳನ್ನು 
ಹೇಳಿಕೊಳ್ಳುತಿದ್ದರು. ಅದರ ಒಂದು ಪ್ರಕಾರವನ್ನು ನಿನಗೆ ಹೇಳುತ್ತೇನೆ, ಕೀಳು 
(೫). ದ್ರೌಪದಿಯು ಶ್ರೀಕೃಷ್ಣ ಷನ ಪತ್ನಿಯರನ್ನು ಕುರಿತು ಹೀಗೆಂದಳು : "ಹೇ 
ವೈದರ್ಭಿ-ರುಕ್ಸಿಣೆ, ಭದ್ರೇ-ಜಾಂಬವತಿ, ಕೋಸಲರಾಜಪುತ್ರಿ-ಸತ್ಯೆ, ಹೇ 
ಸತ್ಯಭಾಮೆ, ಕಾಲಿಂದಿ, ಶೈಬೈ- ಮಿತ್ರವಿಂದೆ, ರೋಹಿಣಿ, ಲಕ್ಷ್ಮಣೆ, ಎಲ್‌ ಮತಿತರ 
ಶ್ರೀಕೃಷ್ಣಪತ್ನಿಯರೆ, ಭಗವಾನ್‌ ಅಚ್ಯುತನು ಮಾಯಾವಿಲಾಸದಿಂದ 
ಲೋಕವನ್ನನುಸರಿಸಿ ನಿಮ್ಮನ್ನು ಮದುವೆಯಾದನಷ್ಟೆ ಆ ಪ್ರಕಾರವನ್ನು ತಿಳಿಸಿರಿ!'' 
ಎಂದಳು (೬-೭). ಆಗ ರುಕ್ಮಿಣಿಯು ಇಂತೆಂದಳು : ""ದೌಪದಿ, ಕೇಳು. 
ಚೇದಿರಾಜನಾದ ಶಿಶುಪಾಲನಿಗೆ ನನ್ನನ್ನು ಕೊಡಿಸಬೇಕೆಂದು ಜರಾಸಂಧಾದಿಗಳು 


ತ್ರ ್ಛಶೀತಿತಮಾಧ್ಯಾ ಯಃ ೩೩೩ 


ಸತ್ಯಭಾಮೋವಾಚ- 
ಯೋ ಮೇ ಸನಾಭಿವಧತಪಹೃದಾ ತತೇನ 
ಲಿಪಾಭಿಶಾಪಮಪಮಾರ್ಷುಮುಪಾಜಹಾರ | 
ಜಿತ್ಸರಾಜಮಥ ರತ್ನಮದಾತ್‌ ಸ ತೇನ 
ಭೀತಃ ಪಿತಾದಿಶತ ಮಾಂ ಪ್ರಭವೇತಪಿ ದತಾಮ್‌ ॥ ೯ 
ಜಾಂಬವತ್ಕುವಾಚ- 
ಪ್ರಾಜ್ಞಾಯ ದೇಹಕ್ಕದಮುಂ ನಿಜನಾಥ ದೇವಂ 
ಸೀತಾಪತಿಂ ತ್ರಿಣವಹಾನ್ಯಮುನಾಭ್ಯಯುಧೃತ್‌। 
ಜ್ಞಾತ್ವಾ ಪರೀಕ್ಷಿತ ಉಪಾಹರದರ್ಹಣಂ ಮಾಂ 
ಪಾದೌ ಪ್ರಗೃಹ್ಯ ಮಣಿನಾಹಮಮುಷ್ಕ ದಾಸೀ ॥ ೧೦ 





ಧನುರ್ಧಾರಿಗಳು ನಿಂತಿದ್ದರು. ಆಗ ಅಚ್ಯುತನು ಬಂದು, ಮೇಕೆಕುರಿಗಳ 
ಮಂದೆಗೆ ಸಿಂಹವು ನುಗ್ಗಿ ತನ್ನ ಪಾಲನ್ನು ಕೊಂಡೊಯ್ಯುವಂತೆ, ಆ ಯೋಧರ 
ತಲೆಗಳನ್ನು ಕಾಲಿಂದ ಮೆಟ್ಟಿ ಧೂಳನ್ನು ಕೊಡಹಿ, ನನ್ನನ್ನು ಕರೆದೊಯ್ದನು. ಆ 
ಶ್ರೀನಿಕೇತನನ ಚರಣವು ಸದಾ ನನ್ನ ಅರ್ಚನೆಯನ್ನು ಸ್ವೀಕರಿಸುತ್ತಿರಲಿ'' (೮). 
ಸತ್ಯಭಾಮೆ ಹೇಳಿದಳು: ""ನನ್ನ ತಮ್ಮ ಪ್ರಸೇನನ ಸಾವಿನಿಂದ ದುಃಖಿತನಾದ ನನ್ನ 
ತಂದೆ ಸತ್ರಾಜಿತನು ಈ ಪ್ರಭುವಿನ ಮೇಲೆ ಅಪವಾದವನ್ನುಹೊರಿಸಿದನು. ಅದನ್ನು 
ನೀಗಿಕೊಳ್ಳುವುದಕ್ಕಾಗಿ ಈ ಸ್ವಾಮಿಯು ಅರಣ್ಯಕ್ಕೆ ಹೋಗಿ ಜಾಂಬವಂತನನ್ನು 
ಗೆದ್ದು ಸ್ಕಮಂತಕಮಣಿಯನ್ನು ತಂದು ನನ್ನ ತಂದೆಗೆ ಕೊಟ್ಟನು. ಆಗ ಸುಳ್ಳು 
ಅಪವಾದವನ್ನು ಹೊರಿಸಿದನೆಂಬ ಭಯದಿಂದ ನನ್ನ ತಂದೆ, ಅಕ್ರೂರನಿಗೆ 
ವಾಗ್ದತಳಾಗಿದ್ದರೂ ನನ್ನನ್ನು ಈ ಸ್ವಾಮಿಗೆ ಮದುವೆ ಮಾಡಿಕೊಟ್ಟನು'' (೯). 
ಜಾಂಬವತಿ ಇಂತೆಂದಳು : ""ನನ್ನ ತಂದೆ ಜಾಂಬವಂತನು ಶ್ರೀಕೃಷ್ಣನನ್ನರಿಯದೆ 
ಈತನೊಡನೆ ಇಪ್ಪತ್ತೊಂದು ದಿನಗಳವರೆಗೆ ಯುದ್ಧ ಮಾಡಿದನು. ಈತನೇ ತನ್ನ 
ಸ್ವಾಮಿಯೂ ದೇವರೂ ಆದ ಶ್ರೀರಾಮನೆಂಬುದು ನನ್ನ ತಂದೆಗೆ ಗೊತ್ತಿರಲಿಲ್ಲ 
ಅನಂತರ ಪರೀಕ್ಷೆ ಮಾಡಿದವನಾಗಿ ಶ್ರೀರಾಮನೆಂಬುದನ್ನರಿತು ಈತನ 
ಪಾದಗಳಿಗೆ ವಂದಿಸಿ ಸ್ಯಮಂತಕಮಣಿಯ ಜೊತೆಗೆ ನನ್ನನ್ನು ಕಾಣಿಕೆಯಾಗಿ ಕೊಟ್ಟನು. 


138 


೩೩೪ ಶ್ರೀಮದ್ಧಾಗವತಂ- ದಶಮಸ್ಕಂಧಃ 


ಕಾಲಿಂದ್ಯುವಾಚ- 
ತಪಶ್ಚರಂತೀಮಾಜ್ಞಾಯ ಸ್ವಪಾದಸರ್ಶನಾಶಯಾ 
ಸಖ್ಯೋಪೇತ್ಯಾಗ್ರಹೀತ್‌ ಪಾಣಿಂ ಯೋತಹಂ ತದ್ದಹಮಾರ್ಜನೀ॥॥ 


ಮಿತ್ರವಿಂದೋವಾಚ- 
ಯೋಮಾಂ ಸ್ವಯಂವರ ಉಪೇತ್ಯ ವಿಜಿತ್ಯ ಭೂಪಾನ್‌ 
ನಿನ್ಯೇ ಶ್ರಯೂಥಗಮಿವಾತ್ಮಬಲಂ ದ್ವಿಪಾರಿಃ | 
ಭಾತ್ಸಂಶ್ಚ ಮೇತಪಕುರುತಃ ಸ್ಪಪುರಂ ಶ್ರೀಯ್‌ೌಕ - 
ಸಸ್ಯಾಸ್ತುಮೇನನುಭವಮಂಘ್ರ ವನೇಜನತ್ಚಮ್‌॥ ೧೨ 
ಸತ್ಯೋವಾಚ- 
ಸಪೋಕ್ಷಣೋತತಿಬಲವೀರ್ಯ ಸುತೀಕ್ಷ್ಮಶ್ರಂಗಾನ್‌ 
ಪಿತ್ರಾ ಕೃತಾನ್‌ ಕ್ಷಿತಿಪವೀರ್ಯಪರೀಕ್ಷಣಾಯ। 
ತಾನ್‌ ವೀರದುರ್ಮದಹನಸರಸಾ ನಿಗಾಹ್ಯ 
ಕ್ರೀಡನ್‌ ಬಬಂಧ ಹ ಯಥಾ ಶಿಶವೋ5 ಜತೋಕಾನ್‌ ॥೧೩ 


ಅಂದಿನಿಂದ ನಾನು ಶ್ರೀಕೃಷ್ಣನ ದಾಸಿಯಾಗಿದ್ದೇನೆ''(೧೦). ಕಾಳಿಂದಿ ಹೇಳಿದಳು: 
"ದ್ರೌಪದಿ, ಕೇಳು. ನಾನು ಗೋವಿಂದನ ಪಾದಸ್ಪರ್ಶವನ್ನು ಬಯಸಿ 
(ಯಮುನಾತೀರದಲ್ಲಿ ತಪಸ್ಸು ಮಾಡುತ್ತಿದ್ದನು. ಅದನ್ನರಿತು ಈ 
ಮಹಾನುಭಾವನು ತನ್ನ ಮಿತ್ರನಾದ ಅರ್ಜುನನೊಡನೆ ಅಲ್ಲಿಗೆ ಬಂದು ನನ್ನ 
ಪಾಣಿಗ್ರಹಣವನ್ನು ಮಾಡಿದನು. ನಾನು ಶ್ರೀಕೃಷ್ಣನ ಮನೆಯಲ್ಲಿ ಒಬ್ಬ 
ಕಸಗುಡಿಸತಕ್ಕವಳು'' (೧೧). ಮಿತ್ರವಿಂದೆ ಹೀಗೆಂದಳು ""ದ್ರೌಪದಿ, ಲುಲಿಸು. 
ಗೋವಿಂದನು ನನ್ನ ಸ್ವಯಂವರಕ್ಕೆ ಬಂದು ಅಲ್ಲಿ ನೆರದಿದ್ದ ರಾಜರನ್ನೂ 
ಅಪಕಾರಿಗಳಾದ ನನ್ನ ಸೋದರರನ್ನೂ ಜಯಿಸಿದನು. ನಾಯಿಗಳ ಹಿಂಡಿನ 
ನಡುವೆ ಇರುವ ತನ್ನ ಆಹಾರವನ್ನು ಕಂಠೀರವವು ಸೆಳೆದೊಯ್ಯುವಂತೆ, ನನ್ನನ್ನು 
ತನ್ನ ನಗರಕ್ಕೆ ಕರೆದೊಯ್ದನು. ಲಕ್ಷ್ಮೀನಿವಾಸನಾದ ಈತನ ಕಾಲು 
ತೊಳೆಯುವ ಸೌಭಾಗ್ಯ ನನಗೆ ಜನ್ಮ ಜನ್ಮಗಳಲ್ಲಿಯೂ ಲಭಿಸಲಿ'' (೧೨). ಸತ್ಯೆ 
ನುಡಿದಳು : ""ನನ್ನ ತಂದೆ ನಗ್ನಜಿತನು ರಾಜರ ಬಲಪರೀಕ್ಷಗಾಗಿ ಏಳು 
ಹೋರಿಗಳನ್ನು ಸಾಕಿದ್ದನು. ಅವು ನಿರತಿಶಯ ಬಲಪರಾಕ್ರಮವುಳ್ಳವು. ಹರಿತವಾದ 


ತ್ರ ಶೀತಿತಮಾಧ್ಯಾಯಃ ೩೩೫ 


ಯ ಇತ್ನಂ ವೀರ್ಯಶುಲ್ವಾಂ ಮಾಂ ದಾಸೀಭಿಶ್ಚ ತುರಂಗಿಣೀಮ್‌ । 


ಪಥಿ ನಿರ್ಜಿತ್ಯ ರಾಜನ್ಯಾನ್‌ ನಿನ್ಯೇ ತದ್ದಾಸ್ತಮಸ್ತು ಮೇ ॥ ೧೪ 

ಭದ್ರೋವಾಚ- 

ಪಿತಾ ಮೇ ಮಾತುಲೇಯಾಯಾ ಸ್ವಮಮಾಹೂಯ ದತವಾನ್‌ । 

ಕೃಷ್ಟೇ ಕೃಷ್ಣಾಯ ತಚ್ಛಿತಾಮಕ್ಷೌಹಿಣ್ಕಾ ಸಖೀಜನ್ನೆಃ ॥ ೧೫ 
ಣಲ೮ಲ ಣ ಚ ಎ ರ ಲ 


ಅಸ್ಯ ಮೇ ಪಾದಸಂಸರ್ಶೋ ಭವೇಜ್ಜನ್ನನಿ ಜನ್ಮನಿ 
ಕರ್ಮಭಿರ್ಭ್ರಾಮ್ಯಮಾಣಾಯಾ ಯೇನ ತಚ್ಚೇ: ಯ ಆತ್ಮನಃ॥ ೧೬ 


ಲಕ್ಷ್ಮಣೋವಾಚ- 
ಮಮಾಪಿ ರಾಜ್ಞ 'ಚ್ಯುತಜನ್ಮಕರ್ಮ 
ಶ್ರುತ್ವಾಮುಹುರ್ನಾರದಗೀತಮಾಸ ಹ। 
ಚಿತಂ ಮುಕುಂದೇ ಕಿಲ ಪದ್ಧಹಸಯಾ 
ವೃತಃ ಸುಸಂಮೃಶ್ಯ ವಿಹಾಯ ಲೋಕಪಾನ್‌ ॥ ೧೩ 


ಕೊಂಬುಗಳಿದ್ದವು. ಎಂತಹ ವೀರರು ಬಂದರೂ ಅವರ ಅಹಂಕಾರವನ್ನು 
ಅಡಗಿಸಿಬಿಡುತ್ತಿದ್ದವು. ಅಂತಹ ಹೋರಿಗಳನ್ನು ಈ ಮುಕುಂದನು 
ಪರಾಕ್ರಮದಿಂದ ನಿಗ್ರಹಿಸಿ, ಮಕ್ಕಳು ಮೇಕೆಯ ಮರಿಗಳನ್ನು ಹಿಡಿಯುವಂತೆ 
ಹಿಡಿದು ಬಗ್ಗಿಸಿ ಲೀಲೆಯಿಂದ ಕಟ್ಟಿ ಬಿಗಿದನು! ಹೀಗೆ ವೀರ್ಯ ಶುಲೈಯಾಗಿದ್ದ 
ನನ್ನನ್ನು ದಾಸಿಯರೊಡನೆ ಮತ್ತು ಚತುರಂಗ ಬಲದೊಡನೆ ಕರೆದುಕೊಂಡು 
ಬರುತ್ತಾ ದಾರಿಯಲ್ಲಿ ಅಡ್ಡಗಟ್ಟಿದ ರಾಜನ್ಯರನ್ನು ಸದೆಬಡಿದು, ಈ ಮಹಾತ್ಮನು 
ನನ್ನನ್ನು ತಂದುಕೊಂಡನು. ಈತನ ದಾಸ್ಯವು ನನಗೆ ನಿರಂತರ ಇರಲಿ'' 
(೧೩-೧೪). ಆಮೇಲೆ ಭದ್ರೆ ಹೇಳಿದಳು: ""ದ್ರುಪದನಂದನೆ- ಕೃಷ್ಣೆ ಆಕರ್ಣಿಸು. 
ಶ್ರೀಕೃಷ್ಣನು ನನ್ನ ಸೋದರಮಾವನ ಮಗ. ಇವನಲ್ಲಿ ನನಗೆ ಮನಸ್ಸು ನೆಟ್ಟಿತ್ತು 
ಆದ್ದರಿಂದ ನನ್ನ ತಂದೆ ತಾನಾಗಿ ಈತನನ್ನು ಆಹ್ವಾನಿಸಿ ಮದುವೆಮಾಡಿ, 
ಒಂದು ಅಕ್ಷೌಹಿಣೀ ಸಖೀಜನರೊಡನೆ ನನ್ನನ್ನು ಕಳಿಸಿಕೊಟ್ಟನು. ನನಗೆ ಶ್ರೀಕೃಷ್ಣನ 
ಪಾದಸೇವೆಯು ಜನ್ಮ ಜನ್ಮಗಳಲ್ಲಿಯೂ ದೊರೆಯಲೆಂದು ಹಾರೈಸುತ್ತಿದ್ದೇನೆ. 
ಕರ್ಮಬಂಧನದಲ್ಲಿ ಬಳಲುವ ನನಗೆ ಅದರಿಂದ ಶ್ರೇಯಸಾಗುವುದು'' 


೩೩೬ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಜಾತಾ ಮಮ ಮತಂಸಾಧಿ ಪಿತಾ ದುಹಿತವತಲಃ। 
ಇ ವ ವ ಲ ಇ 


ಬೃಹತ್ತೇನ ಇತಿ ಖ್ಯಾತಸತ್ರೋಪಾಯಮಚೀಕರತ್‌ ॥ ೧೮ 
ಯಥಾ ಸ್ವಯಂವರೇ ರಾಜ್ಞಿ ಮತ್ಸ್ಯಃ ಪಾರ್ಥೇಪಯಾ ಕೃತಃ 

ಅಯಂ ತು ಬಹಿರಾಚ್ಛನ್ನೋ ದೃಶ್ಯತೇ ಸ ಜಲೇ ಪರಮ್‌ ॥ ೧೯ 
ಶ್ರುತ್ಸೈತತ್‌ ಸರ್ವತೋ ಭೂಪಾ ಆಯಯುರ್ಮತ್ತಿತುಃ ಪುರಮ್‌ । 
ಸರ್ವಾಸ್ತ್ರ ಶಸ್ಟತತ್ತ್ವ ಜ್ಞಾಃ ಸೋಪಾಧ್ಯಾಯಾಃ ಸಹಸ್ರಶಃ ॥ ೨೦ 
ಪಿತ್ರಾ ಸಂಪೂಜಿತಾಃ ಸರ್ವೇ ಯಥಾ ವೀರ್ಯಂ ಯಥಾ ವಯಃ। 
ಆದದುಃ ಸಶರಂ ಚಾಪಂ ವೇದ್ದುಂ ಪರ್ಷದಿ ಮದ್ದಿಯಃ ॥ ೨೧ 





(೧೫-೧೬). ಅನಂತರ ಲಕ್ಷ್ಮಣೆ ನುಡಿದಳು: ""ಮಹಾರಾಣಿ-ದ್ರಿಪದಿ, 
ನಾರದರು ಆಗಾಗ ಹೇಳುತಿದ್ದ ಅಚ್ಯುತನ ಅವತಾರ ವೃತ್ತಾಂತವನ್ನೂ ಸಾಹಸ 
ಕಾರ್ಯಗಳನ್ನೂ ಕೇಳಿ ನನ್ನ ಮನಸ್ಸೂ ಸಹ ಮುಕುಂದನಲ್ಲಿ ನೆಲೆಸಿತು. 
ಪದ್ಮಹಸೆಯಾದ ಲಕ್ಷ್ಮೀದೇವಿಯು ಚೆನ್ನಾಗಿ ವಿಮರ್ಶಿಸಿ ದೇವೇಂದ್ರಾದಿ 
ಲೋಕಪಾಲರನ್ನೂ ಉಪೇಕ್ಷಿಸಿ, ಈತನನ್ನು ವರಿಸಿದ್ದಳಂತೆ | (೧೭). ನನ್ನ 
ಅಭಿಲಾಷೆಯನ್ನರಿತು ನನ್ನ ತಂದೆಯಾದ ಬೃಹತ್‌ಸೇನನು ಪುತ್ರೀವಾತ್ತಲ್ಯದಿಂದ 
ಅದಕ್ಕಾಗಿ ಒಂದು ಉಪಾಯವನ್ನು ಹೂಡಿದನು. ದ್ರೌಪದಿ, ನಿನ್ನ ತಂದೆಯು 
ಅರ್ಜುನನನ್ನು ಅರಸುವುದಕ್ಕಾಗಿ ಸ್ವಯಂವರದಲ್ಲಿ ಮತ್ಸ್ಯಯಂತ್ರವನ್ನು 
ಅಳವಡಿಸಿದ್ದನಷ್ಟೆ ಹಾಗೆಯೇ ನನ್ನತಂದೆಯೂ ಮಾಡಿದನು. ವ್ಯತ್ಯಾಸವೇನೆಂದರೆ, 
ನಿಮ್ಮ ಮತ್ತ್ಯಯಂತ್ರಹೊರಗಡೆ ಮಾತ್ರ ಮರೆಯಾಗಿತ್ತು (ಸಂಭದ ಬುಡದಿಂದ 
ನೋಡಿದರೆ ಮೇಲಕ್ಕೆ ಗುರಿ ಕಾಣುತಿತು) ನಮ್ಮ ಮತ್ತ್ಸಯಂತ್ರದಲ್ಲಿ 
ಗುರಿಯು ಒಳಗಿನಿಂದಲೂ ಮರೆಯಾಗಿತ್ತು ಕೆಳಗೆ ನೀರಿನಲ್ಲಿ ಮಾತ್ರ ಅದು 
ಕಾಣುತಿತ್ತು (ನೋಡಬೇಕಾದ್ದು ಕೆಳಗೆ, ಹೊಡೆಯಬೇಕಾದ್ದು ಮೇಲೆ) 
(೧೮-೧೯). ಈ ಸ್ವಯಂವರ ವಾರ್ತೆಯನ್ನು ಕೇಳಿ ಅಸ್ಪಶಸ್ತ್ರಗಳಲ್ಲಿ 
ನಿಪುಣರಾದ ಸಾವಿರಾರು ಭೂಪಾಲರು ತಮ್ಮ ಪುರೋಹಿತರೊಡನೆ ನನ್ನ 
ತಂದೆಯ ರಾಜಧಾನಿಗೆ ಆಗಮಿಸಿದರು. ಅವರೆಲ್ಲರನ್ನೂ ನನ್ನ ತಂದೆ ಅವರವರ 


ತ್ರ್ಯಶೀತಿತಮಾಧ್ಯಾಯಃ ೩೩೭ 
ಆದಾಯ ವ್ಯಸ್ಧಜನ್‌ ಕೇಚಿತ್‌ ಸಜ್ಯಂ ಕರ್ತುಮನೀಶಧಾಃ | 
ಆಕೋಟಿ ಜ್ಯಾಂ ಸಮುತೃಷ್ಠ ಪೇತುರೇಕೇ5 ಮುನಾ ಹತಾಃ ॥ ಸಿ 


ಸಜ್ಯಂ ಕೃತ್ವಾಪರೇ ವೀರಾ ಮಾಗಧಾಂಬಪ್ಕ ಚೇದಿಪಾಃ। 
ಭೀಮೋ ದುರ್ಯೋಧನಃ ಕರ್ಣ ನಾವಿಂದಂಸ್ತದವಸ್ಥಿತಿಮ್‌ || ೨೩ 


ಮತ್ತಾ ;ಭಾಸಂ ಜಲೇ ವೀಕ್ಷ F ಜ್ಞಾತ್ವಾಚ ತದವಸ್ಥಿತಿಮ್‌ ] 
“ಪಾರ್ಥೋ ಯತೋತಸ್ಪಜದ್‌ ಬಾಣಂ ನಾಚ್ಛಿನತ್‌ ಪಸ್ಪೃಶೇ ಪರಮ್‌ 


ರಾಜನ್ಯೇಷು ನಿವೃತೇಷು ಭಗ್ಗಮಾನೇಷು ಮಾನಿಷು। 


ಭಗವಾನ್‌ ಧನುರಾದಾಯ ಸಜ್ಯಂ ಕೃತ್ತಾಥ ಲೀಲಯಾ ॥ ೨೫ 
ತಸ್ಮಿನ್‌ ಸಂಧಾಯ ವಿಶಿಖಂ ಮತ್ತ 5೦ ವೀಕ್ಷ್ಯ ಸಕ್ಕಜ್ನಲೇ | 
ಛಿತ್ಲೇಷುಣಾಪಾತಯತಂ ಸೂರ್ಯೇ ಚಾಬಿಜಿತಿ ಸ್ಥಿತೇ J ೨೬ 


ಪರಾಕ್ರಮ, ವಯಸ್ಸುಗಳಿಗೆ ಅನುಗುಣವಾಗಿ ಸತ್ಕರಿಸಿದನು. ಅನಂತರ 
ಆ ಭೂಪಾಲರು ನನ್ನಲ್ಲಿ ಮನಸಿಟ್ಟು ಸ್ವಯಂವರ ಸಭೆಯಲ್ಲಿ ಗುರಿಯನ್ನು 
ಹೊಡೆಯುವುದಕ್ಕಾಗಿ ಬಿಲ್ಲುಬಾಣಗಳನ್ನು ಹಿಡಿಯಲು ಮುಂದಾದರು 
(೨೦-೨೧). ಕೆಲವರು ಧನುಸಿಗೆ ಹೆದೆಯೇರಿಸಲು ಕೈಲಾಗದೆ ಅಲ್ಲಿಯೇ ಬಿಟ್ಟರು. 
ಕೆಲವರು ಹೆದೆಯನ್ನು ಧನುಸಿನ ತುದಿಯವರೆಗೆ ಜಗ್ಗಿದರೂ ಅದರ ವೇಗದ 
ಹೊಡೆತಕ್ಕೆ ಸಿಡಿದುಬಿದ್ದರು.: ಆಮೇಲೆ ವೀರರಾದ ಮಾಗಧ, ಅವಂತೀಶ್ವರನಾದ 
ಅಂಬಷ್ಯ ಶಿಶುಪಾಲ, ಭೀಮ, ದುರ್ಯೋಧನ, ಕರ್ಣ-ಇವರು 
ಹೆದೆಯೇರಿಸಿದರೂ ಲಕ್ಷ್ಯವಾದ ಮತ್ತ್ಯದ ಸ್ಥಳವನ್ನು ಗೊತ್ತು ಮಾಡಲಾರದೆ 
ಕೈಬಿಟ್ಟರು (೨೨-೨೩). ಅರ್ಜುನನು ಹೆದೆಯೇರಿಸಿ ಮೀನಿನ ಪ್ರತಿಬಿಂಬವನ್ನು 
ನೀರಲ್ಲಿ ಕಂಡು, ಮತ್ತ್ಯದ ಸ್ಥಾನವನ್ನು ಗೊತ್ತುಮಾಡಿ ಏಕಾಗ್ರತೆಯಿಂದ 
ಬಾಣವನ್ನೇನೋ ಹೊಡೆದನು. ಅದುಮತ್ತ ವನ್ನು ತಾಗಿಕೊಂಡು ಹೋಯಿತೇ 
ಹೊರತು ಅದನ್ನು ಕತ್ತರಿಸಿ ಬೀಳಿಸಲಿಲ್ಲ (೨೪). ಹೀಗೆ ಮಾನಶೀಲರಾದ 
ಕ್ಷತ್ರಿಯರೆಲ್ಲರ ದರ್ಪವಡಗಿ ಅವರು ಹಿಮ್ಮೆಟ್ಟಲು, ಭಗವಾನ್‌ ಶ್ರೀಕೃಷ್ಣನು 
ಧನುಸ್ಸನ್ನೆತ್ತಿ ಲೀಲೆಯಿಂದ ಹೆದೆಯೇರಿಸಿದನು. ಒಡನೆಯೇ ಧನುಸಿಗೆ 


12** 


೩೩೮ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ದಿವಿ ದುಂದುಭಯೋ ನೇದುರ್ಜಯಶಬ್ಧಯುತಾ ಭುವಿ। 
ದೇವಾಶ್ಚ ಕುಸುಮಾಸಾರಾನ್‌ ಮುಮುಚುರ್ಹ ರ್ಷ ಎಹ್ಹಲಾಃ MT 


ತದ್‌ ರಂಗಮಾವಿಶಮಹಂ ಕಲನೂಪುರಾಭ್ಯಾಂ 
ಪದ್ಭ್ಯಾಂ ಪ್ರಗೃಹ್ಯ ಕನಕೋಜ್ಜ ಲರತ್ನಮಾಲಾಮ್‌ | 


ನೂತ್ತೇ ನಿವೀಯ ಪರಿಧಾಯ ಚ ಕೌಶಿಕಾಗ್ಯ ( 
ಸವ್ರೀಡಹಾಸವದನಾ ಕಬರೀದೃತಸ್ರಕ್‌ ॥ ೨೮ 


ಉನೀಯ ವಕ್ಚಮುರುಕುಂತಲಕುಂಡಲತ್ತಿಡ್‌ 
ಹೆ 
ಗಂಡಸ್ನಲಂ ಶಿಶಿರಹಾಸಕಟಾಕ್ಷಮೋಕ್ಷೆ ಹ 
ರಾಜ್ಞೋ ನಿರೀಕ್ಷ ಸ ಪರಿತಃ ಶನಕೈರ್ಮುರಾರೇ- 
ರಂಸೇತ ನುರಕ್ಷಹೃದಯಾ ನಿದಧೇ ಸಮಾಲಾಮ್‌ 1 ೨೯ 


ತಾವನ್ಮ Jದಂಗಪಟಹಾಃ ಶಂಖಭೇರ್ಯಾನಕಾದಯಃ। 
ನಿನೇದುರ್ನಟನರ್ತಕ್ಕೋ ನನ್ನತುರ್ಗಾಯಕಾ ಜಗುಃ॥ ೩೦ 





ಶರವನ್ನಳಪಡಿಸಿ, ನೀರಿನಲ್ಲಿ ಮೀನಿನ ಪ್ರತಿಬಿಂಬವನ್ನೊಮ್ಮೆ ನೋಡಿ, ಆ ಶರದಿಂದ 
ಗುರಿಗೆ ಹೊಡೆದು ಮೀನನ್ನುರುಳಿಸಿದನು | ಆಗ ಸೂರ್ಯನು 
ಅಭಿಜಿನ್ನುಹೂರ್ತದಲ್ಲಿದ್ದನು (೨೫-೨೬). ಗಗನದಲ್ಲಿ ದೇವದುಂಭಿಗಳು 
ಜಯಕಾರದೊಡನೆ ಮೊಳಗಿದವು. ಭುವಿಯಲ್ಲಿ ನಗಾರಿಗಳು ಬಾರಿಸಿದವು. 
ದೇವತೆಗಳು ಆನಂದಪರವಶರಾಗಿ ಹೂಮಳೆಗರೆದರು (೨೭). ಆಗ ನಾನು 
ಉತ್ತಮ ಸೀರೆಯನ್ನುಟ್ಟು ದುಕೂಲವನ್ನು ಹೊದೆದು ಮುಡಿಯಲ್ಲಿ 
ಹೂಮಾಲೆಯನ್ನು ಧರಿಸಿ. ಕನಕಮಯವಾದ ರತ್ತಹಾರವನ್ನು ಕೈಯಲ್ಲಿ ಹಿಡಿದು. 
ಮುಖದಲ್ಲಿ ನಾಚಿಕೆಯಿಂದ ಮುಗುಳ್ನಗೆಯನ್ನು. ಬೀರುತ್ತ ಜಣಜಣಗುಟ್ಟುವ 
ಕಾಲಂದುಗೆಗಳನ್ನು ಹಾಕಿದ ಕಾಲುಗಳಿಂದ ಅಡಿಯಿಡುತ. ರಂಗಮಂಟಪವನ್ನು 
ಪ್ರವೇಶಿಸಿದೆನು (೨೮). ಬಳಿಕ ನಾನು ಮುಸುಕಿದ ಮುಂಗುರುಳಿಂದಲೂ 
ಗಂಡಸ್ಥಳದಲ್ಲಿ ತಾಂಡವಿಸುವ ಕುಂಡಲಗಳ ಕಾಂತಿಯಿಂದಲೂ ಅಂದವಾದ 
ಮುಖವನ್ನೆತ್ತಿ ತಂಪಾದ ಎಳನಗೆಯನ್ನು ಸೂಸುವ ಕಟಾಕ್ಷವೀಕ್ಷಣಗಳಿಂದ 
ಸುತ್ತಲೂ ಕುಳಿತಿದ್ದ ಪೊಡವಿಯೊಡೆಯರನ್ನು ನೋಡುತ್ತ ಮೆಲ್ಲಗೆ ಹೋಗಿ, 


ತ್ರ್ಯಶೀತಿತಮಾಧ್ಯಾಯಃ ೩೩೯ 


ಏವಂ ವೃತೇ ಭಗವತಿ ಮಯೇಶೇ ನೃಹಯೂಥಪಾಃ 


ನ ಸೇಹಿರೇ ಯಾಜ್ಞಸೇನಿ ಸರ್ಧಂತೋ ಹೃಚ್ಛ ಯಾತುರಾಃ ॥ ೩೧ 
ಮಾಂತಾವದ್‌ EE | ಹಯರತ  ಚತುಷ್ಟಯಮ್‌ | 
ಶಾರ್ಜಮುದ್ಯಮೃ ಸಂನದ್ದಸಸ್ಥಾವಾಜ್‌ ಚತುರ್ಚುಜಃ Il ೩೨ 
ದಾರುಕಶ್ಲೋದಯಾಮಾಸ ಕಾಂಚನೋಪಸ್ಕರಂ ರಥಮ್‌ । 

ಮಿಷತಾಂ ಭೂಭುಜಾಂ ರಾಜ್ಞಿ ಮೃಗಾಣಾಂ ಮೃಗರಾಡಿವ || ೩೩ 


ತೇ ನಸಜ್ಜಂತ ರಾಜನ್ಯಾ ನಿಷೇದ್ದುಂ ಪಥಿ ಕೇಚನ। 
ಸಂಯತ್ತಾ ಉದ ಶತೇಷ್ಟಾಸಾ ಗ್ರಾಮಸಿಂಹಾ ಯಥಾ ಹರಿಮ್‌ ॥ ೩೪ 


ತೇ ಶಾರ್ಜಚ್ಚು ತಬಾಣೌಫ್ಟಃ ಕೃತಬಾಹ್ಹಂಪ್ರಿಕಂಧರಾಃ। 
ನಿಪೇತುಃ ಪ್ರಧನೇ ಕೇಚಿದೇಕೇ ಸಂತ್ಯಜ್ಯ ದುದ್ರುವುಃ॥ ೩೫ 


ತತಃ ಪುರೀಂ ಯದುಪತಿರತ್ಕ ಲಂಕೃತಾಂ 
ರವಿಚ ತೃದಧ್ವಜಪ ಪಟಚಿತ್ರತೋರಣಾಮ್‌। 
ಕುಶಸ್ಥಲೀಂ' ದಿವಿ ಭುವಿ ಚಾಭಿಸಂಸುತಾಂ 
ಸಮಾವಿಶತರಣಿರಿವ ಸಕ್ಷೀತನಮ್‌ || ೨೬ 


ಅನುರಾಗಪೂರಿತಳಾಗಿ ಮುರಾರಿಯ ಕೊರಳಿನಲ್ಲಿಹಾರವನ್ನುಹಾಕಿದೆನು (೨೯). 
ಆ ಸಮಯದಲ್ಲಿ ಮೃದಂಗ, ತಮಟೆ, ಶಂಖ, ಡೊಳ್ಳು, ನಗಾರಿಗಳು 
ಭೋರ್ಗರೆದವು. ನಟನರ್ತಕಿಯರು ನರ್ತಿಸಿದರು. ಗಾಯಕರು ಹಾಡಿದರು. 
ಯಾಜ್ಞಸೇನಿ, ಹೀಗೆ ನಾನು ಸರ್ವೇಶ್ವರನಾದ ಭಗವಂತನನ್ನು ವರಿಸಲಾಗಿ, 
ಸರ್ಧಿಸಲು ಬಂದಿದ್ದ ಕಾಮಾತುರರಾದ ರಾಜಾಧಿರಾಜರು ಅದನ್ನು ಸಹಿಸಲಿಲ್ಲ! 
(೩೦-೩೧). ಆಗ ಅಚ್ಯುತನು ನಾಲ್ಕು ಉತಮಾಶ್ವಗಳನ್ನು ಹೂಡಿದ್ದ 
ರಥದಲ್ಲಿ ಮೊದಲು ನನ್ನನ್ನು ಕುಳ್ಳಿರಿಸಿ, ಕವಚವನ್ನು ತೊಟ್ಟು ಶಾರ್ಜಧನಸನ್ನು 
ಹಿಡಿದು ಯುದಕ್ಕೆ ಸಜ್ಜಾದನು. ಎಲ್ಲರಾಜರೂ ಕಣ್ಣುಬಿಟ್ಟು ನೋಡುತ್ತಿರುವಾಗಲೇ, 
ರಾಣಿ-ದ್ರೌಪದಿ, ಹುಲ್ಲೆಗಳೆದುರಿಗೆ ಸಿಂಹದಂತೆ, ದಾರುಕನು 
ಸುವರ್ಣಾಲಂಕೃತವಾದ ರಥವನ್ನು ದೌಡಾಯಿಸಿದನು (೩೨-೩೩). ಅವರಲ್ಲಿ 
ಕೆಲವು ಜಾ ಬಿಲ್ಲನ್ನು ಹಿಡಿದು ಸಜ್ಜಾಗಿ ಶ್ರೀಕೃಷ್ಣನನ್ನು ದಾರಿಯಲ್ಲಿ ಅಡ್ಡ 
ಗಟ್ಟಿದರು. ನಾಯಿಗಳು ಸಿಂಹವನು  ಅಡ್ಡಗಟ್ಟಿದಂತಾಯಿತು. ಶಾರ್ಜಾಧನುಸಿನಿಂದ 


೩೪೦ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಹಿತಾ ಮೇ ಪೂಜಯಾಮಾಸ ಸುಹೃತಂಬಂಧಿಬಾಂಧವಾನ್‌ | 
ಮಹಾರ್ಹವಾಸೋತಲಂಕಾರ್ಯೆಃ ಶಯ್ಯಾಸನಪರಿಚ್ಛದ್ದೆ: ॥ ೩೭ 


ದಾಸೀಭಿಃ ಸರ್ವಸಂಪದ್ಧಿರ್ಭಟೇಭರಥವಾಜಿಭಿಃ। 
ಆಯುಧಾನಿ ಮಹಾರ್ಹಾಣಿ ದದೌ ಪೂರ್ಣಸ್ಯ ಭಕಿತಃ ॥ ೩೮ 


ಆತ್ಮಾರಾಮಸ್ಕ ತಸ್ಕ್ಯೇಮಾ ವಯಂ ವೈ ಗೃಹದಾಸಿಕಾಃ | 
ಸರ್ವಸಂಗನಿವೃತ್ತ್ಯಾದ್ಧಾ ತಪಸಾ ಚ ಬಭೂವಿಮ ॥ ೩೯ 


ಭೌೌಮಂ ನಿಹತ್ಯ ಸಗಣಂ ಯುಧಿ ತೇನ ರುದ್ಧಾ 
ಜ್ಞಾತ್ವಾಥ ನಃ ಕ್ಷಿತಿಜಯೇ ಜಿತರಾಜಕನ್ಯಾಃ 
ನಿರ್ಮುಚ್ಯ ಸಂಸೃೃತಿವಿಮೋಕ್ಷಮನುಸ್ಥರಂತೀಃ 
ಪಾದಾಂಬುಜಂ ಪರಿಣಿನಾಯ ಯ ಆಪಕಾಮಃ 1[ ೪೦ 


ಹೊರಹೊಮ್ಮಿದ ಶರರಾಶಿಗಳು ಆ ರಾಜರ ತೋಳು, ಕಾಲು, ಕತ್ತುಗಳನ್ನು ಕತ್ತರಿಸಿ 
ಚೆಲ್ಲಿದವು. ಕೆಲವರು ರಣಭೂಮಿಯಲ್ಲಿ ಸತ್ತು ಬಿದ್ದರು ಉಳಿದವರು 
ಓಡಿಹೋದರು (೩೪-೩೫). ಅನಂತರ ಯದುನಾಥನು ಸೂರ್ಯನನ್ನು 
ಮರೆಮಾಡುವ ಧ್ವಜಪಟಗಳಿಂದಲೂ ಬಣ್ಣಬಣ್ಣದ ತೋರಣಗಳಿಂದಲೂ 
ಅಲಂಕೃತವಾಗಿ, ಭೂಲೋಕ ಸ್ವರ್ಗಲೋಕಗಳಲ್ಲಿ ಎಖ್ಯಾತವಾದ ಕುಶಸ್ಮಲಿಗೆ 
(ದ್ವಾರಕೆಗೆ), ಸೂರ್ಯನು ತನ್ನ ನೆಲೆಯನ್ನು ಸೇರುವಂತೆ, ಬಂದು ಸೇರಿದನು 
(೩೬). ಆಮೇಲೆ ನನ್ನ ತಂದೆ ದ್ವಾರಕೆಗೆ ಬಂದು ಉತ್ತಮವಾದ 
ವಸ್ತಾಲಂಕಾರಗಳನ್ನೂ ಶಯ್ಕೆ, ಪೀಠ, ಹೊದಿಕೆಗಳನ್ನೂ ಕೊಟ್ಟು ಸ್ನೇಹಿತರನ್ನೂ 
ಬಂಧುಬಾಂಧವರನ್ನೂ ಗೌರವಿಸಿದನು. ಪರಿಪೂರ್ಣನಾದ ಶ್ರೀ ಕೃಷ್ಣನಿಗೆ 
ದಾಸಿಯರನ್ನೂ ನಾನಾ ಸಂಪತ್ತುಗಳನ್ನೂ , ಪದಾತಿ ಮೊದಲಾದ ಚತುರಂಗ 
ಸೇನೆಯನ್ನೂ ,ಶೆ ಷೃವಾದ ಆಯುಧಗಳನ್ನೂ ಭಕ್ತಿಯಿಂದ ಸಮರ್ಪಿಸಿದನು 
(೩೭-೩೮). ದ್ರೌಪದಿ, ಹೀಗೆ ನಾವು ನಿಜವಾಗಿಯೂ ಪೂರ್ವಜನ್ಮಗಳಲ್ಲಿ 
ಸರ್ವಸಂಗಪರಿತ್ಕಾಗಮಾಡಿ ಆಚರಿಸಿದ ತಪಸಿನ ಮಹಿಮೆಯಿಂದ 
ಆತ್ಮಾರಾಮನಾದ ಆ ಮಹಾತ್ಮನ ಗೃಹದಾಸಿಯರಾಗಿದ್ದೇವೆ '' ಎಂದಳು (೩೯). 
ಆಮೇಲೆ ಶ್ರೀಕೃಷ್ಣನ ಉಳಿದ ಪತ್ನಿಯರು ಹೇಳಿದರು : ""ದ್ರೌಪದಿ, ಹಿಂದೆ 


ತ್ರ 'ಶೀತಿತಮಾಧ್ಯಾಯಃ ೩೪೧ 
ನ ವಯಂ ಸಾಧ್ವಿಸಾಮ್ರಾಜ್ಯಂ ಸ್ಟಾರಾಜ್ಯಂ ಭೌಜ್ಯಮಪ್ಪ್ಯೃತ । 
ವೈರಾಜ್ಯಂ ಪಾರಮೇಷ್ಠ K ಚ ಆನಂತ್ಯಂ ವಾ ಹರೇಃ ಪದಮ್‌ ॥ ೪೧ 


ಕಾಮಯಾಮಹ ಏತಸ್ಯ ಶ್ರೀಮತ್ಪಾದರಜಃಶ್ರಿಯಃ | 

ಕುಚಕುಂಕುಮಗಂಧಾಡ್ವಂ ಮೂರ್ದ್ನೀ ವೋಢುಂ ಗದಾಭ್ಛತಃ 1 ೪೨ 

ವ್ರಜಸ್ತಿಯೋ ಯದ್‌ ವಾಂಛಂತಿ ಪುಲಿಂದ್ಯ ಸ್ಪಣವೀರುಧಃ 

ಗಾವಶ್ಲಾರಯತೋ ಗೋಪಾಃ ಪಾದಸರ್ಶಂ ಮಹಾತ್ಮನಃ || ೪೩ 
ಇತಿ ಶ್ರೀಮದ್ಭಾಗವತೇ ದಶಮಸ್ವಂಧೇ ತ್ರ ;ಶೀತಿಮಾಧ್ಯಾಯಃ 





ನರಕಾಸುರನು ದ್ವಿಗ್ನಿಜಯಕಾಲದಲ್ಲಿ ಬಹುಮಂದಿ ರಾಜರನ್ನು ಜಯಿಸಿ ಅವರ 
ಪುತ್ರಿಯರನ್ನು ಸೆರೆಹಿಡಿದಿಟ್ಟಿದ್ದನು. ಆ ರಾಜಪುತ್ರಿಯರೇ ನಾವು. ಶ್ರೀಕೃಷ್ಣನು 
ನರಕಾಸುರನನ್ನೂ ಅವನ ಪರಿವಾರವನ್ನೂ ಯುದ್ಧದಲ್ಲಿ ಸಂಹರಿಸಿದನು. 
ಅನಂತರ, ಸಂಸಾರದಿಂದ ಬಿಡುಗಡೆ ಮಾಡಿಸುವ ಆತನ ಪಾದಕಮಲವನ್ನೇ 
ಧ್ಯಾನಿಸುತ್ತಿದ್ದ ನಮ್ಮ ವಿಷಯವನ್ನರಿತು, ತಾನು ಆಪಕಾಮನಾದರೂ ಅಚ್ಯುತನು 
ನಮ್ಮನ್ನು ಮದುವೆಯಾದನು (೪೦). ಹೇ ಸಾದ್ವಿ, ನಮಗೆ ಸಾಮ್ರಾಜ್ಯವೂ”ಬೇಡ, 
ಸ್ವಾರಾಜ್ಯವೂ ಬೇಡ, ಭೌಜ್ಯವಾಗಲಿ ವೈರಾಗ್ಯವಾಗಲಿ ಬೇಡ. ಪಾರಮೇಷ್ಠ ವೂ 
ಬೇಡ. ವಿಷ್ಣುಪದವೆನಿಸಿದ ಶಾಶ್ವತವಾದ ಮೋಕ್ಷವೂ ಬೇಡ. ಭಗವಂತನ 
ಪಾದಧೂಳಿಯೊಂದನ್ನೇ ನಾವು ಬಯಸುತ್ತೇವೆ. ಲಕ್ಷ್ಮೀದೇವಿಯ ಕುಚ 
ಕುಂಕುಮದಿಂದ ಸುಗಂಧಿಯಾದ ಶ್ರೀಕೃಷ್ಣನ ಪಾದಧೂಳಿಯನ್ನುಸದಾ ತಲೆಯಲ್ಲಿ 
ಧರಿಸಬೇಕೆಂದು ಹಂಬಲಿಸುತ್ತೇವೆ (೪೧-೪೨). ಕಾಡಿನಲ್ಲಿ ಗೋವುಗಳನ್ನು 
ಮೇಯಿಸುತ್ತಿರುವಾಗ ಆ ಮಹಾತ್ಮನ ಪಾದಸ್ಪರ್ಶವನ್ನು ಗೊಲ್ಲತಿಯರೂ 
ಬೇಡತಿಯರೂ ಹುಲ್ಲುಬಳ್ಳಿಗಳೂ ಹೇಗೆ ಬಯಸುತ್ತಿದ್ದವೋ ಹಾಗೆ 
ಪಾದಧೂಳಿಯನ್ನು ಬಯಸುತ್ತೇವೆ'' ಎಂದರು (೪೩). 
ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಎಂಬತ್ತುಮೂರನೆಯ ಅಧ್ಯಾಯ 


೧ ಸಾಮ್ರಾಜ್ಯ: ಚಕ್ರವರ್ತಿಪದವಿ, ಸ್ವಾರಾಜ್ಯ - ಇಂದ್ರಪದವಿ, ಭೌಜ್ಯ:ತ್ರಿಲೋಕಾಧಿಪತ್ಯ, 
ವೈರಾಜ್ಯ ಪ ಅಣಿಮಾದ್ಯಷ್ಟಿಸಿದ್ದಿ ಪಾರಮೇಷ್ಟ್ಯ: ಬ್ರಹ್ಮಪದವಿ. 


12**+ 


೩.೪೨ 


ಚತುರಶೀತಮಾಧ್ಯಾಯಃ 
ಶ್ರೀಶುಕ ಉವಾಚ- 
ಶ್ರುತ್ವಾ ಪೃಥಾ ಸುಬಲಪುತ್ಯಥ ಯಾಜ್ಞಸೇನೀ 
ಮಾಧವ್ಯಥ ಕ್ಷಿತಿಪಪತ್ನ್ಯ ಉತ ಸಗೋಪ್ಯಃ । 
ಕೃಷ್ಣೇ ಖಲಾತ್ಮನಿ ಹರೌ ಪ್ರಣಯಾನುಬಂಧಂ 


ಣಿ 


ಸರ್ವಾ ವಿಸಿಸ್ಕ್ಯುರಲಮಶ್ರುಕಲಾಕುಲಾಕ್ಷ್ಯಃ ॥ ೧ 
ಇತಿ ಸಂಭಾಷಮಾಣಾಸು ಸ್ವೀಭಿಃ ಸ್ತ್ರೀಷು ನಭಿರ್ನಷು ಫ 
ಆಯಯುರ್ಮುನಯಸತ್ರ ಕೃಷ್ನರಾಮದಿದ್ದ ಕ್ಷಯಾ॥ ಈ 
ದ್ವಷಾಯನೋ ನಾರದಶ್ಚಚೃವನೋ ದೇವಲೋಪಸಿತಃ। 
ವಿಶ್ಲಾಮಿತ್ರಃ ಶತಾನಂದೋ ಭರದ್ದಾಜೋತಥ ಗೌತಮಃ ॥ ೩ 
ರಾಮಃ ಸಶಿಷ್ಕೋ ಭಗವಾನ್‌ ವಸಿಷ್ಠೋ ಗಾಲವೋ ಭೃಗುಃ । 
ಪುಲಸ್ಕ್ಯಃ ಕಶ್ಯಪೋತತ್ರಿಶ್ಚ ಮಾರ್ಕಂಡೇಯೋ ಬೃಹಸತಿಃ ॥ ೪ 

ಅಧ್ಯಾಯ ೮೪ 


ಯಷಿಗಳು ಬಂದು ಶ್ರೀಕೃಷ್ಣನನ್ನುಸ್ತುತಿಸುವುದು. ವಸುದೇವನು ಕುರುಕ್ಷೇತ್ರದಲ್ಲಿ ಯಾಗ 
ಮಾಡುವುದು. 

ಶುಕಮುನಿಗಳು ಹೇಳಿದರು : ಪರೀಕ್ಷಿತ ರಾಜ, ಸಕಲರಿಗೂ ಆತ್ಮನಾದ 
ಶ್ರೀಕೃಷ್ಣನಲ್ಲಿ ಆತನ ಮಡದಿಯರಿಗಿದ್ದ ಆಳವಾದ ಪ್ರೇಮಾತಿಶಯವನ್ನು ತಿಳಿದು 
ಕುಂತಿ, ಗಾಂಧಾರಿ, ದ್ರೌಪದಿ, ಸುಭದ್ರೆ, ಇತರ ರಾಜಪತ್ನಿಯರು ಮತ್ತು 
ಗೋಪಿಯರು ಬಹಳ ಅಚ್ಚರಿಗೊಂಡರು. ಭಾವೋದ್ರೇಕದಿಂದ ಅವರ 
ಕಣ್ಣುಗಳಲ್ಲಿ ನೀರು ತುಂಬಿತು (೧). ಈ ರೀತಿಯಲ್ಲಿ ಹೆಂಗಸರು 
ಹೆಂಗಸರೊಡನೆಯೂ ಗಂಡಸರು ಗಂಡಸರೊಡನೆಯೂ ಮಾತಾಡುತಿರಲು, 
ಶ್ರೀಕೃಷ್ಣನನ್ನೂ ಬಲರಾಮನನ್ನೂ ಕಾಣುವ ತವಕದಿಂದ ಕೆಲವು ಮುನಿಗಳು 
ಅಲ್ಲಿಗೆ ಬಂದರು (೨). ವ್ಯಾಸ, ನಾರದ, ಚ್ಯವನ, ದೇವಲ, ಅಸಿತ, ವಿಶ್ವಾಮಿತ್ರ, 


ಚತುರಶೀತಿತಮಾಧ್ಯಾಯಃ ೩೪೩ 


ದ್ವಿತಸ್ತ್ರಿತಶ್ಚೈಕತಶ್ಚ ಬ್ರಹ್ಮಪುತ್ರಾಸಥಾಂಗಿರಾಃ ಚ 


ಅಗಸೊ ಶ್ಯೀ ಯಾಜ್ಞವಲ್ಕ ಶ್ನೆ ವಾಮದೇವಾದಯೋ ಪರೇ ॥ ೫ 
ತಾನ್‌ ದೃಷ್ಟ್ವಾಸಹಸೋತ್ಥಾಯ ಪ್ರಾಗಾಸೀನಾ ನೃಹಾದಯಃ | 
ಪಾಂಡವಾಃ ಕೃಷ್ಠರಾಮ್‌ೌ ಚ ಪ್ರಣೇಮುರ್ವಿಶ್ಚವಂದಿತಾನ್‌ ॥ ೬ 
ತಾನಾನರ್ಚುರ್ಯಥಾ ಸರ್ವೇ ಸಹರಾಮೋತಚ್ಛತೋತರ್ಚಯತ್‌ | 
ಸ್ಪಾಗತಾಸನಪಾದ್ಯಾರ್ಯ ಮಾಲ್ಕಧೂಪಾನುಲೇಪನ್ಸೆ: || ೭ 
ಉವಾಚ ಸುಖಮಾಸೀನಾನ್‌ ಭಗವಾನ್‌ ಧರ್ಮಗುಪನುಃ 

ಸದಸಸಸ್ಯ ಮಹತೋ ಯತವಾಚೋ5 ನುಶ್ಶಣ್ಣತಃ || ಲೆ 
ಶ್ರೀ ಭಗವಾನುವಾಚ- 


ಅಹೋ ವಯಂ ಜನ್ಮಬ್ಛತೋ ಲಬ್ಬಂ ಕಾತ್ಮ್ನೆ ೯ನ ತತ್ಸಲಮ್‌ 
ದೇವಾನಾಮಪಿ ದುಷ್ಟಾಪಂ ಯದ್‌ ಯೋಗೇಶ್ಲರದರ್ಶನಮ್‌ | ೯ 


'ಶತಾನಂದ, ಭರದ್ವಾಜ, ಗೌತಮ, ಶಿಷ್ಯರಿಂದ ಕೂಡಿದ ಭಗವಾನ್‌ ಪರಶುರಾಮ, 
ವಸಿಷ್ಠ, ಗಾಲವ, ಭೃಗು, ಪುಲಸ್ತೃ ಕಾಶ್ಯಪ, ಅತ್ರಿ, ಮಾರ್ಕಂಡೇಯ, ಬೃಹಸ್ಪತಿ, 
ದ್ವಿತ, ತ್ರಿತ, ಏಕತ, ಬ್ರಹ್ಮಪುತ್ರನಾದ ಅಂಗಿರಸ್ಸು, ಅಗಸ್ತ್ಯ, ಯಾಜ್ಞವಲ್ಕ್ಯ, 
ವಾಮದೇವ-ಮೊದಲಾದ ಖುಷಿಗಳು ಆಗಮಿಸಿದರು (೩-೫). 
ಜಗದ್ವಂದಿತರಾದ ಆ ಖಷಿಗಳನ್ನು ನೋಡಿದೊಡನೆ ಕುಳಿತಿದ್ದ ವಿಭಿನ್ನದೇಶಗಳ 
ರಾಜರೂ ಪಾಂಡವರೂ ಬಲರಾಮಕೃಷ್ಣರೂ ಎದ್ದುನಿಂತು ಅವರಿಗೆ 
ನಮಸ್ಕರಿಸಿದರು. ಎಲ್ಲರೂ ಆ ಮುನಿಗಳನ್ನು ಅರ್ಚಿಸಿದಂತೆ, ಅಚ್ಯುತನು 
ಬಲರಾಮಸಹಿತನಾಗಿ ಸ್ವಾಗತಿಸಿ, ಹೀಠಗಳನ್ನಿತ್ತು ಪಾದ್ಯ ಅರ್ಫ್ಯಮಾಲ್ಯ 
ಧೂಪದೀಪ ಚಂದನಾದ್ಯನು ಲೇಪನಗಳನ್ನರ್ಪಿಸಿ ಪೂಜಿಸಿದನು. ಅವರೆಲ್ಲರೂ 
ಸುಖವಾಗಿ ಕುಳಿತುಕೊಂಡಮೇಲೆ, ಧರ್ಮರಕ್ಷಣೆಗಾಗಿ ಮಾನುಷ ರೂಪವನ್ನು 
ತಳೆದಿದ್ದ ಶ್ರೀಕೃಷ್ಣನು, ಮಾತಾಡದೆ ಆಲಿಸುತ್ತಿದ್ದ ಎಲ್ಲ ಸಭಾಸದರೆದುರಿಗೆ 
ಹೀಗೆಂದನು (೬-೮). ""ಆಹಾ | ನಮ್ಮ ಜನ್ಮ ಸಾರ್ಥಕವಾಯಿತು ! 
ಹುಟ್ಟಿದುದಕ್ಕೆ ಪೂರ್ತಿಯಾಗಿ ಫಲ ದೊರೆಯಿತು | ದೇವತೆಗಳಿಗೂ 
ದುರ್ಲಭವಾದ ಯೋಗೇಶ್ವರರ ದರ್ಶನವು ನಮಗಿಂದು ಲಭಿಸಿತು. ಮಹರ್ಷಿಗಳೆ, 


೩೪೪ ಶ್ರೀಮದ್ಭಾಗವತಂ- ದಶಮಸೃಂಧಃ 


ಕಿಂ ಸಲತಪಸಾ 0 ನ್ಸ್ಲ ಣಾಮರ್ಚಾಯಾಂ ದೇವಚಕ್ಷುಷಾಮ್‌ [ 
ದರ್ಶನಸರ್ಶನಪ್ರ ಶ್ನಪ ಸ್ರಹಪಾದಾರ್ಚನಾದಿಕಮ್‌ I ೧೦ 


ನ ಹೃಮ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿ ಲಾಮಯಾಃ। 
ತೇ ಪುನಂತ್ಕು ರುಕಾಲೇನ ದರ್ಶನಾದೇವ ಸಾಧವಃ || ೧೧ 


ನಾಗ್ದಿರ್ನ ಸೂರ್ಯೋ ನ ಚ ಚಂದ್ರತಾರಕಾ 
"ನ ಭೂರ್ಜಲಂ ಖಂ ಶನನೋ5ಥ ವಾಜ್ಞನಃ | 
ಉಪಾಸಿತಾ ಭೇದಕ್ಕತೋ ಹೆರಂತ [ಘಂ 
ವಿಪಫಿತೋ ಫ್ಲೆಂತಿ ಮುಹೂರ್ತಸೇವಯಾ Il ೧೨ 


ಯಸ್ಕಾ ತುದಿ ಕುಣಪೇ ತ್ರಿಧಾತುಕೇ 
ಸಧೇಃ ಕಲತ್ರಾ ದಿಷು ಭೌಮ ಇಜೃಧೀಃ । 
ಯತ್ರೀರ್ಥಬುದ್ದೀ ಸಲಿಲೇ ನ ಕರ್ಹಿಚಿ- 
ಜ್ವನೇಷ್ಟಭಿಜ್ಞೇಷು ಸಏವ ಗೋಖರಃ॥ ೧೩ 


ತೀರ್ಥಸ್ನಾನವೆಂಬ ಅಲ್ಪತಪಸ್ಸನ್ನಾಚರಿಸುತ್ತ ವಿಗ್ರಹವನ್ನು ದೇವರೆಂದು ತಿಳಿದು 
ಪೂಜಿಸುತ್ತಿರುವ ಜನರಿಗೆ, ತಮ್ಮೆಲ್ಲರ ದರ್ಶನ, ಸ್ಪರ್ಶನ, ಕುಶಲಪ್ರಶ್ನೆ ವಂದನೆ, 
ಪಾದಾರ್ಚನೆ ಮೊದಲಾದ್ದು ದೊರಕುವುದೆಂದರೆ ಭಾಗ್ಯವಲ್ಲವೆ ? (೯-೧೦). 
ಜಲಮಯವಾದ ತೀರ್ಥಗಳಾಗಲಿ ಮಣ್ಣುಕಲ್ಲುಗಳ ರೂಪದಲ್ಲಿರುವ 
ದೇವತೆಗಳಾಗಲಿ ಅಷ್ಟು ಬೇಗನೆ ನಮ್ಮನ್ನು ಪಾವನಗೊಳಿಸಲಾರವು. 
ಬಹುಕಾಲದಮೇಲೆ ಅವು ಫಲವನ್ನು ನೀಡಬಹುದು. ತಮ್ಮಂತಹ 
ಸತ್ತುರುಷರಾದರೋ ದರ್ಶನಮಾತ್ರದಿಂದ ಪಾವನಗೊಳಿಸುತಾರೆ (೧೧). ಅಗಿ 
ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ, ಜಲ, ಆಕಾಶ, ವಾಯುಗಳಾಗಲಿ ವಾಕ್ಕು 
ಮತ್ತು ಮನಸ್ಸಾಗಲಿ ” ಭೇದಬುದ್ಧಿಯನ್ನು ಉಳಿಸತಕ್ಕವುಗಳಾದ್ದರಿಂದ 
ಉಪಾಸನೆಮಾಡಿದರೆ ಅಜ್ಞಾನವೆಂಬ ದೋಷವನ್ನು ಹೋಗಲಾಡಿಸುವುದಿಲ್ಲ 
ಜ್ಞಾನಿಗಳಾದರೋ (ಭೇದಬುದ್ಧಿಯನ್ನು ಅಳಿಸತಕ ೈವರಾದ್ದರಿಂದ)ಕ್ಷಣ 
ಕಾಲದ ಸೇವೆಯಿಂದಲೇ ಅಜ್ಞಾನವನ್ನುಹೋಗಲಾಡಿಸುತಾರೆ (೧೨). ವಾತ, ಪಿತ್ರ 

೧"ಯೋ ವಾಚಂ ಬ್ರಹ್ಮೇತ್ಯುಪಾಸ್ತೇ, ಮನೋಬ್ರಹ್ನೇತ್ಯುಪಾಸೇ' ಇತ್ಯಾದಿ ಶ್ರುತಿವಾಕ್ಯಗಳಲ್ಲಿ 


ಇವುಗಳ ಉಪಾಸನೆ ವಿಹಿತವಾಗಿದೆ. ಉಪಾಸನೆಯಲ್ಲಿ ಉಪಾಸ್ಕ- ಉಪಾಸಕ ಎಂಬ ಭೇದ 
ಬುದ್ಧಿ ಇರುತ್ತದೆ. 


ಚತುರಶೀತಿತಮಾಧ್ಯಾಯಃ ೩೪೫ 


ಶ್ರೀಶುಕ ಉವಾಚ- 
ನಿಶಮ್ಯೇತ್ಮಂ ಭಗವತಃ ಕೃಷ್ಣಸ್ಯಾಕುಂಠಮೇಧಸಃ। 
ವಚೋ ದುರನ್ವಯಂ ವಿಪ್ರಾಸೂಷ್ಟೀಮಾಸನ್‌ ಭ್ರಮದ್ದಿಯಃ ॥ ೧೪ 


ಚಿರಂ ಎಮೃಶ್ರ ಮುನಯ ಈಶ್ವರಸ್ಯೇಶಿತವೃತಾಮ್‌ 
ಜನಸಂಗ್ರಹ ಇತ್ಯೂಚುಃ ಸ್ಮಯಂತಸಂ ಜಗುದ್ಗುರುಮ್‌ || ೧೫ 
ಮುನಯ ಊಚುಃ- 
ಯನ್ನಾಯಯಾ ತತ್ತ್ವವಿದುತ್ತಮಾ ವಯಂ 
ವಿಮೋಹಿತಾ ಎಶ್ಟಸೃಜಾಮಧೀಶ್ವರಾಃ 
ಯದೀಶಿತವ್ಳ್ಯಾಯತಿ ಗೂಢ ಈಹಯಾ 
ಆಹೋ ವಿಚಿತ್ರಂ ಭಗವದ್ವಿಚೇಷ್ಠಿತಮ್‌ ॥ ೧೬ 


ಕಫಮಯವಾದ ಈ ಹೆಣವೆಂಬ ದೇಹದಲ್ಲಿ ಯಾವಾತನಿಗೆ ನಾನೆಂಬ ಆತ್ಮಬುದ್ಧಿ 
ಇರುವುದೋ, ಪತ್ನೀಪುತ್ರಾದಿಗಳಲ್ಲಿ ಆತ್ಮವಾದ ನನಗೆ ಸೇರಿದವರೆಂಬ 
ಬುದ್ದಿಯೂ, ಮೃನ್ಮಯವಾದ ವಿಗ್ರಹದಲ್ಲಿ ಇದೇ ದೇವರೆಂಬ ಬುದ್ಧಿಯೂ 
ನೀರಿನಲ್ಲಿ ಇದೇ ಪಾವನಗೊಳಿಸುವುದೆಂಬ ತೀರ್ಥಬುದ್ದಿಯೂ ಇರುವುದೋ, 
ತತ್ತ್ವವಿದರಾದ ಜ್ಞಾನಿಗಳ ವಿಷಯದಲ್ಲಿ ಅಂತಹ ಬುದ್ದಿ ಇಲ್ಲವೋ ಆತನು 
ಒಂದು ಎತ್ತು, ಒಂದು ಕತ್ತೆ | '' ಎಂದು ನುಡಿದನು (೧೩). ಸರ್ವಜ್ಞನಾದ 
ಶ್ರೀಕೃಷ್ಣನ ಅನನುರೂಪವಾದ ? ಈ ನುಡಿಯನ್ನು ಕೇಳಿ ಯಷಿಗಳ ಬುದ್ಧಿ 
ಗಿರ್ರೆಂದಿತು! ಅವರು ಮೂಕವಿಸ್ಸಿತರಾಗಿ ಸುಮ್ಮನೆ ಕುಳಿತಿದ್ದರು. ಆ ಈಶ್ವರನು 
ಶಾಸ್ತ್ರವಿಧಿಗೆ ಅಧೀನನಾಗಿ ಕರ್ಮವನ್ನಾಚರಿಸಿದ ಬಗೆಯನ್ನು ಬಹಳ ಹೊತ್ತು 
ಆಲೋಚಿಸಿ, ಮುಗುಳ್ನಗೆ ಬೀರುತ್ತ ಆ ಜಗದ್ಗುರುವನ್ನು ಕುರಿತು ""ಇದು 
ಲೋಕಸಂಗ್ರಹ!''* ಎಂದು ಉದ್ಗರಿಸಿದರು (೧೪-೧೫). ಆಮೇಲೆ ಹೀಗೆಂದರು: 


೧ಭಗವಂತನನ್ನು ಪವಿತ್ರಗೊಳಿಸುತ್ತಾರೆಂಬುದು ಖುಷಿಗಳಿಗೆ ಅನ್ವಯಿಸತಕ್ಕದ್ದಲ್ಲ 


ಖಯಷಿಗಳನ್ನು ಪೂಜಿಸಬೇಕೆಂಬುದು ಶ್ರೀಕೃಷ್ಣನಿಗೆ ಅನ್ವಯಿಸತಕ್ಕದ್ದಲ್ಲ ಆದ್ದರಿಂದ ಆತನ ನುಡಿ 
ದುರನ್ವಯ- ಅನನುರೂಪ. 


೨. ಲೋಕಸಂಗ್ರಹ:ಜನರು ತಪ್ಪುದಾರಿಯನ್ನು ತುಳಿಯದಂತೆ ತಿದ್ದುವುದು. 


೩೪೬ ಶ್ರೀಮಡ್ಭಾಗವತಂ-- ದಶಮಸ್ಕಂಧಃ 


ಅನೀಹ ಏತದ್‌ ಬಹುಧ್ಧೆಕ ಆತ್ಮನಾ 
ಸೃಜತ್ಯವತ್ಯತ್ತಿ ನ ಬಧ್ಯತೇ ಯಥಾ। 
ಭೌಮೈರ್ಹಿ ಭೂಮಿರ್ಬಹುನಾಮರೂಪಿಣೀ 
ಅಹೋ ವಿಭೂಮ್ಲಶ್ತರಿತಂ ವಿಡಂಬನಮ್‌ ॥ ೧೭ 


ಅಥಾಪಿ ಕಾಲೇ ಸ್ವಜನಾಭಿಗುಪ್ತಯೇ 
ಬಿಭರ್ಷಿ ಸತ್ತಂ ಖಲನಿಗ್ರಹಾಯ ಚಟ 
ಸ್ವಲೀಲಯಾ ವೇದಪಥಂ ಸನಾತನಂ 
ವರ್ಣಾಶ್ರಮಾತ್ಮಾ ಪುರುಷಃ ಪರೋ ಭವಾನ್‌ ॥ ೧೮ 


"ನಾವು ಶ್ರೇಷ್ಠಜ್ಞಾನಿಗಳಾಗಿದ್ದರೂ ಲೋಕಕರ್ತರಿಗೆ ಅಧೀಶ್ವರರಾಗಿದ್ದರೂ" 
ಭಗವಂತನ ಮಾಯೆಗೆ ಮರುಳಾದೆವು! ಈತನು ಇಚ್ಛಾನುಸಾರವಾಗಿ ಮನುಷ್ಯಾ 
ಕೃತಿಯಲ್ಲಿ ಗೂಢನಾಗಿದ್ದು ಶಾಸ್ತ್ರವಿಹಿತಕರ್ಮಕ್ಕೆ- ಇನ್ನೊಬ್ಬರಿಗೆ ಅಧೀನನೋ 
ಎಂಬಂತೆ ನಡೆಯುತಾನೆ ! ಅಬ್ಬಾ ! ಭಗವಂತನ ಕಾರ್ಯ ವಿಚಿತ್ರವಾದುದು | 
(೧೬). ಈತನು ನಿಷ್ಕುಮನಾದರೂ ಅದ್ವಿತೀಯವಾದ ಒಂದೇ ವಸ್ತುವಾದರೂ 
ಬಹುರೂಪದ ಈ ಜಗತ್ತನ್ನು ಸೃಜಿಸುತಾನೆ, ರಕ್ಷಿಸುತ್ತಾನೆ, ನಾಶಗೊಳಿಸಿಯೂ 
ಬಿಡುತಾನೆ. ಆದರೆ ಈ ಕರ್ಮದ ಲೇಪ ಅವನಿಗಿಲ್ಲ ಒಂದೇ ಮಣ್ಣು ಗಡಿಗೆ, 
ಕುಡಿಕೆ ಮೊದಲಾದ ವಿಕಾರಗಳಿಂದ ನಾನಾ ನಾಮರೂಪಗಳನ್ನು 
ಪಡೆಯುತದೆಯಲ್ಲವೆ? ಆಹಾ! ಪರಿಪೂ ರ್ಣನಾದವನಿಗೆ ಜನ್ನಾದಿಚರಿತೆ ಎಂಬುದು 
ಬರಿಯ ನಟನೆ | (೧೭). ಹೇ ಸ್ವಾಮಿ, ಹಾಗಿದ್ದರೂ ಸಮಯ ಬಂದಾಗ ನಿನ್ನ 
ಭಕ್ತರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಿಗ್ರಹಿಸುವುದಕ್ಕಾಗಿಯೂ ನೀನು 
ಸಾತ್ತ್ವಿಕ ರೂಪವನ್ನು ಧರಿಸುತ್ತೀಯೆ. ನಿನ್ನ ಲೀಲೆಯಿಂದ ಸನಾತನವಾದ 
ವೇದಮಾರ್ಗವನ್ನು ಅನುಸರಿಸುತ್ತೀಯೆ. ವರ್ಣಾಶ್ರಮ ಧರ್ಮಸ್ವರೂಪನಾದ 
ಪುರುಷನೇ ನೀನು (೧೮). ತಪಸ್ಸು ಅಧ್ಯಯನ ಇಂದ್ರಿಯನಿಗ್ರಹಗಳಿಂದ 


೧ ಮೂಲದಲ್ಲಿ ""ವಿಶ್ವಸೃಜಾಮಧೀಶ್ವರಃ'' ಎಂದು ಏಕವಚನ ಪಾಠವಿದ್ದರೆ ಉತ್ತಮ. 
ಆಗ ಶ್ರೀಕೃಷ್ಣನಿಗೆ ಅನ್ವಿತವಾಗುತ್ತದೆ. ಲೋಕಕರ್ತರಿಗೆ ಈಶ್ವರನಾದ ಶ್ರೀಕೃಷ್ಣನು ಎಂದರ್ಥ. 
""ಈಶಿತವ್ಯಾಯತಿ'' ಎಂಬ ಕ್ರಿಯಾಪದದೊಡನೆ ಸರಿಯಾಗಿ ಹೊಂದಿಕೊಳ್ಳುತ್ತದೆ. 


ಚತುರಶೀತಿತಮಾಧ್ಯಾ ಯಃ ೩೪೭ 


ಬ್ರಹ್ಮತೇ ಹೃದಯಂ ಶುಕ್ಲಂ ತಪಃಸ್ಟ್ವಾಧ್ಯಾಯಸಂಯಮೈಃ। 


ಯತ್ರೋಪಲಬ್ಬಂ ಸದ್‌ ವ್ಯಕಮವ್ಯಕಂ ಚ ತತಃ ಪರಮ್‌ ॥ ೧೯ 
ತಸ್ಮಾದ್‌ ಬ್ರಹ್ಮಕುಲಂ ಬ್ರಹ್ಮನ್‌ ಶಾಸ್ತ್ರಯೋನೇಸ್ತ್ವಮಾತ್ಮನಃ । 
ಸಭಾಜಯಸಿ ಸದ್ದಾಮ ತದ್‌ ಬ್ರಹ್ಮಣ್ಯಾಗ್ರಣೀರ್ಭವಾನ್‌ ॥ ವಿ೦ 
ಅದ್ಯ ನೋ ಜನ್ಗಸಾಫಲ್ಕಂ ವಿದ್ಯಾಯಾಸಪಸೋ ದೃಶಃ 

ತ್ವಯಾ ಸಂಗಮ್ಯ ಸದತ್ಯಾ ಯದಂತಃ ಶ್ರೇಯಸಾಂ ಪರಃ ॥ ೨೧ 
ನಮಸ್ಪಸ್ಟೈ ಭಗವತೇ ಕೃಷ್ಣಾಯಾಕುಂಠಮೇಧಸೇ। 
ಸ್ವಯೋಗಮಾಯಯಾಚ್ಛನ್ನಮಹಿಮ್ಮೇ ಪರಮಾತ್ಮನೇ || ಪಿಪಿ 
ನ ಯಂ ವಿದಂತ್ಯಮಾ ಭೂಪಾ ಏಕಾರಾಮಾಶ್ಚವೃಷ್ಠಯಃ | 
ಮಾಯಾಜವನಿಕಾಚ್ಛನ್ನ ಮಾತ್ಥಾನಂ ಕಾಲಮಾಶ್ಚರಮ್‌ Il ೨೩ 


ವ್ಯಕವಾದ ಕಾರ್ಯವೂ ಅವ್ಯಕವಾದ ಕಾರಣವೂ ಇವೆರಡರ ಆಚೆಗಿರುವ 
ಸತಾರೂಪವಾದ ಪರಬ್ರಹ್ಮವೂ ಯಾವುದರಲ್ಲಿ ವಿದಿತವಾಗುವುದೋ ಆ 
ವೇದಾಖ್ಯವಾದ ಬ್ರಹ್ಮವೇ ನಿನ್ನ ಶುದ್ಧವಾದ ಅಂತರಂಗ (೧೯). ಹೇ ಬ್ರಹ್ಮನ್‌, 
ವೇದಪ್ರಮಾಣವೇದ್ಯನಾದ ನಿನಗೆ ಬ್ರಾಹ್ಮಣ ಕುಲವು ನಿವಾಸಸ್ಮಳ- 
ಉಪಲಬ್ಬಿಸ್ಥಾನ. ಆದ್ದರಿಂದ ಬ್ರಾಹ್ಮಣ ಕುಲವನ್ನು ನೀನು ಪೂಜಿಸುತ್ತಿರುವೆ. 
ಬ್ರಾಹ್ಮಣಪ್ರಿಯರಲ್ಲಿ ನೀನೇ ಅಗ್ರಗಣ್ಯನಾಗಿದ್ದೀಯೆ (೨೦). ಶ್ರೀಕೃಷ್ಣ 
ಸದ್ಧತಿಯಾದ ನಿನ್ನ ಸಹವಾಸವು ದೊರೆತಿದ್ದರಿಂದ ಈಗ ನಮ್ಮ ಜನ್ಮ 
ಸಫಲವಾಯಿತು. ನಮ್ಮ ವಿದ್ಯೆ, ನಮ್ಮ ತಪಸ್ಸು ನಮ್ಮ ಕಣ್ಣು ಸಾರ್ಥಕವಾದವು. 
ಸಕಲ ಶ್ರೇಯಸ್ತುಗಳಿಗೂ ನೀನೇ ಕಡೆಯ ಅವಧಿಯಾಗಿದ್ದೀಯೆ (೨೧). 
ಭಗವಂತನೂ ಸರ್ವಜ್ಞನೂ ಯೋಗಮಾಯೆಯಿಂದ ತನ್ನ ಮಹಿಮೆಯನ್ನು 
ಮರೆಸಿಕೊಂಡಿರುವವನೂ ಆದ ಶ್ರೀಕೃಷ್ಣನಿಗೆ ನಮಸ್ಕಾರ | ಪರಮಾತ್ಮನಿಗೆ 
ನಮಸ್ಕಾರ। (೨೨). ಮಾಯೆಯೆಂಬತೆರೆಯಲ್ಲಿಮರೆಯಾಗಿರುವ ಪರಮಾತ್ಮನೂ 
ಕಾಲಸ್ವರೂಪನೂ ಈಶ್ವರನೂ ಆದ ನಿನ್ನನೆಲೆಯನ್ನು ಈ ದೊರೆಗಳೂ ಅರಿಯರು. 
ನಿರಂತರವೂ ಒಡನಾಡುತ್ತಿರುವ ಈ ಯಾದವರೂ ತಿಳಿಯರು (೨೩). 


೩೪೮ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಯಥಾ ಶಯಾನಃ ಪುರುಷ ಆತ್ಮಾನಂ ಗುಣತತ್ತದ್ದಕ್‌ | 
ನಾಮಮಾತೇಂದ್ರಿಯಾಭಾತಂ ನ ವೇದ ರಹಿತಂ ಪರಮ್‌ ॥ ೨೪ 


ಏವಂ ತ್ವಾ ನಾಮಮಾತ್ರೇಷು ವಿಷ ಷಯೇಷ್ಠಿಂದ್ರಿ ಯೇಹಯಾ | 
ಬಾಜ ವಿಭ ನ್ರಮಚ್ಛಿತೋ ನವೇದ ಸ್ಮೃತ್ಯುಪಪ್ಪವಾತ್‌ 1 ೨೫ 


ತಸ್ಕಾದ್ಯ ತೇ ದದ್ದಶಿಮಾಂಪ್ರಿಮಘೌಫಮರ್ಷ- 
ತೀರ್ಥಾಸದಂ ಹೃದಿ ಕೃತಂ ಸುವಿಪಕ್ಸಯೋಗ್ಗೆಃ 

ಉತ್ತಿಕಭಕು ಕಪಹತಾಶಯಜೀವಕೋಶಾ 
ಆಪುರ್ಭವದ್ಧತಿಮಥೋ5 ನುಗ್ಗಹಾಣ ಭಕಾನ್‌ ॥ ೨೬ 


ಶ್ರೀಶುಕ ಉವಾಚ- 


ಇತ್ಯನುಜ್ಞಾಪ್ಯ ದಾಶಾರ್ಹಂ ಧೃತರಾಷ್ಟ್ರಂ ಯುಧಿಷ್ಠಿರಮ್‌ | 
ರಾಜರ್ಷೇ ಸ್ಪಾಶ್ರಮಾನ್‌ ಗಂತುಂ ಮುನಯೋ ದಧಿರೇ ಮನಃ ॥ ೨೭ 


ನಿದ್ರೆಯಲ್ಲಿ ಕನಸು ಕಾಣುತ್ತಿರುವ ಮನುಷ್ಯನು ಕನಸಿನ ವಸ್ತುಗುಣವೇ 
ಸತ್ಯವೆಂದು ಭಾವಿಸಿ, ತನ್ನನ್ನು ನಾಮಮಾತ್ರದಿಂದ ಮನಸಿಗೆ ತೋರುವ 
ಹುಲಿಯೆಂದೋ ಹಂದಿಯೆಂದೋ ತಿಳಿದುಕೊಳ್ಳುವುದುಂಟು ; ತಾನು 
ಅದಾವುದೂ ಅಲ್ಲದ ಮನುಷ್ಯನೆಂದು ತಿಳಿಯುವುದಿಲ್ಲ ಹಾಗೆಯೇ 
ಇಂದ್ರಿಯಪ್ರವೃತಿಯೆಂಬ ಮಾಯೆಯಿಂದ ಮೋಹಿತನಾದ ಮಾನವನು ನಾಮ 
ಮಾತ್ರದಿಂದ ತೋರುವ ವಿಷಯಗಳಲ್ಲಿ ಪರಮಾರ್ಥವಾಗಿರುವವನು ನೀನೇ 
ಎಂಬುದನ್ನು ಅರಿಯನು. ಏಕೆಂದರೆ, "ಅವನಿಗೆ ವಿವೇಕವು ನಷ್ಟವಾಗಿರುತ್ತದೆ 
(ಆತ್ಮಾನುಭವದ ಸ್ಸ ರಣಶಕ್ತಿಲುಪವಾಗಿರುತ್ತದೆ) (೨೪-೨೫). ಶ್ರೀಕೃಷ್ಣ ಅಂತಹ 
ನಿನ್ನ ಪಾದವನ್ನಿಂದು ಕಂಡೆವು. ಈ ಪಾದವು ಪಾಪರಾಶಿಯನ್ನು ತೊಡೆಯುವ 
ಗಂಗಾತೀರ್ಥದ ಉದ್ಭವಸ್ಮಾನ. ಯೋಗ ನಿಷ್ಣಾತರು ತಮ್ಮ ಹೃದಯದಲ್ಲಿ 
ಇರಿಸಿಕೊಂಡದ್ದು ಅತಿಶಯವಾದ ಭಕ್ತಿಯಿಂದ ಜೀವದ ಆವರಣವಾದ 
ಆಶಯವೆಂಬ ಅಹಂಕಾರ ಗೃಂಧಿಯನ್ನುಬಿಡಿಸಿ ಎಸೆದಿರತಕ್ಕವರು ನಿನ್ನಪಾದವನ್ನು 
ಸೇರಿಕೊಂಡಿದ್ದಾರೆ. ಆದ್ದರಿಂದ ಭಕ್ತರಾದ ನಮ್ಮನ್ನು ಅನುಗ್ರಹಿಸು'' ಎಂದರು 
(೨೬). ಪರೀಕ್ಷಿತರಾಜ, ಹೀಗೆ ಹೇಳಿ ಆ ಮುನಿಗಳು ಶ್ರೀಕೃಷ್ಣನನ್ನೂ ದೃತರಾಷ್ಟ್ರ 


ಚತುರಶೀತಿತಮಾಧ್ಯಾ ಯಃ ೩೪೯ 


ತದ್‌ ವೀಕ್ಷ್ಯತಾನುಪವ್ರಜ್ಯ ವಸುದೇವೋ ಮಹಾಯಶಾಃ | 
ಪ್ರಣಮ್ಯ ಚೋಪಸಂಗೃಹ್ಯ ಬಭಾಷೇದಂ ಸುಯಂತ್ರಿತಃ ॥ ೨೮ 


ವಸುದೇವ ಉವಾಚ- 


ನಮೋ ವಃ ಸರ್ವದೇವೇಭ್ಯ ಯಷಯಃ ಶ್ರೋತುಮರ್ಹಥ। 
ಕರ್ಮಣಾ ಕರ್ಮನಿರ್ಹಾರೋ ಯಥಾ ಸ್ಯಾನ್ನಸದುಚತಾಮ್‌ nu ೨೯ 


ನಾರದ ಉವಾಚ- 

ನಾತಿಚಿತ್ರಮಿದಂ ವಿಪ್ರಾ ವಸುದೇವೋ ಬುಭುತಯಾ । 

ಕೃಷ್ಣಂ ಮತ್ವಾರ್ಭಕಂ ಯನ್ನಃ ಪೃಚ್ಛತಿ ಶ್ರೇಯ ಆತ್ಮನಃ ॥ ೩೦ 
ಸಂನಿಕರ್ಷೋ ಹಿ ಮರ್ತ್ಯಾನಾಮನಾದರಣಕಾರಣಮ್‌ । 

ಗಾಂಗಂ ಹಿತ್ವಾಯಥಾನ್ಯಾಂಭಸತ್ರತ್ಕ್ಯೋ ಯಾತಿ ಶುದ್ಧಯೇ 1. ೩೧ 


ಯಸಾ ್ಯನುಭೂತಿಃ ಕಾಲೇನ ಲಯೋತ್ಸತ್ತಾ ್ಯದಿನಾಸ್ಯ ವೈ ವೆ 
ಸತೋನನೃಸ್ಥಾಚ್ಛ ಗುಣತೋನ ಕುತಶ್ಲನ ರಿಷ್ಕತಿ Il “ಪಿ 


ಯುಧಿಷ್ಠಿರರನ್ನೂ ಬೀಳ್ಕೊಂಡು ತಮ್ಮ ಆಶ್ರಮಗಳಿಗೆ ತೆರಳಲನುವಾದರು. ಅದನ್ನು 
ಕಂಡು ಕೀರ್ತಿಶಾಲಿಯಾದ ವಸುದೇವನು ಖುಷಿಗಳನ್ನು ಹಿಂಬಾಲಿಸಿ ಹೋಗಿ 
ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ವಿನಯದಿಂದ ಈ "ರೀತಿ ವಿಜ್ಞಾಪಿಸಿದನು 
(೨೭- ೨೮): “ಮಹರ್ಷಿಗಳ, 'ಸರ್ವದೇವತಾ ಸ್ವರೂಪ ರಾದ ನಿಮಗೆ ನಮಸ್ಕಾರ. 

ನನ್ನ ಮಾತನ್ನು ಆಲಿಸಬೇಕು. ಕರ್ಮದಿಂದ ಕರ್ಮಫಲದ ಲೇಪವು 
ಹೋಗುವುದು ಹೇಗೆ ? ಹೇಳೋಣವಾಗಲಿ'' ಎಂದನು (೨೯). ಅದನ್ನು ಕೇಳಿ 
ನಾರದರು ಇಂತೆಂದರು: ""ಬಷಿಗಳೆ, ವಸುದೇವನು ತನಗೆ ಶ್ರೇಯಸ್ಕರವಾದದ್ದು 
ಯಾವುದೆಂದು ತಿಳಿಯುವ ಉದ್ದೇಶದಿಂದ ನಮ್ಮನ್ನು ಕೇಳುತಿದ್ದಾನೆ. ಕೃಷ್ಣನು ಒಬ್ಬ 
ಬಾಲಕನೆಂದು ಇವನು ಭಾವಿಸಿದ್ದಾನೆ! ಇದೇನು ಅಚ್ಚರಿಯಲ್ಲ (೩೦). ಏಕೆಂದರೆ, 

ಜನರ ಹತಿರ ಇರುವುದು ಅವರ ಅನಾದರಕ್ಕೆ ಕಾರಣವಾಗುತ್ತದೆ. 

ಗಂಗಾತೀರದಲ್ಲಿರತಕ್ಕವನು ಪವಿತ್ರನಾಗಬೇಕೆಂದು ಗಂಗಾಜಲವನ್ನು ಬಿಟ್ಟುಬೇರೆ 
ತೀರ್ಥಕ್ಕೆ ಹೋಗುತ್ತಾನೆ! (೩೧). ಶ್ರೀಕೃಷ್ಣನ ಜ್ಞಾನ ನಿತ್ಯವಾದದ್ದು ಆ ಜ್ಞಾನವು 


೩೫೦ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ತಂ ಕ್ಷೇಶಕರ್ಮಪರಿಪಾಕಗುಣಪ್ರವಾಷೈ- 
ರವ್ಯಾಹತಾನುಭವಮಾಶ್ರಥಮದ್ದಿತಶೀಯಮ್‌ ] 
ಪ್ರಾಣಾದಿಭಿಃ ಸವಿಭವೈರುಪಗೂಢಮನ್ಯೋ 
ಮನ್ಯೇತ ಸೂರ್ಯಮಿವ ಮೇಘಹಿಮೋಹರಾಗೆಃ | ೩೩ 


ಅಥೋಚುರ್ಮುನಯೋ ರಾಜನ್ನಾಭಾಷ್ಯಾನಕದುಂದುಭಿಮ್‌ ` 
ಸರ್ವೇಷಾಂ ಶೃಣ್ವತಾಂ ರಾಜ್ಞಾಂ ತಥ್ಭೆವಾಚ್ಯುತರಾಮಯೋಃ I ೩೪ 


ಕರ್ಮಣಾ ಕರ್ಮನಿರ್ಹಾರ ಏಷ ಸಾಧು ನಿರೂಪಿತಃ॥ 
ಯಚ್ಛ ದಯಾ ಯಜೇದ್‌ ವಿಷುಂ ಸರ್ವಯಜ್ಞೇಶ್ರಧಂ ಮಖೆ: ॥ 
೫) ಣಿ ದ ಲ 


ಕಾಲಕ್ರಮದಲ್ಲಿ (ಹಣ್ಣಿನಂತೆ ಕೊಳೆತು) ನಾಶವಾಗತಕ್ಕದ್ದಲ್ಲ ಜಗತ್ತಿನ 
ಪ್ರಳಯೋತ್ಪತ್ತಿಗಳಿಂದಲೂ ಹೋಗತಕ್ಕದ್ದಲ್ಲ (ಮಿಂಚಿನಂತೆ) ಬೆಳಗಿ ಸ್ವತಃ 
ಮರೆಯಾಗತಕ್ಕದ್ದಲ್ಲ (ಗಡಿಗೆಯು ದೊಣ್ಣೆಯಿಂದ ಧ್ವಂಸವಾಗುವಂತೆ) 
ಇನ್ನೊಂದರಿಂದ ಅಳಿದುಹೋಗುವಂತಹದೂ ಅಲ್ಲ (ವೃದ್ದಿಹ್ರಾಸಾದಿಗುಣದಿಂದ 
ದೇಹವು ರೂಪಾಂತರವನ್ನು ಪಡೆಯುವಂತೆ) ಆತನ ಜ್ಞಾನವು ಬದಲಾಯಿಸಿ 
ವಿಕೃತವಾಗತಕ್ಕದ್ದೂ ಅಲ್ಲ ಇನ್ನು ಯಾವುದರಿಂದಲೂ ಭಗವಂತನ ನಿತ್ಯಜ್ಞಾನಕ್ಕೆ 
ಬಾಧೆ ಇಲ್ಲ(೩೨). ಕ್ಲೇಶ, ಕರ್ಮ, ಕರ್ಮಪರಿಪಾಕ ಮತ್ತುಗುಣಪ್ರವಾಹಗಳ? 
ಸಂಬಂಧವೇ ಇಲ್ಲವಾದ್ದರಿಂದ ಅವನು ಈಶ್ವರ ; ಅದ್ವಿತೀಯ ; ಅವನ ಜ್ಞಾನಕ್ಕೆ 
ತಡೆ ಇಲ್ಲ ಕ್ಲೇಶಾದಿಗಳೂ ಪ್ರಾಣ ದೇಹಾದಿಗಳೂ ಅವನಿಂದ ಕಲ್ಪಿತವಾದ ಅವನ 
ವೈಭವಗಳು. ಈಶ್ವರನಿಗೆ ಇವುಗಳ ಸ್ಪರ್ಶವಿಲ್ಲದಿದ್ದರೂ ಇವುಗಳಿಂದ ಕೂಡಿದ 
ಒಬ್ಬ ಮನುಷ್ಯನೆಂದು ಮೂಢನು ತಿಳಿಯುತಾನೆ, ಮೋಡ ಮಂಜು ಗ್ರಹಣಗಳು 
ಸೂರ್ಯನನ್ನು ಮುಚ್ಚಿವೆ ಎಂದು ತಿಳಿಯುವ ಹಾಗೆ ಇದು'' ಎಂದರು (೩೩). 
ಅನಂತರ ವಸುದೇವನನ್ನು ಕುರಿತು ಆ ಮುನಿಗಳು ಎಲ್ಲ ರಾಜರ 
ಮತ್ತು ಬಲರಾಮಕೃಷ್ಣರೆದುರಿಗೆ "ವಸುದೇವ, ಸರ್ವಯಜ್ಞೇಶ್ವರನಾದ 
ಎಷ್ಟುವನ್ನು ಯಜ್ಞಗಳಿಂದ ಶ್ರದ್ಧಾಪೂರ್ವಕವಾಗಿ ಆರಾಧಿಸುವುದೇ ಕರ್ಮದಿಂದ 


೧ಕ್ಷೇಶ: ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ ಎಂಬ ಪಂಚಕ್ಷೇಶಗಳು. 
ಕರ್ಮವಿಪಾಕ: ಸುಖದುಃಖಗಳು. ಗುಣಪ್ರವಾಹ-: ಸತ್ತ್ವರಜಸ್ತ ಮೋಗುಣಗಳು. 


ಚತುರಶೀತಿತಮಾಧ್ಯಾ ಯಃ ೩೫೧ 


ಚಿತಸ್ಕೋಪಶಮೋತ ಯಂ ವ್ಸ ಕವಿಭಿಃ ಶಾಸ್ಪಚಕ್ಷುಷಾ 

ದರ್ಶಿತಃ ಸುಗಮೋ ಯೋಗೋ ಧರ್ಮಶ್ನಾತ್ಮ ಮುದಾವಹಃ | ೩೬ 
ಅಯಂ ಸಸ್ನ್ಯಯನಃ ಪಂಥಾ ದ್ವಿಜಾತೇರ್ಗಹಮೇಧಿನಃ | 

ಯಚ್ಛೆ ದೃಯಾ$sಪ್ತ ವಿತೇನ ಶುಕ್ಲೇನೇಜ್ಯೇತ ಪೂರುಷಃ॥ ೩೭ 
ವಿತ್ರೈ ಜಾಂ ಯಜ್ಞದಾನ್ಯ; ರ್ಗೃಹೈ ರ್ದಾರಸುತೈಷ ಷಣಾಮ್‌ । 

ಆತ್ಮಲೋಕ್ಕೆ ಷಣಾಂ ದೇವ ಕಾಲೇನ ವಿಸ್ಟಜೇದ್‌ ಬುಧಃ। 

ಗ್ರಾಮೇ ತೃಕೈಷಣಾಃ ಸರ್ವೇ ಯಯುರ್ಧೀರಾಸ್ತ ಪೋವನಮ್‌ ॥ ೩೮ 
ಖಯಣ್ಣೆಸ್ಪಿಭರ್ದಿಜೋ ಜಾತೋ ದೇವರ್ಷಿಪಿತ್ತ ಣಾಂ ಪ್ರಭೋ। 
ಯಜ್ಞಾಧ್ಯಯಪುತ್ಸೈಸಾನ್ಯನಿಸೀರ್ಯ ತ್ಯಜನ್‌ ಪತೇತ್‌ ॥ ೩೯ 
ತ್ವಂ ತ್ವದ್ಯ ಮುಕ್ತೋ ದ್ವಾಭ್ಯಾಂ ವೈ ಬಷಿಪಿತ್ರೋರ್ಮಹಾಮತೇ | 

ಯಜ್ಞೆ )ದೇವರ್ಣಮುನ್ನುಚ್ಕ ನಿರ್ಯಣೋ5ಶರಣೋ ಭವ॥ ೪೦ 
ಕರ್ಮಫಲದ ಲೇಪವನ್ನು ಕಳೆದುಕೊಳ್ಳುವ ಸರಿಯಾದ ದಾರಿ (೩೪-೩೫). 
ವಿದ್ವಾಂಸರು ಶಾಸ್ತ್ರೀಯ ವಿಚಾರದಿಂದ ತೋರಿಸಿಕೊಟ್ಟ ದಾರಿ ಇದು. ಇದರಲ್ಲಿ 
ಮನಸಿಗೆ ಶಾಂತಿಯುಂಟು. ಸುಲಭವಾದ ಕರ್ಮಯೋಗವಿದು. ಆತ್ಮ 
ತೃಪ್ತಿಯನ್ನುಂಟುಮಾಡುವ ಧರ್ಮವಿದು. ನ್ಯಾಯಮಾರ್ಗದಲ್ಲಿ ಸಂಪಾದಿಸಿದೆ 
ದ್ರವ್ಯದಿಂದ ಭಕಿಪೂರ್ವಕವಾಗಿ ಪರಮಪುರುಷನ ಆರಾಧನೆಯೆಂಬುದು 
ಕ್ಷೇಮಕರವಾದ ದಾರಿ. ಗೃಹಸ್ಥನಾದ ದ್ವಿಜನಿಗೆ ಇದು ಹೇಳಿಸಿದ್ದು (೩೬-೩೭). 
ಬುದ್ದಿಶಾಲಿಯಾದವನು ಯಜ್ಞದಾನಗಳಿಂದ ಹಣದ ವ್ಯಾಮೋಹವನ್ನೂ 
ಗೃಹಭೋಗವನ್ನನುಭವಿಸಿ ಇದು ಇಷ್ಟೇ ಎಂಬ ನಿರ್ಧಾರದಿಂದ ಹೆಂಡತಿಮಕ್ಕಳ 
ವ್ಯಾ ಮೋಹವನ್ನೂ ಕಾಲವಶವಾಗಿ ಎಲ್ಲವೂ ಕ್ಷಯಿಸುವುದೆಂಬ ನಿಶ್ಚಯದಿಂದ 
ದೇಹದ ಮತ್ತು ಸರ್ಗದ ವ್ಯಾಮೋಹವನ್ನೂ ತ್ಯಜಿಸಬೇಕು. ವಸುದೇವ, ಪ 
ಪ್ರಕಾರವಾಗಿ ವಿದ್ವಾಂಸ ಸರು ವ್ಯಾಮೋಹವೆಂಬ ಏಷಣಾತ್ರಯವನ್ನು ಪರಿತ್ಯಜಿಸಿ 
ಗ್ರಾಮವಾಸದಲ್ಲಿ ವಿರಕರಾಗಿ ತಪೋವನಕ್ಕೆ ಹೋಗಿದ್ದಾರೆ (೩೮). 'ದೇವಯಣ, 
ibis ಪಿತೃಯಣಗಳೆಂಬ ಯಣತ್ತ ಯದಿಂದ ಸಹಿತನಾಗಿಯೇ ದ್ವಿಜನು 
ಹುಟ್ಟಿರುತಾನೆ, "ಯಜ್ಞದಿಂದ ದೇವಯಣವನ್ನೂ ವೇದಾಧ್ಯಯನದಿಂದ 
ಬಷಿಯಣವನ್ನೂಪುತ್ರಸಂತಾನದಿಂದ ಪಿತೃಯಣವನ್ನೂ ತೀರಿಸಬೇಕು. ತೀರಿಸದೆ 
ಕರ್ಮಮಾರ್ಗವನ್ನು ಬಿಡತಕ್ಕವನು ಪತಿತನಾಗುವನು (೩೯). ವಸುದೇವ, 


೩೫೨ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ವಸುದೇವ ಭವಾನ್‌ ನೂನಂ ಭಕ್ತ್ಯಾ ಪರಮಯಾ ಹರಿಮ್‌ । 
ಜಗತಾಮಾಶಧಂ ಪ್ರಾರ್ಚಃ ಸ ಯದ್‌ ವಾಂ ಪುತ್ರತಾಂ ಗತಃ ॥ ೪೧ 


ಶ್ರೀಶುಕ ಉವಾಚ- 

ಇತಿ ತದ್ವಚನಂ ಶ್ರುತ್ವಾವಸುದೇವೋ ಮಹಾಮನಾಃ । 
ತಾನೃಷೀನೃತ್ತಿಜೋ ವವ್ರೇ ಮೂರ್ಧ್ನಾ 5ನಮ್ಯ ಪ್ರಸಾದ್ಯ ಚ॥ ೪೨ 
ತ ಏನಮೃಷಯೋ ರಾಜನ್‌ ವೃತಾ ಧರ್ಮೇಣ ಧಾರ್ಮಿಕಮ್‌ । 


ತಸ್ಮಿನ್ನಯಾಜಯನ್‌ ಕ್ಷೇತ್ರೇ ಮುಖ್ಳೈೆರುತ್ತಮಕಲ್ಪಕ್ಟೆಃ॥ ೪೩ 
ತದ್ದೀಕ್ಷಾಯಾಂ ಪ್ರವೃತಾಯಾಂ ವೃಷ್ಠಯಃ ಪುಷ್ಕರಸ್ರಜಃ | 

ಸ್ನಾತಾಃ ಸುವಾಸಸೋ ರಾಜನ್‌ ರಾಜಾನಃ ಸುಷ್ಠ ಬಂಕ್ನತಾಃ IW ೪೪ 
ತನ್ನಹಿಷ್ಯಶ್ಚ ಮುದಿತಾ ನಿಷ್ಕಕಂಠ್ಯಃ ಹುವಾಸಸಃ। 
ದೀಕ್ಷಾಶಾಲಾಮುಪಾಜಗ್ಗುರಾಲಪ್ತಾ ವಸುಪಾಣಯಃ | ೪% 


ನೀನೀಗ ಖುಷಿಯಣ ಪಿತೃಯಣಗಳೆಂಬ ಎರಡರಿಂದ ಬಿಡುಗಡೆ 
ಹೊಂದಿದ್ದೀಯೆ. ಇನ್ನು ಯಜ್ಞ ಮಾಡಿ ದೇವಯಣವನ್ನು ತೀರಿಸಿ 
ಯಣತ್ರಯವಿಮುಕನಾಗಿ ವೈರಾಗ್ಯದಿಂದ ಗೃಹವನ್ನು ತ್ಯಜಿಸು. ನೀನು 
ಜನ್ಮಾಂತರದಲ್ಲಿ ಪರಮಭಕ್ತಿಯಿಂದ ಜಗದೀಶ್ವರನಾದ ಶ್ರೀಹರಿಯನ್ನು 
ಅರ್ಚಿಸಿದ್ದೀಯೆ. ಆದ್ದರಿಂದ ಆತನು ಈಗ ದಂಪತಿಗಳಾದ ನಿಮಗೆ ಪುತ್ರನಾಗಿ 
ಅವತರಿಸಿದ್ದಾನೆ''ಎಂದರು (೪೦-೪೧). ಇಂತು ಮುನಿವಚನವನ್ನಾಲಿಸಿ 
ಮನಸ್ವಿಯಾದ ವಸುದೇವನು ಮುನಿಗಳಿಗೆ ದಂಡ ಪ್ರಣಾಮವನ್ನು ಮಾಡಿ 
ಪ್ರಸನ್ನಗೊಳಿಸಿ, ತಾನು ಮಾಡುವ ಯಾಗದಲ್ಲಿ ನೀವು ಬುತ್ತಿ ಜರಾಗಬೇಕೆಂದು 
ಬೇಡಿಕೊಂಡನು (೪೨). ಹೀಗೆ ವಸುದೇವನಿಂದ ವಿಧಿವತಾಗಿ ಯಜ್ಞವರಣವನ್ನು 
ಪಡೆದ ಆ ಯಷಿಗಳು ಧಾರ್ಮಿಕನಾದ ಆತನಿಂದೆ ಕುರುಕ್ಷೇತ್ರದಲ್ಲಿ 
ಕಲ್ಪಾನುಸಾರವಾಗಿ ಹಲವಾರು ಯಜ್ಞಗಳನ್ನು ಮಾಡಿಸಿದರು (೪೩). 

ಯಜ್ಞದೀಕ್ಷೆಯು ಆರಂಭವಾದೊಡನೆ. ಯಾದವರೂ ಇತರ ರಾಜರೂ 
ಮಂಗಳಸ್ನಾನಮಾಡಿ ಉತಮ ವಸ್ತವನ್ನುಟ್ಟು ಪದ್ಮಮಾಲೆಗಳನ್ನು ಧರಿಸಿ 
ಅಲಂಕರಿಸಿಕೊಂಡರು. ಅವರ ಪತ್ನಿಯರೂ ಸಂತೋಷದಿಂದ ಒಳ್ಳೆಯ 
ವಸ್ತ್ರವನ್ನುಟ್ಟು ಚಿನ್ನದ ಸರಗಳನ್ನು ಧರಿಸಿ ಚಂದನಾದಿಗಳಿಂದ ಅನುಲಿಪರಾದರು. 
ಎಲ್ಲರೂ ಪುಷ್ಪಫಲಾದಿವಸ್ತುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಯಜ್ಞಶಾಲೆಗೆ 


ಚತುರಶೀತಿತಮಾಧ್ಯಾಯಃ ೩೫೩ 


ನೇದುರ್ಮದಂಗಪಟಹಶಂಖಭೇರ್ಯಾನಕಾದಯಃ। 
ನನ್ನತುರ್ನಟನರ್ತಕ್ಕಸುಷ್ಟುವುಃ ಸೂತಮಾಗಧಾಃ। 


ಜಗುಃ ಸುಕಂಠ್ಯೋ ಗಂಧರ್ವ್ಯಃ ಸಂಗೀತಂ ಸಹಭರ್ತಕಾಃ ll ೪೬ 
ತಮಭ್ಯಷಿಂಚನ್‌ ವಿಧಿವದಕಮಭ್ಯಕಮೃತ್ತಿಜಃ। 

ಪತ್ನೀಭಿರಷ್ಟಾದಶಭಿಃ ಸೋಮರಾಜಮಿವೋಡುಭಿಃ ॥ ೪೭ 
'ತಾಭಿರ್ದುಕೂಲವಲಯ್ಯೆರ್ಹಾರ ನೂಪುರಕುಂಡಲೈಃ 
ಸ್ವಲಂಕೃತಾಭಿರ್ವಿಬಭ್‌ ದೀಕ್ಷಿತೋ5 ಜಿನಸಂವೃತಃ || ೪೮ 
ತಸೃರ್ತ್ರಿಜೋ ಮಹಾರಾಜ ರತ್ನಕೌಶೇಯವಾಸಸಃ | 

ಸಸದಸ್ಯಾ ವಿರೇಜುಸೇ ಯಥಾ ವೃತ್ರ ಹಣೋತ ಧ್ಲಧೇ || ೪೯ 
ತದಾ ರಾಮಶ್ಚ ಕೃಷ್ಣಪ್ಪ ಸ್ವೈಃ ಸ್ರ ಸೊರ್ಜಂಧುಭಿರನ್ನಿತೌ 

ರೇಜತುಃ ಸಸುತ್ತೆ ರ್ದಾಕ್ಕೆ ರ್ನೇವೇಶ್‌ ಸ್ಪವಿಭೂತಿಭಿಃ | ೫೦ 


ಹೋದರು (೪೪-೪೫). ಮೃದಂಗ, ತಮಟೆ, ಶಂಖ, ಭೇರಿ, ಡೊಳ್ಳು ಮೊದಲಾದ 
ಮಂಗಳವಾದ್ಯಗಳು ಭೋರ್ಗರೆದವು. ನಟನರ್ತಕಿಯರು ಕುಣಿದರು. 
ಸೂತಮಾಗದರು ಹೊಗಳಿದರು. ಗಂಧರ್ವಸ್ತ್ರೀಯರು ತಮ್ಮ ಗಂಡರೊಂದಿಗೆ 
ಮಧುರಕಂಠದಿಂದ ಸಂಗೀತವನ್ನು ಹಾಡಿದರು. ಆಗ ಖತ್ತಿಜರು ವಸುದೇವನ 
ಕಣ್ಣುಗಳಿಗೆ ಕಾಡಿಗೆಯನ್ನೂ ದೇಹಕ್ಕೆ ಬೆಣ್ಣೆಯನ್ನೂ ಲೇಪಿಸಿ, ನಕ್ಷತ್ರಗಳಿಂದ 
ಸಹಿತನಾದ ಚಂದ್ರ ನಂತೆ" ಹದಿನೆಂಟು ಮಡದಿಯರಿಂದ ಸಹಿತನಾಗಿದ್ದ 
ವಸುದೇವನಿಗೆ ವಿಧಿವತಾಗಿ ಮಂಗಳಸ್ನಾನ ಮಾಡಿಸಿದರು (೪೬-೪೭). ಅನಂತರ 
ಕೃಷ್ಣಾಜಿನವನ್ನು ಧರಿಸಿದ ವಸುದೇವನು ದುಕೂಲ ಕೈಬಳೆ ಹಾರ 
ನೂಪು ರಕುಂಡಲಗಳಿಂದ ಭೂಷಿತರಾದ ಪತ್ನಿಯರೊಡನೆ ಕುಳಿತು ಯಜ್ಞ 
ದೀಕ್ಷೆಯನ್ನು ವಹಿಸಿದನು (೪೮). ಮಹಾರಾಜ- ಪರೀಕ್ಷಿತ, ಆತನ ಖುತ್ತಿ ಜರು 
ರೇಶ್ವೆಯ ವಸ್ಪವನ್ನುಟ್ಟು ರತ್ನಾಭರಣಗಳನ್ನು ತೊಟ್ಟಿದ್ದರು. iesndbud 
ಪರಿವೃತರಾದ Me ದೇವೇಂದ್ರನ. ಯಾಗದಲ್ಲಿದ್ದ ಯತ್ತಿ ಜರಂತೆ 
ಕಂಗೊಳಿಸಿದರು. ಸಕಲ ಜೀವಜಾತಗಳಿಗೂ ಪ್ರಭುಗಳಾದ ಇ ೈಷ್ಣರು 
ತಮ್ಮ ತಮ್ಮ ಬಂಧುಗಳಿಂದಲೂ ಮಕ್ಕಳಿಂದಲೂ ಮಡದಿಯರಿಂದಲೂ 


೩೫೪ ಶ್ರೀಮದ್ಧಾಗವತಂ- ದಶಮಸ್ಕಂಧಃ 


ಈಜೇತನುಯಜ್ಞಂ ವಿಧಿನಾ ಅಗ್ನಿಹೋತ್ರಾದಿಲಕ್ಷಣ್ಟೆಃ। 


ಪ್ರಾಕೃತೆರ್ವೈಕೃತೈರ್ಯಜ್ಞೈರ್ದ್ರನವ್ಯಜ್ಞಾನಕ್ರಿಯೇಶ್ವರಮ್‌ ॥ ೫೧ 
ಅಥರ್ತಿಗ್ಲೊ ನSದದಾತ್‌ ಕಾಲೇ ಯಥಾಮ್ನಾತಂ ಸ ದಕ್ಷಿಣಾಃ | 
ಸ್ವಲಂಕ್ಛತೇಭ್ಯೋತ ಲಂಕ್ಕತ್ಯ ಗೋಭೂಕನ್ಯಾ ಮಹಾಧನಾಃ॥ ೫೨ 
ಪತ್ನೀಸಂಯಾಜಾವಬ್ಬಥ್ಯೆ ಖಶರಿತ್ವಾ ತೇ ಮಹರ್ಷಯಃ। 

ಸಸ್ನೂ ರಾಮಹ್ರದೇ ವಿಪ್ರಾ ಯಜಮಾನಪುರಸರಾಃ॥ ೫೩ 


ಸ್ನಾತೋ5ಲಂಕಾರವಾಸಾಂಸಿ ವಂದಿಭ್ಯೋತ ದಾತಥಾ ಸ್ತ್ರಿಯಃ | 
ತತಃ ಸ್ವಲಂಕ್ಟತೋ ವರ್ಣಾನಾಶ್ಚಭ್ಯೋತನ್ನೇನ ಪೂಜಯತ್‌ ॥ ೫೪ 


ಬಂಧೂನ್‌ ಸದಾರಾನ್‌ ಸಸುತಾನ್‌ ಪಾರಿಬರ್ಹೇಣ ಭೂಯಸಾ । 
ವಿದರ್ಭ ಕೋಸಲಕುರೂನ್‌ ಕಾಶಿಕೇಕಯಸ್ಫಂಜಯಾನ್‌ | ೫೫ 


ಪರಿವೃತರಾಗಿ ತಮ್ಮದೇ ಆದ ವೈಭವದಿಂದ ವಿರಾಜಿಸಿದರು (೪೯-೫೦). 
ಅನಂತರ ವಸುದೇವನು ಪ್ರತಿಯಜ್ಞದಲ್ಲಿಯೂ ಅಗ್ನ್ಯುಪಾಸನೆಯೇ 
ಲಕ್ಷ್ಯ ವಾಗಿರುವ ಸರ್ವಾಂಗಸಹಿತವಾದ ಜ್ಯೋತಿಷ್ಟೋಮಾದಿ 
ಪ್ರಾಕೃತಯಾಗಗಳಿಂದಲೂ ಅತಿದೇಶಪ್ರಾಪವಾದ ಸೌರ್ಯಸತ್ರಾದಿ ವೈಕೃತ 
ಯಾಗಗಳಿಂದಲೂ ದ್ರವ್ಯಜ್ಞಾನ ಕ್ರಿಯೇಶ್ವರನಾದ ಯಜ್ಞ ಪುರುಷನನ್ನು ಆರಾಧಿ 
ಸಿದನು (೫೧). ಬಳಿಕ ಅಲಂಕೃತರಾಗಿದ್ದ ಖುತ್ತಿಜರಿಗೆ ವಸಮಾಲ್ಯಾದಿಗಳನ್ನಿತ್ತು 
ಮತ್ತೆ ಅಲಂಕರಿಸಿ ಗೋ ಭೂಮಿ ಕನ್ಯೆಯರನ್ನೂ ಅಧಿಕವಾದ ದಕ್ಷಿಣೆಯನ್ನೂ 
ಯಥೋಕವಾಗಿ ಅರ್ಪಿಸಿದನು (೫೨). ಅನಂತರ ಆ ಮಹರ್ಷಿಗಳು 
ಯಜಮಾನನಾದ ವಸುದೇವನೊಡಗೂಡಿ ಪತ್ನೀಸಂಯಾಜ ಅವಭೃಥ್ಯ ಎಂಬ 
ಯಾಗಗಳನ್ನು ನೆರವೇರಿಸಿ ಸಮಂತಪಂಚಕದಲ್ಲಿ ಅವಭೃಥಸ್ನಾನವನ್ನು ಮಾಡಿದರು 
(೫೩). ವಸುದೇವನು ಸ್ನಾನಮಾಡಿ ವಂದಿಮಾಗಧರಿಗೆ ಮತ್ತು ಸ್ತ್ರೀಯರಿಗೆ 
ಅಲಂಕಾರಗಳನ್ನೂ ವಸ್ತ್ರಗಳನ್ನೂ ಕೊಟ್ಟನು. ನಾಯಿಗಳಿಂದ ಹಿಡಿದು ಸಕಲರಿಗೂ 
ಅನ್ನದಾನಮಾಡಿ ಸತ್ವರಿಸಿದನು. ತರುವಾಯ ಬಂಧುಗಳಾದ ವಿದರ್ಭ, ಕೋಸಲ, 
ಕುರು, ಕಾಶಿ, ಕೇಕಯ, ಸೃಂಜಯದೇಶಗಳ ಅರಸರಿಗೂ ಅವರ ಪತ್ನೀ ಪುತ್ರರಿಗೂ 
ಸದಸ್ಯರು, ಯತ್ತಿಜರು, ಸುರಗಣಗಳು, ನೆರೆದಿದ್ದಇತರ ಜನರು, ಭೂತಗಣಗಳು, 


ಚತುರಶೀತಿತಮಾಧ್ಯಾ ಯಃ ೩೫೫ 


ಸದಸ್ಯರ್ತ್ರಿಕ್ಷುರಗಣಾನ್‌ ನೃಭೂತಪಿತೃಚಾರಣಾನ್‌ । 


ಶ್ರೀನಿಕೇತಮನುಜ್ಞಾಪ್ಯ ಶಂಸಂತಃ ಪ್ರಯಯುಃ ಕ್ರತುಮ್‌ ॥ ೫೬ 
ಧತರಾಷ್ಟ್ರೋ5 ನುಜಃ ಪಾರ್ಥಾ ಭೀಷ್ಮೋ ದ್ರೋಣಃ ಪೃಥಾಯಮ್‌ 
ನಾರದೋ ಭಗವಾನ್‌ ವ್ಯಾಸಃ ಸುಹೃತಂಬಂಧಿಬಾಂಧವಾಃ Il ೫೭ 
ಬಂಧೂನ್‌ ಪರಿಷ್ಟಜ್ಯ ಯದೂನ್‌ ಸೌಹೃದಾತ್‌ ಕ್ಲಿನ್ನಚೇತಸಃ । 
ಯಯುರ್ವಿರಹಕೃಚ್ಛೇ। ಣ ಸ್ವದೇಶಾಂಶ್ಚಾಪರೇ ಜನಾಃ॥ ೫೮ 
ನಂದಸ್ತುಸಹ ಗೋಪಾಲೈೆರ್ಬಹತ್ಯಾ ಪೂಜಯಾರ್ಚಿತಃ। 
ಕೃಷ್ಣರಾಮೋಗ್ರಸೇನಾದ್ಯೈರ್ನ್ಯವಾತ್ತೀದ್‌ ಬಂಧುವತ್ತಲಃ॥ ರ್ಜ 
ವಸುದೇವೋ5ಂಜಸೋತ್ರೀರ್ಯ ಮನೋರಥಮಹಾರ್ಣವಮ್‌ । 
ಸುಹೃದ್‌ವೃತಃ ಪ್ರೀತಮನಾ ನಂದಮಾಹ ಕರೇಸ್ಪೃಶನ್‌ ॥ ೬೦ 


ಪಿತೃಚಾರಣರು-ಇವರಿಗೂ ಯಥೇಷ್ಟವಾಗಿ ವಸ್ತಾಭರಣಾದಿಗಳನ್ನಿತ್ತು 
ಗೌರವಿಸಿದನು. ಎಲ್ಲರೂ ಶ್ರೀನಿವಾಸನಾದ ಮುಕುಂದನ ಅನುಜ್ಞೆಯನ್ನುಪಡೆದು 
ಯಜ್ಞವನ್ನು ಹೊಗಳುತ್ತತೆರಳಿದರು (೫೪-೫೬). ಧೃತರಾಷ್ಟ್ರ, ಅವನ ತಮ್ಮ 
ಎದುರ, ಧರ್ಮರಾಜ ಭೀಮಾರ್ಜುನರು, ಭೀಷ್ಮ ದ್ರೋಣ, ಕುಂತಿ 
ನಕುಲಸಹದೇವರು, ನಾರದರು, ಭಗವಾನ್‌ ವ್ಯಾಸಮುನಿಗಳು, ಸ್ನೇಹಿತರು, 
ಬಂಧುಬಾಂಧವರು- ಎಲ್ಲರೂ ತಮ್ಮ ಬಂಧುಗಳನ್ನು ಪ್ರೀತಿಯಿಂದ ಆಲಿಂಗಿಸಿ 
ಬೀಳ್ಕೊಂಡು ತಮ್ಮ ತಮ್ಮ ಸ್ಥಳಗಳಿಗೆ ಪ್ರಯಾಣ ಮಾಡಿದರು (೫೭-೫೮). 
ನಂದಗೋಪನಾದರೋ ಶ್ರೀಕೃಷ್ಣ ಬಲರಾಮ, ಉಗ್ರಸೇನ ಮೊದಲಾದವರಿಂದ 
ವಿಶೇಷವಾಗಿ ಆದರ ಸತ್ಕಾರಗಳನ್ನು ಪಡೆದು, ಅವರ ವಾತ್ತಲ್ಯಕ್ಕೆ ಕಟ್ಟು ಬಿದ್ದು 
ಗೋಪಾಲರೊಡನೆ ಅಲ್ಲಿಯೇ ಇದ್ದನು (೫೯). ವಸುದೇವನು ತನ್ನ 
ಮನೋರಥವೆಂಬ ಮಹಾಸಾಗರವನ್ನು ಸುಲಭವಾಗಿ ದಾಟಿ ಸಂಪ್ರೀತನಾಗಿ 
ಸ್ನೇಹಿತರ ನಡುವೆ ನಂದಗೋಪನ ಕೈಯನ್ನು ಹಿಡಿದುಕೊಂಡು ಹೇಳಿದನು: 
"“ಸೋದರ-ನಂದ, ಸ್ನೇಹವೆಂಬುದು ಮನುಷ್ಯರಿಗೆ ಈಶ್ವರ ನಿರ್ಮಿತವಾದ 
ಒಂದು ಪಾಶ. ಎಂತಹ ಶೂರರಿಗೂ ಯೋಗಿಗಳಿಗೂ ಈ ಪಾಶದಿಂದ 


೩೫೬ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ವಸುದೇವ ಉವಾಚ- 

ಭ್ರಾತರೀಶಕ್ಕತಃ ಪಾಶೋ ನೃಣಾಂ ಯಃ ಸ್ನೇಹಸಂಜ್ಞಿತಃ । 

ತಂ ದುಸ್ತಜಮಹಂ ಮನ್ಯೇ ಶೂರಾಣಾಮಪಿ ಯೋಗಿನಾಮ್‌ ॥ ೬೧ 
ಅಸ್ಸಾಸ್ಪಪ್ರತಿಕಲೇಯಂ ಯತ್‌ ಕೃತಾಜ್ಞೀಷು ಸತ್ತಮೈಃ । 

ಮೈತ್ರ ರ್ಪಿತಾಪಲಾ ವಾಪಿ ನ ನಿವರ್ತೇತ ಕರ್ಹಿಚಿತ್‌ ॥ ೬೨ 
ಪ್ರಾಗಕಲ್ಪಾಚ್ಚ ಕುಶಲಂ ಭ್ರಾತರ್ವೋ ನಾಚರಾಮ ಹಿ। 

ಅಧುನಾ ಶ್ರೀಮದಾಂಧಾಕ್ಷಾ ನ ಪಶ್ಯಾಮಃ ಪುರಃ ಸತಃ ॥ ೬೩ 
ಮಾ ರಾಜ್ಯಶ್ರೀರಭೂತ್‌ ಪುಂಸಃ ಶ್ರೇಯಸ್ವಾಮಸ್ಯ ಮಾನದ | 
ಸ್ವಜನಾನುತ ಬಂಧೂನ್‌ ವಾ ನ ಪಶ್ಯತಿ ಯಯಾಂಧದ್ಭಕ್‌ || ೬೪ 
ಶ್ರೀ ಶುಕಉವಾಚ- 


ಏವಂ ಸ್‌ಹೃದಶೈಥಿಲ್ಯಚಿತ್ತ ಆನಕದುಂದುಭಿಃ। 
ರುರೋದ ತತೃತಾಂ ಮೈತ್ರೀಂ ಸ್ಥರನ್ನಶ್ರುವಿಲೋಚನಃ ॥ ೬೫ 


ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ನನ್ನ ಅಭಿಪ್ರಾಯ (೬೦-೬೧). ಉಪಕಾರ 
ಸ್ಮರಣೆಯಿಲ್ಲದ ನಮ್ಮಲ್ಲಿ ಸಾಧುಶಿರೋಮುಣಿಗಳಾದ ನೀವು ಎಂತಹ 
ಅಸಾಧಾರಣವಾದ ಸ್ನೇಹವನ್ನು ಇರಿಸಿದ್ದಿರಿ | ಅದಕ್ಕೆ ನಮ್ಮಿಂದ ಪ್ರತಿಫಲವು 
ದೊರೆಯದಿದ್ದರೂ ಆ ಸ್ನೇಹವು ಎಷ್ಟು ಗಾಢವಾಗಿ ಅಚಲವಾಗಿ ಉಳಿದುಕೊಂಡಿದೆ | 
(೬೨). ಸೋದರ, ಹಿಂದೆ ನಾವು ಅಸಮರ್ಥರಾದ್ದರಿಂದ ಯಾವ ಒಳ್ಳೆಯದನ್ನೂ 
ನಿಮಗಾಗಿ ಮಾಡಲಾಗಲಿಲ್ಲ ಈಗ ಐಶ್ವರ್ಯಮದದಿಂದ ಕುರುಡರಾದ ನಮಗೆ 
ಎದುರಿಗಿರುವುದೂ ಕಾಣಿಸುತ್ತಿಲ್ಲ! ಪ್ರಿಯಮಿತ್ರ, ಶ್ರೇಯಸ್ಸನ್ನು ಬಯಸುವ 
ಮನುಷ್ಯನಿಗೆ ಎಂದಿಗೂ ದೊಡ್ಡಐಶ್ಚರ್ಯವು ಬರಬಾರದು. ಅದರಿಂದ ಅವನು 
ಕುರುಡನಾಗಿಬಿಡುತಾನೆ. ಸ್ವಜನರೂ ಸ್ನೇಹಿತರೂ ಅವನಿಗೆ ಕಾಣಿಸುವುದೇ ಇಲ್ಲ' 
(೬೩-೬೪). ಹೀಗೆ ಹೇಳುವಾಗ ನಂದಗೋಪನಿಂದಾದ ಉಪಕಾರದ 
ಸ್ಮರಣೆಯುಂಟಾಗಿ ವಸುದೇವನ ಕಣ್ಣಲ್ಲಿ ನೀರುತುಂಬಿತು. ತನ್ನಸ್ನೇಹದಲ್ಲಿ ಶೈಥಿಲ್ಯ 


pd] ಗ 


ಉಂಟಾಯಿತೆಂಬ ಕಳವಳದಿಂದ ವಸುದೇವನು ಗಳಗಳನೆ ಅತ್ತುಬಿಟ್ಟನು (೬೫). 


ಚತುರಶೀತಿತಮಾಧ್ಯಾ ಯಃ ೩೫೭ 


ನಂದಸ್ತುಸಖ್ಯುಃ ಪ್ರಿಯಕ್ಸತ್‌ ಪ್ರೇಮ್ಲಾಗೋವಿಂದರಾಮಯೋಃ। 

ಅದ್ಯ ಶ್ವಇತಿ ಮಾಸಾಂಸ್ಪೀನ್‌ ಯದುಭಿರ್ಮಾನಿತೋsವಸತ್‌ ॥ ೬೬ 
ತತಃ ಕಾಮ್ಳೈಃ ಪೂರ್ಯಮಾಣಃ ಸವ್ರಜಃ ಸಹಬಾಂಧವಃ। 
ಪರಾರ್ಧ್ಯಾಭರಣಕ್ಷೌಮನಾನಾನರ್ಫ್ಯಪರಿಚ್ಚದೆಃ || ೬೭ 


ವಸುದೇವೋಗ್ರಸೇನಾಭ್ಯಾಂ ಕೃಷ್ಣೋದ್ಧವಬಲಾದಿಭಿಃ। 
ದತ್ತಮಾದಾಯ ಪಾರಿಬರ್ಹಂ ಯಾಪಿತೋ ಯದುಭಿರ್ಯಯಾೌ ॥ ೬೮ 


ನಂದೋ ಗೋಪಾಶ್ಚ ಗೋಪ್ಯಶ್ನ ಗೋವಿಂದಚರಣಾಂಬುಜೇ। 
ಮನಃ ಕ್ಷಿಪಂ ಪುನರ್ಹರ್ತುಮನೀಶಾ ಮಥುರಾಂ ಯಯುಃ ॥ ೬೯ 


ಬಂಧುಷು ಪ್ರತಿಯಾತೇಷು ವೃಷ್ಠಯಃ ಕೃಷ್ಣದೇವತಾಃ । 
ವೀಕ್ಷ್ಯ ಪ್ರಾವೃಷಮಾಸನ್ನಂ ಯಯುರ್ದ್ವಾರವತೀಂ ಪುನಃ॥ ೭೦ 


ನಂದನಾದರೋ ಮಿತ್ರನಾದ ವಸುದೇವನಿಗೆ ಸಂತೋಷವಾಗಲೆಂಬ 
ಆಶಯದಿಂದಲೂ ಗೋವಿಂದಬಲರಾಮರ ಮೇಲಿದ್ದ ಪ್ರೇಮಾತಿಶಯ 
ದಿಂದಲೂ "ಇಂದು ಹೋದರಾಯಿತು, ನಾಳೆ ಹೋದರಾಯಿತು !' ಎಂಬ 
ದಾಕ್ಷಿಣ್ಯಕ್ಕೆ ವಶನಾಗಿ ಯಾದವರ ಸತ್ಕಾರವನ್ನುಪಡೆಯುತ್ತಮೂರು ತಿಂಗಳವರೆಗೆ 
ಅವರ ಜೊತೆಯಲ್ಲಿಯೇ ಇದ್ದನು (೬೬). ನಂದನಿಗೂ ಗೋಕುಲದವರಿಗೂ 
ನಂದರ ಬಂಧುಗಳಿಗೂ ಅಮೂಲ್ಯಗಳಾದ ಆಭರಣ, ಪಟ್ಟವಸ್ತ್ರ ಬೆಲೆಬಾಳುವ 
ವಸ್ತುಗಳನ್ನು ಕೊಟ್ಟು ಗೌರವಿಸಲಾಯಿತು. ಆಮೇಲೆ ವಸುದೇವ, ಉಗ್ರಸೇನ, 
ಶ್ರೀಕೃಷ್ಣ, ಉದ್ಧವ, ಬಲರಾಮರು ಅರ್ಪಿಸಿದ ವಿಶೇಷ ಮರ್ಯಾದೆಗಳನ್ನು 
ನಂದನು ಸ್ವೀಕರಿಸಿ ಅವರೆಲ್ಲರಿಂದಲೂ ಬೀಳ್ಗೊಂಡು ಪ್ರಯಾಣ ಮಾಡಿದನು 
(೬೭-೬೮). ನಂದ-ಗೋಪ- ಗೋಪಿಯರು ಶ್ರೀಕೃಷ್ಣನ ಅಡಿದಾವರೆಯಲ್ಲಿ 
ಇರಿಸಿದ್ದ ತಮ್ಮ ಮನಸ್ಸನ್ನು ಬೇರೆಡೆಗೆ -ತಿರುಗಿಸಲಾರದೆ ಅವನನ್ನೇ 
ಸ್ಮರಿಸುತ್ತ ಮಧುರೆಗೆ ಹೋದರು (೬೯). ಹೀಗೆ ಬಂಧುಗಳೆಲ್ಲರೂ ತೆರಳಿದ 
ಮೇಲೆ ಮಳೆಗಾಲವು ಸಮೀಪಿಸಿತೆಂದು ತಿಳಿದು, ಶ್ರೀಕಷನನು ದೇವರೆಂದು 


೨ ಲ ಣ್‌ 


ಗೌರವಿಸುತ್ತಿದ್ದ ಯಾದವರು ದ್ವಾರಕೆಗೆ ಹಿಂದಿರುಗಿದರು. ಅಲ್ಲಿ ತಾವು 


೩೫೮ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಜನೇಭ್ಯಃ ಕಥಯಾಂಚಕ್ರುರ್ಯದುದೇವಮಹೋತ್ಸವಮ್‌। 
ಯದಾಸೀತ್ರೀರ್ಥಯಾತ್ರಾಯಾಂ ಸುಹೃತಂದರ್ಶನಾದಿಕಮ್‌ ॥ ೭೧ 


ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ ಚತುರಶೀತಮಾಧ್ಯಾ ಯಃ 





ಪಂಚಾಶೀತಿತಮಾಧ್ಯಾಯಃ 


ಶ್ರೀ ಬಾದರಾಯಣಿರುವಾಚ- 
ಅಥ್ಭಕದಾ5 5ತ್ಮಜ್‌ ಪ್ರಾಪ್ತ್‌ ಕೃತಪಾದಾಭಿವಂದನ್‌ ಚ 


ವಸುದೇವೋಇ ಭಿನಂದ್ಯಾಹ ಪ್ರೀತ್ಯಾ ಸಂಕರ್ಷಣಾಚ್ಕುತಾ॥ ೧ 
ಮುನೀನಾಂ ಸ ವಚಃ ಶ್ರುತ್ವಾಪುತ್ರಯೋರ್ಧಾಮಸೂಚಕಮ್‌ । 
ತದ್ದೀರ್ಯೈರ್ಜಾತವಿಶ್ರಂಭಃ ಪರಿಭಾಷ್ಯಾಭ್ಯಭಾಷತ Il ಶ್ರಿ 


ತೀರ್ಥಯಾತ್ರೆಗೆ ಹೋದಾಗ ವಸುದೇವನು ನಡೆಸಿದ ಯಾಗಮಹೋತ್ಸವದ 
ವೈಭವವನ್ನೂ ಬಂಧುಮಿತ್ರಾದಿಗಳ ದರ್ಶನವಾದುದನ್ನೂಜನರಿಗೆ ಹೇಳುತ್ತಿದ್ದರು 
(೭೦-೭೧). 

ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಎಂಬತ್ತುನಾಲ್ಕನೆಯ ಅಧ್ಯಾಯ 





ಅಧ್ಯಾಯ ೮೫ 


ವಸುದೇವನಿಂದ ತತ್ತ್ವವಿಮರ್ಶೆ. ಕಂಸನಿಂದ ಹತರಾಗಿದ್ದ ಮಕ್ಕಳನ್ನು ದೇವಕಿಯ 
ಬಯಕೆಯಂತೆ ಬಲರಾಮಕೃಷ್ಣರು ಸುತಳಲೋಕದಿಂದ ತಂದೊಪಿಸುವುದು. 
ಶುಕಮಹರ್ಷಿಗಳು ಹೇಳಿದರು : ಪರೀಕ್ಷಿತರಾಜ, ಅಚ್ಯುತಬಲರಾಮರು 
ಒಂದು ದಿನ ಎಂದಿನಂತೆ ಬಂದು ತಂದೆಯ ಪಾದಕ್ಕೆ ವಂದಿಸಿದರು. ಮಕ್ಕಳ 
ಪರಾಕ್ರಮಾತಿಶಯಗಳಿಂದಲೂ ನಾರದಾದಿಮುನಿಗಳು ಅವರ ವಿಷಯವಾಗಿ 
ಹೇಳಿದ ಪ್ರಭಾವಸೂಚಕವಾದ ಮಾತನ್ನು ಕೇಳಿದ್ದರಿಂದಲೂ ವಸುದೇವನಿಗೆ 


ಪಂಚಾಶೀತಿತಮಾಧ್ಯಾಯಃ ೩೫೯ 
ಕೃಷ್ಪಕಷ್ಟಮಹಾಯೋಗಿನ್‌ ಸಂಕರ್ಷಣ ಸನಾತನ । 
ಜಾನೇ ವಾಮಸ್ಕ ಯತ್‌ ಸಾಕ್ಷಾತ್‌ ಪ್ರಧಾನಪುರುಷೌ ಪರೌ॥ ೩ 
ಯತ್ರ ಯೇನ ಯತೋ ಯಸ್ಯ ಯಸ್ಕೃಯದ್‌ ಯದ್‌ ಯಥಾ ಯದಾ 


ಸ್ಯಾದಿದಂ ಭಗವಾನ್‌ ಸಾಕ್ಷಾತ್‌ ಪ್ರಧಾನಪುರುಷೇಶ್ದರಃ | ೪ 
ಏತನ್ನಾನಾವಿಧಂ ಎಶ್ವಮಾತ್ಮಸೃಷ್ಟಮಧೋಕ್ಷಜ 
ಆತ್ಮನಾನುಪ್ರವಿಶ್ಯಾತ್ಮನ್‌ ಪ್ರಾಣೋ ಜೀವೋ ಬಿಭರ್ಷೃಜಃ॥ ೫ 


ಪ್ರಾಣದೀನಾಂ ವಿಶ್ಲಸ್ಥಜಾಂ ಶಕಯೋ ಯಾಃ ಪರಸ್ಯ ತಾಃ 
ಪಾರತಂತ್ರ್ಯಾದ್‌ ವೈ ಸಾದೃಶ್ಯಾದ್‌ ದ್ವಯೋಶ್ಚೇಷ್ಟೈವ ಚೇಷ್ನಶಾಂ॥ ೬ 





ಅಚ್ಯುತಬಲರಾಮರು ದೇವತಾಪುರುಷರೆಂದು ನಂಬಿಕೆಯಾಗಿತು, ಅವನು 
ಪುತ್ರ ರನ್ನು ಅಭಿನಂದಿಸಿ ಹೀಗೆಂದನು (೧-೨) : “ಕೃಷ ಷ್ಣ ಕೃಷ್ಣ ನೀನು 
ಮಹಾಯೋಗಿ. ಬಲಭದ್ರ, ನೀನು ಶಾಶ್ವತನಾದ ಪ ತ ನೀವಿಬ್ಬರೂ 
ಪ್ರಕೃತಿಪುರುಷರೆಂದೂ ಸಾಕ್ಷಾತ್‌ ಈಶ್ವ ರರೆಂದೂ ನಾನು ತಿಳಿದಿದ್ದೇನೆ. ಈ ಜಗತಿನ 
ಅಧಿಕರಣ (ಆಧಾರ) ಪ್ರಯೋಜಕ ಕತಣ್ಯ, ಕರಣ, ಕಾರಣ, ಅಪಾದಾನ, 

ಸಂಬಂಧಿ, ಉದ್ದೇಶ್ಯ, ಕರ್ಮ, ಪ್ರಯೋಜ್ಯಕತಣ್ಯ- ಇವೆಲ್ಲವೂ, ಜಗತ್ತಿನ ಪ್ರಕಾರ, 
ಕಾಲ-ಮೊದಲಾದವೂ, ಇದರ ಆಗುಹೋಗುಗಳೂ-ಎಲ್ಲವೂ 
ಪ್ರಧಾನಪುರುಷೇಶ್ವರನಾದ ನೀನೇ ಸರಿ” (೩-೪). ಹೇ ಅಧೋಕ್ಷಜ, ಹೇ ಆತ್ಮ 
ನಾನಾ ವಿಧವಾದ ಈ ವಿಶ್ವವನ್ನು ಅಜನಾದ ನೀನು ಸೃಜಿಸಿ ನೀನೇ ಇದರಲ್ಲಿ 
ಅನುಪ್ರವೇಶಮಾಡಿ ಪ್ರಾಣನಾಗಿ, ಜೀವನಾಗಿ ಇದನ್ನು ಧರಿಸಿದ್ದೀಯೆ. 
ಪ್ರಾಣವೆಂಬ ಸೂತ್ರಾತ್ಮ-ಮೊದಲಾದವು ಜಗತ್ಕಾರಣಗಳೆನಿಸಿದ್ದರೂ ಅವುಗಳ 
ಶಕ್ತಿಗಳು ನಿನ್ನವೇ ಹೊರತು ಅವುಗಳದ್ದಲ್ಲ( ಬಾಣವು ಗುರಿಯನ್ನು ಭೇದಿಸಿದರೂ 
ಬಾಣಕ್ಕೆ ಆ ಶಕ್ತಿಯೋಧನಿಂದ ಬಂದದ್ದು). ಅಚೇತನಗಳಾದ ಪ್ರಾಣಾದಿಗಳು 


೧ ಈ ಜಗತ್ತುಇದರ ಕರ್ತ-ಎಲ್ಲವೂನೀನೇ ಎಂದು ಅಭಿಪ್ರಾಯ. ಭೋಗ್ಯ ವಸುವೆಲ್ಲವೂ 
ಪ್ರಕೃತಿ, ಭೋಕ್ಸವಾದ ಜೀವನು ಪುರುಷ. ಇವುಗಳಿಗೆ ಈಶ್ವರನು ಪರಬ್ರಹ್ಮ, ಹಿಂದಿನ 
ಶ್ಲೋಕದಲ್ಲಿಪ್ರಕೃತಿ, ಪುರುಷ, ಈಶ್ವರ-ಎಲ್ಲವೂನೀನೇ ಎಂದು ಹೇಳಿರುವುದನ್ನುಗಮನಿಸಬೇಕು. 
ಶ್ರೀಕೃಷ್ಣ ಬಲರಾಮ-ಇಬ್ಬರೂ ಮೂಲತಃ ಒಬ್ಬನೇ ಎಂದು ಏಕವಚನ ಪ್ರಯೋಗ ಬಂದಿದೆ. 


೩೬೦ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಕಾಂತಿಸೇಜಃ ಪ್ರಭಾ ಸತ್ತಾಚಂದ್ರಾಗ್ನ್ಯರ್ಕರ್ಕ್ವವಿದ್ಯುತಾಮ್‌ | 
ಯತ್‌ ಸೆ ಸ್ಟೈರ್ಯಂ ಭೂಬ್ಛತಾಂ ಭೂಮೇರ್ವ್ಶತ್ತಿ ಗಂಧೋರ್ಥತೋ 
ಭವಾನ್‌ ॥1೭ 


ತರ್ಪಣಂ ಪ್ರಾಣನಮಪಾಂ ದೇವ ತ್ತಂ ತಾಶ್ಚತದ್ರಸಃ 
ಓಜಃ ಸಹೋ ಬಲಂ ಚೇಷ್ಟಾ ಗತಿರ್ವಾಯೋಸವೇಶ್ವರ || ಲ 


ದಿಶಾಂ ತ್ರಮವಕಾಶೋಪಸಿ ದಿಶಃ ಖಂ ಸ್ಫೋಟ ಆಶ್ರಯಃ। 
ನಾದೋ ವರ್ಣಸ್ತಮೋಂಕಾರ ಆಕೃತೀನಾಂ ಪೃಥಕೃತಿಃ | ೯ 


ಇಂದ್ರಿಯಂ ತ್ಲಿಂದ್ರಿಯಾಣಾಂ ತ್ವಂ ದೇವಾಶ್ಚತದನುಗ್ರಹಃ। 
ಅವಬೋಧೋ ಭವಾನ್‌ ಬುದ್ದೇರ್ಜೀವಸ್ಯಾನುಸ್ಕೃತಿಃ ಸತೀ॥ ೧೦ 


ನಿನಗೆ ಅಧೀನವಾದವು. ಚೇತನನಾದ ನಿನಗೂ ಅಚೇತನಗಳಾದ ಅವುಗಳಿಗೂ 
ಹೋಲಿಕೆ ಇಲ್ಲ ಅಲ್ಲದೆ ಒಂದು ಕಾರ್ಯದಲ್ಲಿ ಅನೇಕರಿಗೆ ಸ್ವಾತಂತ್ರ ವಿದ್ದರೆ 
ಕಾರ್ಯ ನಿರ್ವಾಹವಾಗುವುದಿಲ್ಲ ಆದ್ದರಿಂದ ಪ್ರಾಣಾದಿಗಳಿಗೆ ಇರತಕ್ಕದ್ದು 
ಶಕಿಯಲ್ಲ ಅದು ಶಕಿಶಾಲಿಯಾದ ನಿನ್ನಿಂದ ಅವುಗಳಲ್ಲಿ ಹುಟ್ಟುವ ಕೇವಲ ಒಂದು 
ಕ್ರಿಯೆ (೫-೬). ಚಂದ್ರನ ಕಾಂತಿ, ಅಗ್ನಿಯ ತೇಜಸ್ಸು ಸೂರ್ಯನ ಪ್ರಭೆ, ನಕ್ಷತ್ರ 
ಮತ್ತುಮಿಂಚುಗಳು ಸ್ಫುರಣ, ಪರ್ವತಗಳ ಸ್ಲಿರತ್ವ, ಭೂಮಿಯ ಆಧಾರತೆ ಮತ್ತು 
ಗಂಧ-ಇವೆಲ್ಲವೂ ನೀನೇ, ನಿನ್ನ ಶಕ್ತಿಯೇ (೭). ಹೇ ದೇವ, ನೀರಿನಲ್ಲಿರುವ 
ತೃಪಿಗೊಳಿಸುವ ಮತ್ತು ಪ್ರಾಣ ಉಳಿಸುವ ಶಕ್ಕಿ ನೀರು, ಅದರ ರುಚಿ-ಎಲ್ಲವೂ 
ನೀನೇ. ವಾಯುವಿನ ಸಾಮರ್ಥ್ಯ, ವೇಗ, ಬಲ, ಕ್ರಿಯೆ, ಚಲನ ಶಕ್ತಿ; ಎಲ್ಲನಿನ್ನದೇ 
(೮). ದಿಕ್ಕುಗಳಲ್ಲಿರುವ ಅವಕಾಶ, ದಿಕ್ಕು, ಸಾಮಾನ್ಯಾಕಾಶ, ಆಕಾಶಕ್ಕೆ ಆಶ್ರಯವಾದ 
ಸ್ಫೋಟ (ಪರಾವಾಕ್‌-ಶಬ್ದತನ್ನಾತ್ರೆ) ನಾದವೆಂಬ ಪಶ್ಯಂತೀ ವಾಕ್‌, ಓಂಕಾರವೆಂಬ 
ಮಧ್ಯಮಾ ವಾಕ್‌, ಅರ್ಥವನ್ನು ಪೃಥಕ್ಕರಿಸಿ ಬೋಧಿಸುವ ವರ್ಣಾತ್ಮಕ 
ವೈಖರೀವಾಕ್‌-ಇದೆಲ್ಲವೂ ನೀನೇ (೯). ಇಂದ್ರಿಯಗಳಿಗೆ ನೀನು 
ಇಂದ್ರಿಯ ಎಂದರೆ ವಿಷಯ ಪ್ರಕಾಶನ ಶಕ್ತಿ ಇಂದ್ರಿಯಗಳ ಅಭಿಮಾನಿ 
ದೇವತೆಗಳೂ ಅವರ ಅಧಿಷ್ಟಾನ ಶಕ್ತಿಯೂ ನೀನೇ. ಬುದ್ದಿಯ ನಿಶ್ಚಯಶಕ್ತಿಯೂ 


ಪಂಚಾಶೀತಿತಮಾಧ್ಯಾಯಃ ೩೬೧ 


ಭೂತಾನಾಮಪಿ ಭೂತಾದಿರಿಂದ್ರಿಯಾಣಾಂ ಚ ತೈಜಸಃ। 


ವೈಕಾರಿಕೋ ವಿಕಲ್ಬಾನಾಂ ಪ್ರಧಾನಮನುಶಾಯಿನಾಮ್‌ ॥ ೧೧ 
ನಶ್ಚರೇಷ್ಟಿಹ ಭಾವೇಷು ತದಸಿ ತ್ವಮನಶ್ಚರಮ್‌ ) 

ಯಥಾ ದ್ರವ್ಯವಿಕಾರೇಷು ದ್ರವ್ಯಮಾತ್ರಂ ನಿರೂಪಿತಮ್‌ ॥ ೧೨ 
ಸತ್ತ್ವಂ ರಜಸಮ ಇತಿ ಗುಣಸ್ತದ್ವ ಎತೆಯಶ್ವ ಯಾಃ। 

ತ್ವಯ್ಯದ್ಬಾ ಬ್ರಹ್ಮಣಿ ಪರೇ ಕಲ್ಪಿತಾ ಯೋಗಮಾಯಯಾ॥ ೧೩ 
ತಸ್ಥಾನ್ನ ಸಂತ್ಯಮಾ ಭಾವಾ ಯರ್ಹ ತ್ವಯಿ ವಿಕಲಿತಾಃ | 

ತಂ ಚಾಮಾಷು ವಿಕಾರೇಷು ಹೃನ್ಯದಾ5 ವ್ಯಾವಹಾರಿಕಃ || ೧೪ 
ಗುಣಪ್ರವಾಹ ಏತಸ್ಥಿನ್ನಬುಧಾಸ್ತ್ವಖಿಲಾತ್ಮನಃ । 

ಗತಿಂ ಸೂಕ್ಷಾ ಮಬೋಧೇನ ಸಂಸರಂತೀಹ ಕರ್ಮಭಿಃ॥ ೧೫ 





ಜೀವನಿಗಿರುವ ಸ್ನರಣಶಕ್ತಿಯೂ ನೀನೇ (೧೦). ಪೃಥಿವ್ಯಾದಿ ಭೂತಗಳಿಗೆ 
ಕಾರಣವಾದ ತಾಮಸಾಹಂಕಾರವೂ, ಶ್ರೋತ್ರಾದಿ ಇಂದ್ರಿಯಗಳಿಗೆ ಕಾರಣವಾದ 
ರಾಜಸಾಹಂಕಾರವೂ ( ಅಧಿದೈವ ಅಧ್ಯಾತ್ಮ ಅಧಿಭೂತ-ಎಂಬ) ಭೇದದಿಂದ 
ಕಲ್ಲಿತಗಳಾದ ದೇವತೆಗಳಿಗೆ ಕಾರಣವಾದ ಸಾತ್ತ್ವಿಕಾಹಂಕಾರವೂ (ಅವಿದ್ಯೆಯಲ್ಲಿ 
ಅಡಗಿರುವ) ಜೀವರಿಗೆ ಸಂಸಾರಕಾರಣವಾದ ಪ್ರಕೃತಿಯೂ ನೀನೇ (೧೧). 
ಮಣ್ಣಿನ ವಿಕಾರವಾದ ಗಡಿಗೆ, ಚಿನ್ನದ ವಿಕಾರವಾದ ಬಳೆ-ಮುಂತಾದ 
ದ್ರವ್ಯವಿಕಾರಗಳಲ್ಲಿಮಣ್ಣು ಚಿನ್ನಮುಂತಾದ ಮೂಲದ್ರವ್ಯವು ಮಾತ್ರ ನಾಶವಾಗದೆ 
ಹೇಗೆ ಸ್ಥಿರವೆನಿಸುವುದೋ ಹಾಗೆಯೇ ನಶ್ವರವಾದ ಈ ಜಗತ್ತಿನ 
ಸಕಲವಸುಗಳಲ್ಲಿಯೂ ಸ್ಲಿರವಾಗಿ ಉಳಿಯತಕ್ಕ ಶಾಶ್ವತವಸ್ತುನೀನೇ ಆಗಿದ್ದೀಯೆ 
(೧೨). ಏಕೆಂದರೆ, ಸತ್ತ್ವರಜಸ್ತಮೋಗುಣಗಳೂ ಅವುಗಳ ಪರಿಣಾಮವಾದ 
ಮಹದಾದಿಗಳೂ ಪರಬ್ರಹ್ಮವಾದ ನಿನ್ನಲ್ಲಿ ಸಾಕ್ಷಾತ್ತಾಗಿ ಯೋಗಮಾಯೆಯಿಂದ 
ಕಲಿತವಾಗಿವೆ (೧೩). ಆದ್ದರಿಂದ ಘಟಪಟಾದಿ ಪದಾರ್ಥಗಳು ವಸುತಃ ಇಲ್ಲ 
ಇವು ನಿನ್ನಲ್ಲಿ ಅಧ್ಯಾಸದಿಂದ ಕಲ್ಪಿತವಾದವು. ನೀನು ಈ ಪದಾರ್ಥವಿಕಾರಗಳಲ್ಲಿ 
ಕಲ್ಪನೆಗೆ ಆಶ್ರಯನಾಗಿ ಇದ್ದೀಯೆ. ಈ ಕಲ್ಪನೆ ಇಲ್ಲದಿದ್ದಾಗ ನೀನು ವ್ಯವಹಾರಕ್ಕೆ 
ವಿಷಯನೇ ಆಗುವುದಿಲ್ಲ (೧೪). (ಮಾಯಾಶಕ್ತಿಯ) ಈ ಗುಣ ಪ್ರವಾಹದಲ್ಲಿ 


13 


೩೬೨ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಯದೃಚ್ಛಯಾ ನೃತಾಂ ಪ್ರಾಪ್ಯ ಸುಕಲ್ಪಾಮಿಹ ದುರ್ಲಭಾಮ್‌ ಟ 
ಸ್ವಾರ್ಥೇ ಪ್ರಮತಸ್ಯ ವಯೋ ಗತಂ ತ್ವನ್ಮಾಯಯೇಶ್ಚರ ॥ ೧೬ 


ಅಸಾವಹಂ ಮಮೈವೈತೇ ದೇಹೇ ಚಾಸ್ಯನ್ನಯಾದಿಷು । 
ಸ್ನೇಹಪಾಶೈರ್ನಿಬದ್ಗಾತಿ ಭವಾನ್‌ ಸರ್ವಮಿದಂ ಜಗತ್‌ ॥ ೧೭ 


ಯುವಾಂ ನ ನಃ ಸುತ್‌ ಸಾಕ್ಷಾತ್‌ ಪ್ರಧಾನಪುರುಷೇಶ್ವರ್‌ೌ। 
ಭೂಭಾರಕ್ಷತ್ರಕ್ಷಪಣ ಅವತೀರ್ಣಾ ತಥಾ5 ತೃ ಹ॥ ೧೮ 


ತತೇ ಗತೋಶಸ್ಥ ;ರಣಮದ್ಯ ಪದಾರವಿಂದ- 
ಮಾಪನ್ನಸಂಸೃತಿಭಯಾಪಹಮಾರ್ತಬಂಧೋ I 
ಏತಾವತಾಲಮಲಮಿಂದ್ರಿಯಲಾಲಸೇನ 
ಮರ್ತ್ಯಾತ್ಸದ್ದಕ್‌ ತ್ವಯಿ ಪರೇ ಯದಪತ್ಕಬುದ್ದೀ Il ೧೯ 


ಸಿಕ್ಕಿರುವ ಜನರು ಅಖಿಲಾತ್ಮನಾದ ನಿನ್ನ ನಿಷ್ಠಪಂಚವಾದ ಸ್ಥಿತಿಯನ್ನರಿಯದೆ 
ಅಜ್ಞಾನದಿಂದ ಕರ್ಮಬಂಧಗಳಿಗೆ ಒಳಗಾದ ಸಂಸಾರದಲ್ಲಿತೊಳಲುತಾರೆ (೧೫). 
ಇಂದ್ರಿಯಾದಿಗಳಿಂದ ಕ್ರಿಯಾಸಮರ್ಥವಾಗಿರುವ ಮನುಷ್ಯಜನ್ನವು ಲೋಕದಲ್ಲಿ 
ದುರ್ಲಭ. ಅಕಸ್ಮಾತ್ತಾಗಿ ಈ ಜನ್ಮ ನನಗೆ ಬಂದಿದ್ದರೂ, ಹೇ ಪರಮೇಶ್ವರ, ನಿನ್ನ 
ಮಾಯೆಯಿಂದ ಸ್ವಾರ್ಥಕ್ಕೆ ಒಳಗಾಗಿ ಪ್ರಮತನಾಗಿದ್ದ ನನ್ನ ಆಯುಸ್ತು 
ವ್ಯರ್ಥವಾಯಿತು (೧೬). ದೇಹದ ವಿಷಯದಲ್ಲಿ' ಈ ದೇಹ ನಾನು, ಇಂಥವನು' 
ಎಂಬುದಾಗಿಯೂ ದೇಹಕ್ಕೆ ಸಂಬಂಧಿಸಿದ ಪತ್ನೀಪುತ್ರಾದಿಗಳ ವಿಷಯದಲ್ಲಿ 
"ಇವರು ನನ್ನವರು' ಎಂಬುದಾಗಿಯೂ ಬುದ್ದಿಯನ್ನು ಕೊಟ್ಟು ಸ್ನೇಹಪಾಶಗಳಿಂದ 
ಈ ಸಕಲ ಜಗತ್ತನ್ನೂ ನೀನು ಕಟ್ಟಿಹಾಕಿದ್ದೀಯೆ | (೧೭). ನೀವಿಬ್ಬರೂ ನಮ್ಮ 
ಮಕ್ಕಳಲ್ಲ! ಪ್ರಕೃತಿಪುರುಷರಿಗೆ ಸಾಕ್ಷಾತ್‌ ಈಶ್ವರರು ನೀವು. ಭೂಮಿಗೆ 
ಭಾರವಾಗಿರುವ ಕ್ಷತ್ರಿಯರನ್ನು ನಾಶಮಾಡುವುದಕ್ಕಾಗಿ ಅವತರಿಸಿದ್ದೀರಿ. 
ಹಾಗೆಂದು ನೀನು ಹೇಳಿದ್ದೀಯಲ್ಲವೆ? (೧೮). ಆದ್ದರಿಂದ, ಹೇ ದೀನಬಂಧೋ, 
ಶರಣಾಗತರ ಸಂಸಾರಭಯವನ್ನು ನೀಗುವ ನಿನ್ನ ಚರಣಾರವಿಂದಕ್ಕೆ 
ಶರಣಾಗಿದ್ದೇನೆ. ಇಂದ್ರಿಯ ಲಾಲಸೆ ಇಷ್ಟುಸಾಕು, ಸಾಕು. ನಶ್ವರವಾದ ದೇಹವು 
ಆತ್ಮವೆಂದು ತಿಳಿದಿದ್ದೆನು | ಪರಮಾತ್ಮನಾದ ನೀನು ಮಗನೆಂದು ನಂಬಿದ್ದೆನು | 


ಪಂಚಾಶೀತಿತಮಾಧ್ಯಾ ಯಃ ೩೬೩ 


ಸೂತೀಗೃಹೇ ನನು ಜಗಾದ ಭವಾನಜೋ ನೌ 
ಸಂಜಜ್ಞ ಇತ್ಯನುಯುಗಂ ನಿಜಧರ್ಮಗುಪ್ಪೈ 
ನಾನಾತನೂರ್ಗಗನವದ್‌ ಎದಧಜ್ಜಹಾಸಿ 
ಕೋವೇದಭೂಮ್ನ ಉರುಗಾಯ ವಿಭೂತಿಮಾಯಾಂ ॥ ೨೦ 
ಶ್ರೀಶುಕ ಉವಾಚ- 


ಆಕರ್ಣೇತ್ಸಂ ಪಿತುರ್ವಾಕ್ಕಂ ಭಗವಾನ್‌ ಸಾತ್ವತರ್ಷಭಃ। 


ಪ್ರತ್ಯಾಹ ಪ್ರಶ್ರಯಾನಮ್ರಃ ಪ್ರಹಸನ್‌ ಶ್ಲಕ್ಷ್ಣಯಾ ಗಿರಾ ॥ ೨೧ 
ಶ್ರೀಭಗವಾನುವಾಚ- 

ವಚೋ ವಃ ಸಮವೇತಾರ್ಥಂ ತಾತೈತದುಪಮನ್ನಹೇ 

ಯನ್ನಃ ಪುತ್ರಾನ್‌ ಸಮುದ್ದಿಶ್ಯ ತತ್ತ್ವಗ್ರಾಮ ಉದಾಹ್ಛತಃ ॥ ೨೨ 


ಅಹಂ ಯೂಯಮಸಾವಾರ್ಯ ಇಮೇ ಚ ದ್ದಾರಕೌಕಸಃ। 
ಸರ್ವೇ ಪ್ಯೇವಂ ಯದುಶ್ರೇಷ್ಠ ವಿಮೃಶ್ಯಾಃ ಸಚರಾಚರಮ್‌ ॥ ೨೩ 


(೧೯). ಆಗ ಹೆರಿಗೆ ಮನೆಯಲ್ಲಿಯೇ ನಮ್ಮಿಬ್ಬರನ್ನು ಕುರಿತು ನಿನ್ನ 
ವೈದಿಕಧರ್ಮರಕ್ಷಣೆಗಾಗಿ ಅಜನಾದರೂ ನೀನು ""ದಂಪತಿಗಳಾದ ನಿಮ್ಮಲ್ಲಿ 
ಅವತರಿಸುತ್ತ ಬಂದಿದ್ದೇನೆ '' ಎಂದು ಹೇಳಿದ್ದೀಯೆ. ಆಕಾಶದಂತೆ 
ಅಸಂಗನಾದರೂ ನೀನು ನಾನಾದೇಹಗಳನ್ನು ಧರಿಸುತ್ತೀಯೆ, ತ್ಯಜಿಸುತ್ತೀಯೆ. 
""ಓ ಕೀರ್ತಿಶಾಲಿ, ಸರ್ವಗತನಾದ ನಿನ್ನ ವಿಭೂತಿಯೆಂಬ ಮಾಯೆಯನ್ನು. 
ಯಾವನು ಬಲ್ಲನು?'' ಎಂದು ಹೇಳಿದನು (೨೦). ತಂದೆಯಾಡಿದ ಈ ಮಾತನ್ನು 
ಕೇಳಿ ಭಗವಾನ್‌ ಶ್ರೀಕೃಷ್ಣನು ವಿನಯದಿಂದ ವಂದಿಸಿ ಮುಗುಳ್ನಗೆ ಬೀರುತ್ತ 
ಮೆಲ್ಲುಡಿಯಿಂದ ಇಂತೆಂದನು: ""ಓ ತಂದೆ, ಮಕ್ಕಳಾದ ನಮಗೆ ಪರತತ್ತ್ವವನ್ನು 
ವಿಮರ್ಶೆಮಾಡಿ ಚೆನ್ನಾಗಿ ಹೇಳಿದ್ದೀಯೆ. ಅರ್ಥಪುಷ್ಪವಾದ ಈ ಸೂಕಿಯು 
ಒಪ್ಪತಕ್ಕದ್ದೇ'' (೨೧-೨೨). ನಾನು ನೀವು, ಈ ನನ್ನ ಅಣ್ಣ ದ್ವಾರಕಾವಾಸಿಗಳಾದ 
ಸಕಲರೂ, ಅಷ್ಟೇಕೆ, ಚರಾಚರಾತ್ಮಕವಾದ ಈ ವಿಶ್ವವೆಲ್ಲವೂ ನೀನು ಹೇಳಿದಂತೆ 
ಬ್ರಹ್ಮಸ್ವರೂಪವೆಂದು ತಿಳಿಯಬೇಕು (೨೩). ಏಕೆಂದರೆ, ಅದ್ವಿತೀಯನೂ 


೩೬೪ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಆತ್ಮಾಹ್ಯೇಕಃಸ್ವಯಂಜ್ಯೋತಿರ್ನಿತ್ಯೋನ್ಯೋನಿರ್ಗುಣೋ ಗುಣ್ಣೆಃ 
ಆತ್ಮಸೃಷ್ಟೈಸತ್ಯತೇಷು ಭೂತೇಷು ಬಹುಧೇಯತೇ ॥ ೨೪ 


ಖಂ ವಾಯುರ್ಜ್ಕೋತಿರಾಪೋ ಭೂಸಚತೃತೇಷು ಯಥಾಶಯಮ್‌ । 
ಆವಿಸಿರೋತ ಲಭೂರ್ಯೇಕೋ ನಾನಾತ್ತಂ ಯಾತೃಸಾವಪಿ 1 ೨೫ 


ಶ್ರೀಶುಕಉವಾಚ- 


ಏವಂ ಭಗವತಾ ರಾಜನ್‌ ವಸುದೇವ ಉದಾಹೃತಮ್‌ 
ಶ್ರುತ್ವಾವಿನಷ್ಟನಾನಾಧೀಸೂಪ್ಲೀಂ ಪ್ರೀತಮನಾ ಅಭೂತ್‌ ॥ ೨೬ 


ಅಥ ತತ್ರ ಕುರುಶ್ರೇಷ್ಠ ದೇವಕೀ ಸರ್ವದೇವತಾ। 
ಶ್ರುತ್ವಾನ5ನೀತಂ ಗುರೋಃ ಪುತ್ರಮಾತ್ಮಜಾಭ್ಯಾಂ ಸುವಿಸ್ಥಿತಾ॥ ೨೭ 


ಸ್ವಯಂಜ್ಯೋತಿಯೂ ಆದ ಆತ್ಮನೊಬ್ಬನೇ ಇರತಕ್ಕವನು. ಆತನು ಸೃಜಿಸಿದ 
ಸತ್ತ್ವಾದಿಗುಣಗಳಿಂದ ನಿರ್ಮಿತವಾದ ಪಂಚಭೂತಾದಿ ಎಕಾರಗಳಲ್ಲಿ ಆತ್ಮನೇ 
ನಾನಾ ಪ್ರಕಾರವಾಗಿ ತೋರುತಾನೆ. ಏಕನಾದರೂ ಅನೇಕನಾಗಿ 
ಸ್ಹಯಂಜ್ಯೋತಿಯಾದರೂ ದೃಶ್ಯನಾಗಿ ನಿತ್ಯನಾದರೂ ಅನಿತ್ಯನಾಗಿ 
ನಿರ್ಗಣನಾದರೂ ಸುಗುಣನಾಗಿ ಗೋಚರಿಸುತಾನೆ (೨೪). ಹೇಗೆಂದರೆ : 
ಆಕಾಶ, ವಾಯು, ಅಗ್ನಿ, ಜಲ, ಪೃಥಿವಿ-ಇವು ತಮ್ಮಿಂದ ನಿರ್ಮಿತವಾದ 
ಘಟಪಟಾದಿಗಳಲ್ಲಿ ಆಯಾ ಉಪಾಧಿಯನ್ನನುಸರಿಸಿ ನಾನಾ ಪ್ರಕಾರವಾಗಿ 
ತೋರುತ್ತವೆ. ಇವು ಘಟಾದಿರೂಪದಿಂದ ಹುಟ್ಟಿದಂತೆ, ನಾಶವಾದಂತೆ, 
ಚಿಕ್ಕದಾಗಿರುವಂತೆ, ದೊಡ್ಡದಾಗಿರುವಂತೆ, ಅನೇಕವಾಗಿರುವಂತೆ 
ಗೋಚರಿಸುತವಲ್ಲವೆ? ಹಾಗೆಯೇ ಆತ್ಮನೂ ಗೋಚರಿಸುತಾನೆ'' ಎಂದನು 
(೨೫). ಹೀಗೆ ಭಗವಂತನಾಡಿದ ನುಡಿಯನ್ನು ಕೇಳಿ ವಸುದೇವನಿಗೆ ನಾನಾತ್ವದ 
ಭೇದಬುದ್ದಿ ಅಳಿಯಿತು. ಅವನು ಸಂತೃಪೆನಾಗಿ ಸುಮ್ಮನಾದನು. ಪರೀಕ್ಷಿತರಾಜ, 
(ಹಿಂದೆ ಬಲರಾಮಕೃಷ್ಣರು ಸಾಂದೀಪನಿಯೆಂಬ ಗುರುವಿನ ಮೃತಪುತ್ರನನ್ನು 
ಯಮಲೋಕದಿಂದ ತಂದುಕೊಟ್ಟಿದ್ದರಷ್ಟೆ). ಈಗ ಬಳಿಯಲ್ಲಿ ಕುಳಿತಿದ್ದ 
ಸವ ೯ದೇವತಾತ್ಸಕಳಾದ ದೇವಕಿಯು ಈ ಸಂಭಾಷಣೆಯನ್ನು ಕೇಳಿ ಎಸ್ನಿತಳಾದಳು. 
ತನ್ನಮಕ್ಕಳು ಗುರುಪುತ್ರನನ್ನುತಂದುಕೊಟ್ಟದ್ದುನೆನಪಾಯಿತು. ಹಾಗೆಯೇ ಹಿಂದೆ 


ಪಂಚಾಶೀತಿತಮಾಧ್ಯಾ ಯಃ ೩೬೫ 


ಕೃಷ್ಷರಾಮ್‌ೌ ಸಮಾಶ್ರಾವ್ಯ ಪುತ್ರಾನ್‌ ಕಂಸವಿಹಂಸಿತಾನ್‌ । 


ಸ್ಮರಂತೀ ಕೃಪಣಂ ಪ್ರಾಹ ವೃಕ್ಚವ್ಯಾದಶ್ರುಲೋಚನಾ॥ ೨೮ 
ದೇವಕ್ಕುವಾಚ- 

ರಾಮ ರಾಮಾಪ ಪ್ರಮೇಯಾತ್ಮನ್‌ ಕೃ ಕೃಷ್ಣಯೋಗೇಶರೇಶ । 

ವೇದಾಹಂ ವಾಂ ವಿಶ್ವಸ್ತ ಸ್ವಜಾಮಾಶಧಾವಾದಿಪೂರುಷ್‌ || ರ್ಪಿ 


ಕಾಲವಿಧಸಸತಾ ನಾಂ ರಾಜ್ಞಾ ಮುಚ್ಛಾಸ್ತವರ್ತಿನಾಮ್‌ | 
ಭೂಮೇರ್ಭಾರಾಯಮಾಣಾನಾಮವತೀರ್ಣಾ ಕಿಲಾದ್ಯ ಮೇ॥ ೩೦ 
ಯಸ್ಕಾಂಶಾಂಶಾಂಶಭಾಗೇನ ವಿಶ್ವೋತ್ಸತ್ತಿ ಲಯೋದಯಾಃ। 


ಭವಂತಿ ಕಿಲ ವಿಶ್ವಾತ್ಮಂಸಂ ತ್ವಾದ್ಯಾಹಂ ಗತಿಂ ಗತಾ ॥ ೩೧ 
ಚಿರಾನ್ಮತಸುತಾದಾನೇ ಗುರುಣಾ ಕಾಲಚೋದಿತ್‌। 
ಆನಿನ್ಯಥುಃ ಪಿತ್ಸಸ್ನಾನಾದ್‌ ಗುರವೇ ಗುರುದಕ್ಷಿಣಾಮ್‌ ॥ ೩೨ 


ಕಂಸನಿಂದ ಹತರಾದ ತನ್ನಮಕ್ಕಳ ಸ್ಮರಣೆ ಬಂದಿತು. ಮರುಕದಿಂದ ಅವಳ ಕಣ್ಣಲ್ಲಿ 
ನೀರು ತುಂಬಿತು. ಅವಳು ಬಲರಾಮ ಶ್ರೀಕೃಷ್ಣರನ್ನು ಕುರಿತು ಹೇಳಿದಳು : 
(೨೬-೨೮). ""ರಾಮ, ಅಪ್ರಮೇಯಾತ್ಮರಾಮ, ಯೋಗೇಶ್ವರೇಶ್ವರ ಕೃಷ್ಣ 
ಸೃಷ್ಟಿಕರ್ತರಾದ ಪ್ರಕೃತಿಪುರುಷರಿಗೂ ನೀವು ಈಶ್ವರರಾದ ಪುರಾಣ 
ಪುರುಷರೆಂದು ನಾನು ತಿಳಿದಿದ್ದೇನೆ. ಕಾಲಮಹಿಮೆಯಿಂದ ಸತ್ವಗುಣವು ನಷ್ಟವಾಗಿ 
ಭೂಮಿಗೆ ಭಾರವಾಗಿರುವ ಉನ್ಮಾರ್ಗಗಾಮಿಗಳಾದ ರಾಜರನ್ನು ದಂಡಿಸುವುದ 
ಕೋಸ್ಕರ ನೀವೀಗ ನನ್ನ ಪುತ್ರರಾಗಿ ಅವತರಿಸಿದ್ದೀರಿ (೨೯- ಜತ ಹೇ ವಿಶ್ವಾತ್ಯ 
edd ಅಂಶಾಂಶದ Wd ಭಾಗದಿಂದ” ಜಗತ್ತಿನ ಸೃಷ್ಟಿ ಸ್ಥಿತಿಲಯಗಳು 
ಸಂಭವಿಸುತವೆಯೋ ಅಂತಹ ನಿನ್ನನ್ನೀಗ ಮರೆಹೊಕ್ಕಿ ದ್ದೇನೆ (೩೧). ಬಹಳ ಹಿಂದೆ 
ಮೃತನಾಗಿದ್ದ ಮಗನನ್ನು ತಂದುಕೊಡಬೇಕೆಂದು "ನಿಮ್ಮ ಗುರು ಪ್ರೇರಿಸಿದಾಗ, 

ಪಿತ ಲೋಕದಿಂದ ಆ ಬಾಲಕನನ್ನು ತಂದು ನಿಮ್ಮ ಗುರುವಿಗೆ ಗುರು ದಕ್ಷಿಣೆಯನ್ನು 


ಲ 


ಒಪ್ಪಿಸಿದ್ದೀರಲ್ಲವೆ ? ಯೋಗೇಶ್ವರೇಶ್ವರರಾದ ನೀವು ಹಾಗೆಯೇ ನನ್ನ 


Cd 


೧ ಪರಬ್ರಹ್ಮದ ಅಂಶ ಈಶ್ವರ, ಅವನ ಅಂಶ ಮಾಯೆ, ಅದರ ಅಂಶ ಗುಣತ್ರಯ, ಅದರ 
ಭಾಗ ಪರಮಾಣು. 


13* 


೩೬೬ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ತಥಾ ಮೇ ಕುರುತಂ ಕಾಮಂ ಯುವಾಂ ಯೋಗೇಶ್ವರೇಶ್ವರ್‌ೌ ] 
ಭೋಜರಾಜಹತಾನ್‌ ಪುತ್ರಾನ್‌ ಕಾಮಯೇ ದ್ರಷ್ಟಮಾಹ್ಪತಾನ್‌ ॥ ೩೩ 


ಯಷಿರುವಾಚ- 
ಏವಂ ಸಂಚೋದಿತ್‌ಾ ಮಾತ್ರಾ ರಾಮಃ ಕಷ್ಟ ಭಾರತ 
ಸುತಲಂ ಸಂವಿವಿಶತುರ್ಯೋಗಮಾಯಾಮುಪಾಶ್ರಿತೌ ॥ ೩೪ 
ತಸ್ಮಿನ್‌ ಪ್ರವಿಷ್ಠಾವುಪಲಭ್ಯ ದೈತ್ಯರಾಟ್‌ 
ಎಶ್ವಾತ್ಮದೈವಂ ಸುತರಾಂ ತಥಾ 5ತ್ಮನಃ | 
ತದ್ಧರ್ಶನಾಹ್ಹಾದಪರಿಪ್ಪುತಾಶಯಃ 
ಸದ್ಯಃ ಸಮುತ್ನಾಯ ನನಾಮ ಸಾನ್ವಯಃ || ೩೫ 
ತಯೋಃ ಸಮಾನೀಯ ವರಾಸನಂ ಮುದಾ 
ನಿವಿಷ್ಠಮೋಸತ್ರ ಮಹಾತ್ಮನೋಸಯೋಃ 
ದಧಾರ ಪಾದಾವವನಿಜ್ಯ ತಜ್ನಲಂ 
ಸವೃಂದ ಆಬ್ರಹ್ಮ ಪುನದ್‌ ಯದಂಬು ಹ ॥ ೩೬ 


ಬಯಕೆಯನ್ನು ನಡೆಸಿರಿ. ಕಂಸನು ಕೊಂದುಹಾಕಿದ ನನ್ನ ಮಕ್ಕಳನ್ನು ತನ್ನಿರಿ. 
ಅವರನ್ನು ನೋಡಬೇಕೆಂದು ನನಗೆ ಬಯಕೆಯಾಗಿದೆ'' ಎಂದಳು (೩೨-೩೩). 
ಹೀಗೆ ತಾಯಿ ಆದೇಶವನ್ನೀಯಲು ಬಲರಾಮಕೃಷ್ಣರು, ಪರೀಕ್ಷಿತರಾಜ, 
ಯೋಗಮಯಾ ಬಲದಿಂದ ಸುತಳವನ್ನು ಪ್ರವೇಶಿಸಿದರು. ಅವರಿಬ್ಬರೂ 
ಸುತಳಲೋಕಕ್ಕೆ ಬಂದರೆಂದು ದೈತ್ಯರಾಜನಾದ ಬಲಿಚಕ್ರವರ್ತಿಗೆ ತಿಳಿಯಿತು. 
ಎಶ್ವಕ್ಕೆ ಆತ್ಮನಾದ, ವಿಶೇಷವಾಗಿ ತನ್ನ ಇಷ್ಟದೇವತೆಯಾದ ಸ್ವಾಮಿಯ 
ಆಗಮನವನ್ನು ತಿಳಿದೊಡನೆ, ಆತನ ದರ್ಶನವಾಯಿತೆಂಬ ಆನಂದದಿಂದ 
ತುಳುಕುತ್ತ ಬಲರಾಜನು ಥಟ್ಟನೆ ಮೇಲೆದ್ದು ತನ್ನ ಪತ್ನೀಪರಿವಾರಸಹಿತನಾಗಿ 
ಅವರಿಗೆ ಪ್ರಣಾಮಮಾಡಿದನು (೩೪-೩೫). ಅಚ್ಯುತಬಲರಾಮರನ್ನು 
ಸಂತೋಷದಿಂದ ಸ್ವಾಗತಿಸಿ ಕರೆತಂದು ದಿವ್ಯಪೀಠಗಳನ್ನಿತ್ತು ಕುಳ್ಳಿರಿಸಿ ಅವರ 
ಪಾದಗಳನ್ನು ತೊಳೆದು, ಬ್ರಹ್ಮಪರ್ಯಂತವಾಗಿ ಪಾವನಗೊಳಿಸುವ ಆ 
ಪಾದೋದಕವನ್ನು ಬಲಿಚಕ್ರವರ್ತಿಯು ತನ್ನ ಪರಿವಾರದೊಂದಿಗೆ ಶಿರಸಿನಲ್ಲಿ 
ಧರಿಸಿದನು (೩೬). 


ಪಂಚಾಶೀತಿತಮಾಧ್ಯಾಯಃ ೩೬೭ 


ಸಮರ್ಹಯಾಮಾಸ ಸ ತೌ ವಿಭೂತಿಭಿ- 
ರ್ಮಹಾರ್ಹವಸ್ತಾಭರಣಾನುಲೇಪನ್ನೆ! 
ತಾಂಬೂಲದೀಪಾಮೃತಭಕ್ಷಣಾದಿಭಿಃ 
ಸ್ವಗೋತ್ರವಿತಾತ್ಸಸಮರ್ಪಣೇನ ಚ॥ ೩೭ 
ಸಇಂದ್ರಸೇನೋ ಭಗವತ್ಪದಾಂಬುಜಂ 
ಬಿಭ್ರನ್ನುಹುಃ ಪ್ರೇಮವಿಭಿನ್ನಯಾ ಧಿಯಾ। 
ಉವಾಚ ಹಾನಂದಜಲಾಕುಲೇಕ್ಷಣಃ 
ಪ್ರಹೃಷ್ಠರೋಮಾ ನೃಪ ಗದದಾಕ್ಷರಮ್‌ Il ೩೮ 
ಬಲಿರುವಾಚ- 


ನಮೋಃನಂತಾಯ ಬೃಹತೇ ನಮಃ ಕೃಷ್ಣಾಯಾ ವೇದಧಸೇ। 
ಸಾಂಖ್ಯಯೋಗವಿತಾನಾಯ ಬ್ರಹ್ಮಣೇ ಪರಮಾತ್ಮನೇ ೩೯ 


ದರ್ಶನಂ ವಾಂಹಿ ಭೂತಾನಾಂ ದುಷ್ಟಾಪಂ ಚಾಪ್ಯದುರ್ಲಭಮ್‌ | 
ರಜಸಮಃಸ್ಪಭಾವಾನಾಂ ಯನ್ನಃ ಪ್ರಾಪ್ಕಾಯದೃಚ್ಛಯಾ ॥ ೪೦ 


ಅನಂತರ ಮಹಾವೈಭವದಿಂದ ಅವರನ್ನು ಶ್ರೇಷ್ಠವಾದ ವಸ್ತಾಭರಣ 
ಚಂದನಗಳಿಂದಲೂ ದೀಪನೈವೇದ್ಯತಾಂಬೂಲಾದಿಗಳಿಂದಲೂ ಪೂಜಿಸಿದನು. 
ಅಲ್ಲದೆ ತನ್ನ ಕುಲ, ವಿತ್ತ ಪ್ರಾಣಗಳನ್ನು ಭಗವಧೀನವೆಂದು ನಿವೇದಿಸಿದನು (೩೭). 
ಬಳಿಕ ಇಂದ್ರ ಸೇನನು (ಬಲಿಚಕ್ರ ವರ್ತಿ) ಪ್ರೇಮಾಕುಲವಾದ ಚಿತ್ತದಿಂದ 
ಭಗವಂತನ ಅಡಿದಾವರೆಯನ್ನು ತನ್ನ ಶಿರಸಿಗೆ ಮತ್ತೆ ಮತ್ತೆ ಒತ್ತಿಕೊಳ್ಳುತ್ತ ಅನಂದ 
ಬಾಷ್ಠಗಳನ್ನು ತುಳುಕಿಸುತ್ತ ರೋಮಾಂಚಗೊಂಡು ಭಕಿಯಿಂದ "ತೊದಲುತ್ತ 
ಹೀಗೆಂದನು (೩೮) : ""ಭೂಮನಾದ ಆದಿಶೇಷನಿಗೆ ನಮಸ್ಕಾರ 
ಜಗತ್ಕಾರಣನಾದ ಕೃಷ್ಣನಿಗೆ ನಮಸ್ಕಾರ! ಸಾಂಖ್ಯಯೋಗ ಪ್ರತಿಪಾದ್ಯನೂ ವಿಭುವೂ 
ಆದ ಪರಮಾತ್ಮನಿಗೆ ನಮಸ್ಕಾರ! (೩೯). ನಿಮ್ಮ ದರ್ಶನವು ರಜಸ್ತಮಃಸ್ವಭಾವದ 
ಜನರಿಗೆ ದುರ್ಲಭವಾದರೂ ಕೆಲವರಿಗೆ ಅಷ್ಟು ದುರ್ಲಭವಲ್ಲ! ನೀವಾಗಿ ನಮ್ಮ 
ಬಳಿಗೆ ಬಂದಿರಲ್ಲವೆ ? ದೈತ್ಯ-ದಾನವ- ಗಂಧರ್ವರೂ ಸಿದ್ಧ-ವಿದ್ಯಾಧರ- 
ಚಾರಣರೂ ಯಕ್ಷ-ರಕ್ಷಃ-ಪಿಶಾಚಗಳೂ ಭೂತ-ಪ್ರಮಥ ನಾಯಕರೂ 


೩೬೮ ಶ್ರೀಮದ್ಭಾಗವತಂ-- ದಶಮಸ್ವಂಧಃ 


ದೈತ್ಯದಾನವಗಂಧರ್ವಾಃ ಸಿದ್ಧವಿದ್ಯಾದ್ರಚಾರಣಾಃ। 


ಯಕ್ಷರಕ್ಷ:ುಪಿಶಾಚಾಶ್ಚಭೂತಪ್ರಮಥನಾಯಕಾಃ॥ ೪೧ 
ಎಶುದ್ಧ ಸತ್ತ್ವ್ಯಧಾಮ್ನ ;ದ್ದಾ ತ್ರಯಿ ಶಾಸ್ತಶರೀರಿಣಿ । 
ನಿತ್ಯಂ ನಿಬದ್ಧವೈರಾಸೇ ವಯಂ ಚಾನ್ಯೇ ಚ ತಾದ್ಧಶಾಃ || ೪೨ 
ಕೇಚನೋದ್ಧದ್ಧವೈರೇಣ ಭಕ್ತ್ಯಾ ಕೇಚನ ಕಾಮತಃ। 
ನತಥಾ ಸತ್ತ್ವಸಂರಬ್ಬಾಃ ಸಂನಿಕ್ಸಷ್ಟಾಃ ಸುರಾದಯಃ॥ ೪೩ 


ಇದಮಿತ್ಥಮಿತಿ ಪ್ರಾಯಸವ ಯೋಗೇಶದೇಶದ 
ನ ವಿದಂತೃಪಿ ಯೋಗೇಶ ಯೋಗಮಾಯಾಂ ಕುತೋ ವಯಮ್‌ ॥ ೪೪ 
ತನ್ನಃ ಪ್ರಸೀದ ನಿರಪೇಕ್ಷವಿಮೃಗ್ರಯುಷ್ಠತ್‌ - 
ಪಾದಾರವಿಂದಧಿಷಣಾನ್ಯಗೃಹಾಂಧಕೂಪಾತ್‌ 
ನಿಷ್ಕಮ್ಮ ವಿಶಶರಣಾಂಪ್ರು, , ಪಲಬ್ಬವೃತಿಃ 
ಶಾಂತೋ ಯಥ್ಭೆಕ ಉತ ಸರ್ವಸಖ್ಯೆಶ್ಚರಾಮಿ Il ೪೫೪ 


ವೇದಶರೀರನೂ ಪರಿಶುದ್ಧಸತ್ತ್ವಗುಣಕ್ಕೆ ನೆಲೆಯೂ ಆದ ನಿನ್ನಲ್ಲಯಾವಾಗಲೂ 
ಬದ್ಧವೈರರಾಗಿದ್ದಾರೆ. ನಾವು ನಮ್ಮಂಥವರೂ ಸಹ ಹಾಗೆಯೇ ಆಗಿದ್ದೆವು ! 
(೪೦-೪೨). ಕೆಲವರು ವೈರದಿಂದಲೂ ಕೆಲವರು ಭಕ್ತಿಯಿಂದಲೂ ಗೋಪಿ 
ಮೊದಲಾದವರು ಕಾಮದಿಂದಲೂ (ಸದಾ ನಿನ್ನಸ್ಥರಣೆಯನ್ನು ಮಾಡುತ್ತ) ನಿನಗೆ 
ಹತಿರದವರೇ ಆಗಿದ್ದಾರೆ | ಸತ್ತ್ವಗುಣಸಂಪನ್ನರಾದರೂ ದೇವಾದಿಗಳು ನಿನಗೆ 
ಅಷ್ಟು ಹತಿರದವರಲ್ಲ! (೪೩-೪೪). ಹೇ ಯೋಗೇಶ್ವರೇಶ್ವರ, ಯೋಗಿಗಳೂ 
ಸಹ ಇದು ಹೀಗೆಯೇ ಎಂದು ನಿನ್ನ ಯೋಗಮಾಯೆಯನ್ನು ಅರಿಯರು. ಇನ್ನು 
ನಾವು ತಿಳಿದೇವೆ ? ಆದ್ದರಿಂದ, ಸ್ವಾಮಿ, ಪ್ರಸನ್ನನಾಗು. ನಿಷ್ಕಾಮರಾದವರು 
ಹುಡುಕುತ್ತಿರುವ ನಿನ್ನಪಾದಾರವಿಂದವೇ ನಿಜವಾದ ಗೃಹ. ಅದನ್ನು ಬಿಟ್ಟುಬೇರೆ 
ಗೃಹವೆಂಬುದು ಅಂಧಕೂಪವೇ ಸರಿ! ಈ ಅಂಧಕೂಪದಿಂದ ಹೊರಟು ಸರ್ವ 
ಶರಣ್ಯವಾದ ನಿನ್ನಪಾದದ ಬಳಿ ಹೇಗೋ ಜೀವನವನ್ನು ನಡೆಸುತ್ತಶಾಂತಿಯಿಂದ 
ಏಕಾಕಿಯಾಗಿ ನಾನು ಸಂಚರಿಸುವಂತೆ ಅನುಗ್ರಹಿಸು. ಅಥವಾ ಸರ್ವ 
ಭೂತಗಳಲ್ಲಿಯೂ ಮೈತ್ರಿಯನ್ನಿರಿಸಿರುವ ನಿನ್ನ ಭಕ್ತರೊಡನೆ ತಿರುಗಾಡುವಂತೆ 


ಪಂಚಾಶೀತಿತಮಾಧ್ಯಾಯಃ ೩೬೯ 


ಶಾಧ್ಯಸ್ಥಾನೀಶಿತವ್ಯೇಶ ನಿಷಾಪಾನ್‌ ಕುರು ನಃ ಪ್ರಭೋ। 

ಪುಮಾನ್‌ ಯಚ್ಛ ದಯಾ 5ತಿಷಂಶೋದನಾಯಾ ವಿಮುಚ್ಛತೇ ॥ ೪೬ 
ಜಿ) © ಚ ಲೆ 

ಶ್ರೀಭಗವಾನುವಾಚ- 

ಆಸನ್‌ ಮರೀಚೇಃ ಷಟ್‌ ಪುತ್ರಾ ಊರ್ಣಾಯಾಂ ಪ್ರಥಮೇತಂತರೇ!। 

ದೇವಾಃ ಕಂ ಜಹಸುರ್ವೀಕ್ಷ P ಸುತಾಂ ಯಭಿತುಮುದ್ಯತಮ್‌ 11 ೪೭ 

ತೇನಾಸುರೀಮಗನ್‌ ಯೋನಿಮಧುನಾವದೃಕರ್ಮಣಾ 

ಹಿರಣ್ಯಕಶಿಪೋರ್ಜಾತಾ ನೀತಾಸೇ ಯೋಗಮಾಯಯಾ ॥ ೪೮ 

ದೇವಕ್ಕಾ ಉದರೇ ಜಾತಾ ರಾಜನ್‌ ಕಂಸವಿಹಿಂಸಿತಾಃ। 

ಸಾತಾನ್‌ ಶೋಚತ್ಯಾತ್ಮಜಾನ್‌ ಸ್ಪಾಂಸ್ತ ಇಮೇತಧ್ಯಾಸತೇತ ಂತಿಕೇ 1೪೯ 


ಆತ ಏತಾನ್‌ ಪ್ರಣೇಷ್ಠಾಮೋ ಮಾತೃಶೋಕಾಪನುತ್ತಯೇ 
ತತಃ ಶಾಪಾದ್‌ ವಿನಿರ್ಮುಕ್ತಾ ಲೋಕಂ ಯಾಸ್ಯಂತಿ ವಿಜ್ಜರಾಃ 11 ೫೦ 





ಮಾಡು (೪೫). ನಿಯಮ್ಯಗಳಾಗಿರುವ ಈ ಸಕಲ ವಸ್ತುಗಳಿಗೂ ಈಶ್ವರನು ನೀನು. 
ಹೇ ಪ್ರಭು, ನಮ್ಮಪಾಪಗಳನ್ನು ದೂರಮಾಡು. ಹೀಗೆ ಮಾಡಬೇಕೆಂದು ನಮಗೆ 
ಆಜ್ಞಾಪಿಸು. ನಿನ್ನ ಆಜ್ಞೆಯನ್ನು ಭಕ್ತಿಯಿಂದ ಪಾಲಿಸುತ್ತ ವಿಧಿನಿಷೇಧಗಳಿಗೆ 
ಒಳಪಡದ ಏಕಾಂತಭಕರನ್ನಾಗಿ ನಮ್ಮನ್ನು ಮಾಡಿಕೊ'' ಎಂದನು (೪೬). ಆಗ 
ಶ್ರೀಕೃಷ್ಣನು ಬಲಿಚಕ್ರವರ್ತಿಯನ್ನು ಕುರಿತು ಹೀಗೆಂದನು : ""ಇಂದ್ರಸೇನ, 
ಮೊದಲನೆಯ ಸ್ವಾಯಂಭುವ ಮನ್ವಂತರದಲ್ಲಿಮರೀಚಿಗೆ ಊರ್ಣಾದೇವಿಯಲ್ಲಿ 
ಆರು ಮಂದಿ ದೇವಪುತ್ರರು ಹುಟ್ಟಿದರು. ಒಮ್ಮೆ ಬ್ರಹ್ಮನು ತನ್ನ ಪುತ್ರಿಯಾದ 
ಸರಸ್ವತಿಯಲ್ಲಿ ರಮಿಸಲು ಉದ್ಯುಕನಾದುದನ್ನು ಕಂಡು ಆ ಮರೀಚಿಪುತ್ರರು 
ನಕ್ಕರು (೪೭). ಆಪಾಪ ಕರ್ಮದಿಂದ ಆಗಲೇ ಅವರು ಅಸುರಜನ್ನವನ್ನುಪಡೆದು 
ಹಿರಣ್ಯಕಶಿಪುವಿಗೆ ಮಕ್ಕಳಾಗಿ ಜನಿಸಿದರು. ತರುವಾಯ ನನ್ನ 
ಯೋಗಮಾಯೆಯಿಂದ ಅವರು ದೇವಕೀಗರ್ಭದಲ್ಲಿ ಜನಿಸಿ ಕಂಸನಿಂದ 
ಹತರಾದರು. ಬಲಿರಾಜ, ಅವರು ತನ್ನ ಮಕ್ಕಳೆಂದು ತಿಳಿದು ದೇವಕಿಯು 
ಗೋಳಾಡುತ್ತಿದ್ದಾಳೆ. ಅವರೀಗ ನಿನ್ನ ಬಳಿಯಲ್ಲಿದ್ದಾರೆ (೪೮-೪೯). ತಾಯಿಯ 


13*¥ 


೩೭೦ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಸ್ಮರೋದ್ಧೀಥಃ ಪರಿಷ್ಠಂಗಃ ಪತಂಗಃ ಕ್ಷುದ್ರಭೃದ್‌ ಫುಣೀ । 


ಷಡಿಮೇ ಮತ್ಚಸಾದೇನ ಪುನರ್ಯಾಸ್ಯಂತಿ ಸದ್ದತಿಮ್‌ ॥ ೫೧ 
ಇತ್ಯುಕ್ತ್ವಾತಾನ್‌ ಸಮಾದಾಯ ಇಂದ್ರಸೇನೇನ ಪೂಜಿತ್‌ । 
ಪುನರ್ದ್ವಾರವತೀಮೇತ್ಯ ಮಾತುಃ ಪುತ್ರಾನಯಚ್ಛತಾಮ್‌ ॥ ೫೨ 
ತಾನ್‌ ದೃಷ್ಟ್ವಾ ಬಾಲಕಾನ್‌ ದೇವೀ ಪುತ್ರಸ್ನೇಹಸ್ನುತಸನೀ 
ಪರಿಷ್ಠಜ್ಯಾಕಮಾರೋಪ್ಯ ಮೂರ್ದ್ವ್ವಜಿಫ್ರದಭೀಕ್ಷ್ಣಶಃ॥ ೫೩ 


ಅಪಾಯಯತ್‌ ಸನಂ ಪ್ರೀತಾ ಸುತಸರ್ಶಪರಿಪ್ಪುತಾ । 
ಮೋಹಿತಾ ಮಾಯಯಾ ವಿಷ್ಣೋರ್ಯಯಾ ಸೃಷ್ಟಿ ಪ್ರವರ್ತತೇ ॥ ೫೪ 


ಪೀತ್ಚಾಮೃತಂ ಪಯಸಸ್ಯಾಃ ಪೀತಶೇಷಂ ಗದಾಬಭ್ಸತಃ। 
ನಾರಾಯಣಾಂಗಸಂಸ್ಕರ್ಶಪ್ರತಿಲಬ್ಬಾತ್ಮದರ್ಶನಾಃ॥ ೫೫ 


ದುಃಖವನ್ನು ಪರಿಹರಿಸುವುದಕ್ಕಾಗಿ ನಾವು ಇವರನ್ನು ಕೊಂಡೊಯ್ಯುವೆವು. 
ಆಮೇಲೆ ಇವರು ಶಾಪವಿಮುಕ್ತರಾಗಿ ನಿಶ್ಚಿಂತೆಯಿಂದ ದೇವಲೋಕಕ್ಕೆ 
ಹೋಗುವರು. ಸ್ಥರ, “ಉದ್ಗೀಥ, ಪರಿಷ್ಠಂಗ, ಪತಂಗ, ಕ್ಷುದ್ರಭ್ಬತ್‌, ಫೃಣಿ-ಎಂಬ 
ಈ ಆರು ಜನರು ನನ್ನಅನುಗ್ರಹದಿಂದ ಸದ್ಗತಿಯನ್ನು ಪಡೆಯಲಿ'' ಎಂದನು 
(೫೦-೫೧). ಅನಂತರ ಅಚ್ಯುತಬಲರಾಮರು ಇಂದ್ರಸೇನನಿಂದ ಪೂಜಿತರಾಗಿ, 
ಆ ಆರುಮಂದಿಯನ್ನುದ್ವಾರಕೆಗೆ ಕರೆದೊಯ್ದುಇವರು ನಿನ್ನಪುತ್ರರೆಂದು ದೇವಕಿಗೆ 
ಒಪ್ಪಿಸಿದರು (೫೨). ಆ ಬಾಲಕರನ್ನು ನೋಡಿದಾಗ ದೇವಕೀದೇವಿಗೆ 
ಪುತ್ರವಾತ್ಸಲ್ಯದಿಂದ ಮೊಲೆಹಾಲು ಹೊಮ್ಮಿತು. ಅವರನ್ನಾಲಿಂಗಿಸಿ ತೊಡೆಯಮೇಲೆ 
ಕುಳ್ಳಿರಿಸಿಕೊಂಡು ಬಾಲಕರ ಶಿರಸ್ಸನ್ನು ಮತ್ತೆ ಮತ್ತೆ ಆಘ್ರಾಣಿಸಿದಳು (೫೩). 
ಪುತ್ರಸರ್ಶದಿಂದ ಮೊಲೆಹಾಲು ಜಿನುಗಲಾಗಿ, ದೇವಕಿಯು ಸಂತೋಷದಿಂದ 
ಅವರಿಗೆ ಮೊಲೆಯುಣಿಸಿದಳು. ಸೃಷ್ಟಿಗೆ ಕಾರಣವಾದ ವಿಷ್ಣುಮಾಯೆಯಿಂದ 
ಅವಳು ಮೋಹಿತಳಾಗಿದ್ದಳು (೫೪). ಶ್ರೀಕೃಷ್ಣನು ಕುಡಿದು ಉಳಿಸಿದ್ದ ಮೊಲೆ 
ಹಾಲು ಆ ಬಾಲಕರ ಪಾಲಿಗೆ ಅಮೃತವಾಯಿತು. ಭಗವಂತನ ಸಾಕ್ಷಾತ್‌ ಅಂಗ 
ಸರ್ಶದಿಂದ ಅವರಿಗೆ ತಾವು ಯಾರೆಂಬ ಪೂರ್ವಜ್ಞಾನ ಉದಿಸಿತು. ಅವರೆಲ್ಲರೂ 
೧ ಈಸ್ಥರನೇ ಹಿಂದೆ ಹೇಳಿದ ಕೀರ್ತಿಮಂತ (ನೋಡಿ ಭಾಗ ೧೦-೧-೫೭). 


ಪಂಚಾಶೀತಿತಮಾಧ್ಯಾಯಃ ೩೭೧ 
ತೇ ನಮಸ್ಕೃತ್ಯ ಗೋವಿಂದಂ ದೇವಕೀಂ ಪಿತರಂ ಬಲಮ್‌ । 
ಮಿಷತಾಂ ಸರ್ವಭೂತಾನಾಂ ಯಯುರ್ಧಾಮ ದಿವೌಕಸಾಮ್‌ ೫೬ 
ತಂ ದೃಷ್ಟ್ವಾ ದೇವಕೀ ದೇವೀ ಮೃತಾಗಮನನಿರ್ಗಮಮ್‌ 


ಮೇನೇ ಸುವಸ್ಥಿತಾ ಮಾಯಾಂ ಕೃಷ್ಟಸ , ರಚಿತಾಂ ನಪ I ೫೭ 
ಏವಂವಿಧಾನ್ಯ ದ್ಭುತಾನಿ ಕೃಷ್ಣ ಸ್ಯ ಪರಮಾತ್ಮನಃ 

ವೀರ್ಯಾಣ್ಯ ನಂತವೀರ್ಯಸ್ಥ ಸಂತ್ಯ ನಂತಾನಿ ಭಾರತ ॥ ೫೮ 
ಸೂತ ಉವಾಚ- 


ಯ ಇದಮನುಶ್ವಣೋತಿ ಶ್ರಾವಯೇದ್‌ ವಾ ಮುರಾರೇ- 
ಶ್ಫರಿತಮಮೃತಕೀರ್ತೇರ್ವರ್ಣಿತಂ ವ್ಯಾಸಪುತ್ಛೈಃ 
ಜಗದಘಭಿದಲಂ ತದ್ಭಕಸತ್ಕರ್ಣಪೂರಂ 
ಭಗವತಿ ಕ್ಷತಚಿತೋ ಯಾತಿ ತತ್ತೆ ನಮಧಾಮ || ರ್ಜ 


ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ ಪಂಚಾಶೀತಿತಮಾಧ್ಯಾಯ 


ಗೋವಿಂದನಿಗೂ ವಸುದೇವದೇವಕಿಯರಿಗೂ ಬಲಭದ್ರನಿಗೂ ನಮಸ್ಕರಿಸಿ, 
ನೆರೆದಿದ್ದ ಸಕಲರೂ ನೋಡುತ್ತಿರುವಾಗ ಸ್ಥ _ರ್ಗಲೋಕಕ್ಕೆ ತೆರಳಿದರು | 
(೫೫-೫೬). ಪರೀಕ್ಷಿತರಾಜ, ಸತುಹೋದ ಮಕ್ಕಳು ಬಂದದ್ದು ಹಾಗೆಯೇ 
ಹೊರಟುಹೋದದ್ದು- ಇದನ್ನು ಕಂಡು ದೇವಕೀದೇವಿಯು ಆಶ್ಚರ್ಯಪಟ್ಟು 
ಇದೆಲ್ಲವೂ ಶ್ರೀಕೃಷ್ಣನ “ಮಾಯಾಐಿಲಾಸವೆಂದು ಭಾವಿಸಿದಳು (೫೮). ಅನಂತ 
ಶಕ್ತಿಯುಳ್ಳ ಪರಮಾತ್ಮನ ಈ ಬಗೆಯ ಅದ್ಭುತಲೀಲೆಗಳು ಅನಂತವಾಗಿವೆ- ಎಂದು 
ಶುಕಮುನಿಗಳು ಹೇಳಿದರು. ಹೀಗೆ ನುಡಿದು ಸೂತಪುರಾಣಿಕರು 
""ಶಾಶ್ವತಕೀರ್ತಿಯುಳ್ಳ ಶ್ರೀಮನ್ನಾರಾಯಣನ ಈ ಚರಿತೆಯನ್ನು ವ್ಯಾಸಪುತ್ರರಾದ 
ಶುಕಮಹರ್ಷಿಗಳು ಹೇಳಿದ್ದಾರೆ. ಈ ಚರಿತೆ ಸರ್ವರ ಪಾಪವನ್ನೂ 
ಹೋಗಲಾಡಿಸತಕ್ಕದ್ದು ಭಗವದ್ಭಕ್ತರ ಕರ್ಣಾಭರಣವಿದು. ಯಾವಾತನು 
ಇದನ್ನು ಕೇಳುವನೋ ಪ್ರವಚನಮಾಡುವನೋ ಅವನು ಭಗವದ್ಭಕನಾಗಿ 
ಭಗವಂತನ ಪರಮಪದವನ್ನು ಸೇರುವನು'' ಎಂದರು (೫೮-೫೯). 


ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಎಂಬತ್ತೈದನೆಯ ಅಧ್ಯಾಯ 





೩೭೨ 


ಷಡಶೀತಿತಮಾಧ್ಯಾಯಃ 


ರಾಜೋವಾಚ- 
ಬ್ರಹ್ಮನ್‌ ವೇದಿತುಮಿಚ್ಛಾ ಮಃ ಸಸಾರಂ ರಾಮಕೃಷ್ಣಯೋಃ | 
ಯಥೋಪಯೇಮೇ ವಿಜಯೋ ಯಾ ಮಮಾಸೀತ್‌ ಪಿತಾಮಹೀ 11೧ 


ಶ್ರೀಶುಕ ಉವಾಚ- 

ಅರ್ಜುನಸೀರ್ಥಯಾತ್ರಾಯಾಂ ಪರ್ಯಟನ್ನವನೀಂ ಪ್ರಭುಃ! 

ಗತಃ ಪ್ರಭಾಸಮಶ್ವಣೋನ್ನಾತುಲೇಯಾಂ ಸ ಆತ್ಮನಃ॥ ಪಿ 
ದುರ್ಯೋಧನಾಯ ರಾಮಸಾಂ ದಾಸ್ಕತೀತಿ ನ ಚಾಪರೇ । 

ತಲ್ಲಿಪುಃ ಸ ಯತಿರ್ಭೂತ್ವಾ ತ್ರಿದಂಡೀ ದ್ವಾರಕಾಮಗಾತ್‌ ॥ ೩ 
ತತ್ರ ವೈ ವಾರ್ಷಿಕಾನ್‌ ಮಾಸಾನವಾತೀತ್‌ ಸ್ವಾರ್ಥಸಾಧಕಃ । 

ಪೌರೈಃ ಸಭಾಜಿತೋs ಭೀಕ್ಷ್ಣಂ ರಾಮೇಣಾಜಾನತಾ ಚ ಸಃ॥ ೪ 


ಅಧ್ಯಾಯ ೮೬ 


ಅರ್ಜುನನಿಂದ ಸುಭದ್ರಾಹರಣ. ಶ್ರೀಕೃಷ್ಣನು ಬಹುಲಾಶ್ವ ಮತ್ತು 
ಶ್ರುತದೇವರನ್ನು ಅನುಗ್ರಹಿಸುವುದು. 

ಆಮೇಲೆ ಪರೀಕ್ಷಿತರಾಜನು ""ಮಹರ್ಷಿಗಳೆ, ಬಲರಾಮಕೃಷ್ಣರಿಗೆ ತಂಗಿಯೂ 
ನನಗೆ ಪಿತಾಮಹಿಯೂ ಆದ ಸುಭದ್ರಾದೇವಿಯನ್ನು ಅರ್ಜುನನು 
ಮದುವೆಯಾದ ವೃತ್ತಾಂತವನ್ನು ಕೇಳಲು ಬಯಸುತೇನೆ'' ಎಂದನು (೧). ಆಗ 
ಶುಕಮುನಿಗಳು ಹೇಳಿದರು : ಪರೀಕ್ಷಿತ, ಅರ್ಜುನನು ತೀರ್ಥಯುತ್ರೆಗಾಗಿ 
ಭೂಮಿಯಲ್ಲಿ ಸಂಚರಿಸುತ್ತಒಮ್ಮೆ ಪ್ರಭಾಸಕ್ಷೇತ್ರಕ್ಕೆ ಬಂದನು. ಅಲ್ಲಿ ಅರ್ಜುನನು 
ತನ್ನ ಸೋದರಮಾವನ ಮಗಳಾದ ಸುಭದ್ರೆಯನ್ನು ದುರ್ಯೋಧನನಿಗೆ ಕೊಟ್ಟು 
ಮದುವೆಮಾಡಬೇಕೆಂದು ಬಲರಾಮನು ಉದ್ದೇಶಿಸಿದ್ದಾನೆಂದೂ ಅದಕ್ಕೆ 
ವಸುದೇವಾದಿಗಳು ಒಪ್ಪತಿಲ್ಲವೆಂದೂ ಸುದ್ದಿಯನ್ನು ಕೇಳಿದನು. ಅವಳನ್ನುತಾನು 
ಮದುವೆಯಾಗಲೆಳಸಿದ ಅರ್ಜುನನು (ಬಲರಾಮನನ್ನು ವಂಚಿಸುವುದಕ್ಕಾಗಿ ) 
ತ್ರಿದಂಡಿ ಸಂನ್ಯಾಸಿಯ ವೇಷವನ್ನು ಧರಿಸಿ ದ್ವಾರಕೆಗೆ ಹೋದನು (೨-೩). ಅಲ್ಲಿ 
ಪೌರರಿಂದಲೂ ಈ ಕಪಟವನ್ನರಿಯದ ಬಲರಾಮನಿಂದಲೂ ವಿಶೇಷವಾಗಿ 


ಷಡಶೀತಿತಮಾಧ್ಯಾ ಯಃ ೩೭೩ 


ಏಕದಾ ಗೃಹಮಾನೀಯ ಆತಿಥ್ಯೇನ ನಿಮಂತ್ರ ತಮ್‌ | 


ಶ್ರದ್ಧಯೋಪಹೃತಂ ಭ್ಛಕ್ಷ ೦ ಬಲೇನ ಬುಭುಜೇ ಕಿಲ॥ ೫ 
ಸೋತ ಪಶ್ಯತತ್ರ ಮಹತೀಂ ಕನ್ಯಾಂ ವೀರಮನೋಹರಾಮ್‌ । 
ಪ್ರೀತ್ಯುತ್ಸುಲ್ಲೇಕ್ಷಣಸಸ್ಕ್ಯಾಂ ಭಾವಕ್ಷುಬ್ಬಂ ಮನೋ ದಧೇ ॥ ೬ 
ಸಾಪಿ ತಂ ಚಕಮೇ ವೀಕ್ಷ್ಯ ನಾರೀಣಾಂ ಹೃದಯಂಗಮಮ್‌ । 

ಹಸಂತೀ ವ್ರೀಡಿತಾಪಾಂಗೀ ತನ್ನ್ಯಸಹೃದಯೇಕ್ಷಣಾ ॥ ೭ 
ತಾಂ ಪರಂ ಸಮನುಧ್ಯಾಯನ್ನಂತರಂ ಪ್ರೇಪುರರ್ಜುನಃ। 

ನ ಲೇಭೇ ಶಂ ಭ್ರಮಚಿತ; ಕಾಮೇನಾತಿಬಲೀಯಸಾ॥ ೮ 
ಮಹತ್ಯಾಂ ದೇವಯಾತ್ರಾಯಾಂ ರಥಸ್ಥಾಂ ದುರ್ಗನಿರ್ಗತಾಮ್‌ | 
ಜಹಾರಾನುಮತಃ ಪಿತ್ರೋಃ ಕೃಷ್ಣಸ್ಯ ಚ ಮಹಾರಥಃ ॥ ೯ 


ಸತ್ಕಾರವನ್ನು ಪಡೆಯುತ್ತ ಸ್ವಾರ್ಥಸಾಧನೆಗಾಗಿ ಮಳೆಗಾಲದ ಚತುರ್ಮಾಸ್ಯ 
ವ್ರತವನ್ನಾಚರಿಸುವ ನೆವದಲ್ಲಿ ನೆಲೆಸಿದನು (೪). ಹೀಗಿರಲು ಒಂದು ದಿನ 
ಬಲದೇವನು ಈ ಸಂನ್ಯಾಸಿಯನ್ನು ಭಿಕ್ಷೆಗಾಗಿ ಪ್ರಾರ್ಥಿಸಿ ತನ್ನ ಮನೆಗೆ 
ಕರೆದುಕೊಂಡು ಬಂದು ಭಕ್ತಿಯಿಂದ ಭೋಜನಮಾಡಿಸಿದನು. ಆಗ ಆ 
ರಾಜಮಂದಿರದಲ್ಲಿ ತನ್ವಿಯೂ ಚೆಲುವೆಯೂ ಆದ ಆ ಕನ್ಯೆಯನ್ನು ಈ ಕಪಟ 
ಸಂನ್ಯಾಸಿ ಕಂಡನು. ಪ್ರೀತಿಯಿಂದ ಕಣ್ಣುಗಳು ಅರಳಿದವು. ಮನಸ್ಸು ಕಲಕಿತು 
(WE); ಸ್ತ್ರೀಯರ ಹೃದಯವನ್ನಪಹರಿಸುವಷ್ಟು ಸುಂದರಾಂಗನಾದ 
ಅರ್ಜುನನನ್ನು ಕಂಡು ಸುಭದ್ರೆಯೂ ಮೋಹಗೊಂಡಳು. ನಾಚಿಕೆಯಿಂದ 
ಕುಡಿನೋಟಗಳನ್ನು ಬೀರುತ್ತ ನಗುತ್ತ ಅವನಲ್ಲಿಯೇ ಕಣ್ಮನಗಳನ್ನಿಟ್ಟಳು. 
ಅರ್ಜುನನು ಅವಳನ್ನೇ ನಿರಂತರವೂ ಧ್ಯಾನಿಸುತ್ತ ಅಪಹರಿಸಿಕೊಂಡು ಹೋಗಲು 
ಸಮಯವನ್ನು ಕಾಯುತ್ತಿದ್ದನು. ತೀವ್ರವಾದ ಕಾಮಪೀಡೆಯಿಂದ ಬಳಲುತ್ತ 
ಭ್ರಾಂತಚಿತ್ತನಾಗಿ ಕಳವಳಿಸುತ್ತಿದ್ದನು (೭-೮). ಹೀಗಿರಲು ಒಂದು ದೊಡ್ಡದಾದ 
ದೇವಜಾತ್ರೆಯು ನೆರೆಯಿತು. ಸುಭದ್ರೆಯುರಥದಲ್ಲಿಕುಳಿತು ಕೋಟೆಯ ಹೊರಗೆ 
ಬಂದಿದ್ದಳು. ಅವಳ ತಾಯಿ ತಂದೆಗಳಾದ ದೇವಕೀವಸುದೇವರ ಮತ್ತುಶ್ರೀಕೃಷ್ಣನ 


1೨333 


೩೭೪ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ರಥಸ್ಟೋ ಧನುರಾದಾಯ ಶೂರಾಂಶ್ಚಾರುಂಧತೋ ಭಟಾನ್‌ । 


ವಿದ್ರಾವ್ಯ ಕ್ರೋಶತಾಂ ಸ್ಟಾನಾಂ ಸ್ವಭಾಗಂ ಮೃಗರಾಡಿವ ॥ ೧೦ 
ತಚ್ಛುತ್ವಾ ಕುಭಿತೋ ರಾಮಃ ಪರ್ವಣೀವ ಮಹಾರ್ಣವಃ। 
ಗೃಹೀತಪಾದಃ ಕೃಷ್ಣೇನ ಸುಹೃದ್ಧಿಶ್ಲಾನ್ನಶಾಮೃತ ॥ ೧೧ 
ಪ್ರಾಹಿಣೋತ್‌ ಪಾರಿಬರ್ಹಾಣಿ ವರವಧ್ವೋರ್ಮುದಾ ಬಲಃ । 
ಮಹಾಧನೋಪಸ್ಕರೇಭರಥಾಶ್ವನರಯೋಪಷಿತಃ॥ ೧೨ 
ಶ್ರೀಶುಕ ಉವಾಚ- 

ಕೃಷ್ಟಸ್ವಾಸೀದ್‌ ದ್ವಿಜಶ್ರೇಷ್ಠಃ ಶ್ರುತದೇವ ಇತಿ ಶ್ರುತಃ । 

ಕಠ್ಚ್ಟಕಭಕ್ತ್ಯಾ ಪೂರ್ಣಾರ್ಥಃ ಶಾಂತಃ ಕವಿರಲಂಪಟಃ॥ ೧೩ 
ಸ ಉವಾಸ ವಿದೇಹೇಷು ಮಿಥಿಲಾಯಾಂ ಗೃಹಾಶ್ರಮಾ । 
ಅನೀಹಯಾ$ 5 ಗತಾಹಾರ್ಯನಿರ್ವರ್ತಿತನಿಜಕ್ರಿಯಃ ॥ ೧೪ 


ಅನುಮತಿಯನ್ನು ಮೊದಲೇ ಪಡೆದಿದ್ದ ಅರ್ಜುನನು, ಆಗ ಸುಭದ್ರೆಯನ್ನ 
ಪಹರಿಸಿಕೊಂಡು ರಥವೇರಿ ಹೊರಟನು (೯). ಧನುಸ್ಸನ್ನು ಹಿಡಿದು ಶರಗಳನ್ನು 
ತೂರುತ್ತ ಅಡ್ಡಗಟ್ಟಿದ ಯಾದವ ಭಟರನ್ನು ದಿಕ್ಕುಗೆಟ್ಟು ಓಡಿಸುತ್ತ ಮೃಗಗಳು 
ಕಿರಿಚುತ್ತಿರುವಾಗ ಸಿಂಹವು ತನ್ನ ಸಿಂಹಪಾಲನ್ನು ಸೆಳೆದೊಯ್ಯುವಂತೆ ಪಾರ್ಥನು 
ಸುಭದ್ರೆಯನ್ನು ಕರೆದೊಯ್ದನು (೧೦). ಆ ಸುದ್ದಿಯನ್ನು ಕೇಳಿ ಬಲರಾಮನು 
ಪರ್ವಕಾಲದಲ್ಲಿ ಕ್ಷೋಭೆಗೊಳ್ಳುವ ಮಹಾಸಾಗರದಂತೆ ಕೆರಳಿದನು. ಆಗ 
ಶ್ರೀಕೃಷ್ಣನೂ ಇತರ ಆಪ್ಮಬಂಧುಗಳೂ ಬಲರಾಮನ ಕಾಲಿಗೆರಗಿ 
ಅನುನಯೋಕಿಗಳಿಂದ ಸಂತೈಸಿದರು. ಬಳಿಕ ಬಲಭದ್ರನು ಶಾಂತನಾಗಿ 
ಸಂತೋಷದಿಂದ ವಧೂವರರಿಗೆ ಅಮೂಲ್ಯವಾದ ಭೋಗಸಾಮಾಗ್ರಿಗಳನ್ನೂ 
ಆನೆ, ಕುದುರೆ, ರಥ, ದಾಸಿಯರನ್ನೂ ಬಳುವಳಿಯಾಗಿ ಕಳಿಸಿಕೊಟ್ಟನು 
(೧೧-೧೨). ಪರೀಕ್ಷಿತರಾಜ, (ಶ್ರೀಕೃಷ್ಣನ ಭಕವಾತಲ್ಯವನ್ನು ಕುರಿತು ಇನ್ನೊಂದು 
ವೃತ್ತಾಂತವನ್ನು ಹೇಳುವೆನು, ಕೇಳು). ಶ್ರುತದೇವನೆಂಬ ಬ್ರಾಹ್ಮಣೋತ್ತಮ 
ನೊಬ್ಬನು ಶ್ರೀಕೃಷ್ಣನ ಭಕನಾಗಿದನು. ಅವನು ಕೃಷ್ಣಭಕ್ತಿಯಿಂದಲೇ ಸಂತೃಪನು; 


ಷಡಶೀತಿತಮಾಧ್ಯಾಯಃ ೩೭೫ 


ಯಾತ್ರಾಮಾತ್ರಂ ತ್ವಹರಹರ್ದೈೆವಾದುಪನಮತ್ಯುತ | 


ನಾಧಿಕಂ ತಾವತಾ ತುಷ್ಠ ಕ್ರಿಯಾಶ್ಚಕ್ರೇ ಯಥೋಚಿತಾಃ ॥ ೧೫ 
ತಥಾ ತದ್ರಾಷ್ಟಪಾಲೋತsಂಗ ಬಹುಲಾಶ್ವಇತಿ ಶ್ರುತಃ | 
ಮೈಥಿಲೋ ನಿರಹಂಮಾನ ಉಭಾವಪೃಚ್ಯುತಪ್ರಿಯ್‌ ॥ ೧೬ 


ತಯೋಃ ಪ್ರಸನ್ನೋ ಭಗವಾನ್‌ ದಾರುಕೇಣಾಹೃತಂ ರಥಮ್‌ | 
ಆರುಹ್ಯ ಸಾಕಂ ಮುನಿಭಿರ್ವಿದೇಹಾನ್‌ ಪ್ರಯಯೌ ಪ್ರಭುಃ ॥ ೧೭ 


ನಾರದೋವಾಮದೇವೋತತ್ರಿಃ ಕೃಷ್ಣೋ ರಾಮೋತಸಿತೋತರುಣಿಃ | 
ಅಹಂ ಬೃಹಸ್ಪತಿಃ ಕಣ್ಣೋ ಮೈತ್ರೇಯಶ್ಚವನಾದಯಃ॥ ೧೮ 


ತತ್ರ ತತ್ರ ತಮಾಯಾಂತಂ ಪೌರಾ ಜಾನಪದಾ ನೃಪ। 
ಉಪತಸ್ಥುಃ ಸಾರ್ಥ್ಯಹಸಾಗ್ರಹ್ಫಃ ಸೂರ್ಯಮಿವೋದಿತಮ್‌ ॥ ೧೯ 


ಶಾಂತಸ್ವಭಾವದವನು; ವಿದ್ವಾಂಸ; ಎಷಯಸುಖದಲ್ಲಿಆಸೆಯಿಲ್ಲದವನು (೧೩). 
ವಿದೇಹರಾಜ್ಯದ ಮಿಥಿಲಾನಗರದಲ್ಲಿ ಗೃಹಸ್ಥನಾಗಿದ್ದ ಆತನು ಅಯಾಚಿತವಾಗಿ 
ದೊರಕಿದ್ದರಿಂದಲೇ ತೃಪನಾಗಿ ತನ್ನ ನಿತ್ಯ ಕರ್ಮವನ್ನು ನಡೆಸಿಕೊಂಡಿದ್ದನು. 
ಪ್ರತಿದಿನವೂ ತಾನಾಗಿ ಒದಗಿಬಂದದ್ದರಲ್ಲಿದೇಹಯಾತ್ರೆಗೆ ಎಷ್ಟುಬೇಕೋ ಅಷ್ಟನ್ನೇ 
ಸ್ವೀಕರಿಸಿ ಯಥಾವಿಹಿತಕ್ರಿಯೆಗಳನ್ನುನಡೆಸುತ್ತಿದ್ದನಲ್ಲದೆ ಅಧಿಕವಾಗಿ ಬಂದದ್ದನ್ನು 
ತೆಗೆದುಕೊಳ್ಳುತ್ತಿರಲಿಲ್ಲ (೧೪-೧೫). ಹಾಗೆಯೇ ಆ ರಾಜ್ಯದ ಒಡೆಯನಾದ 
ಬಹುಲಾಶ್ವನೆಂಬ ಮೈಥಿಲರಾಜನು ಅಭಿಮಾನರಹಿತನಾಗಿದ್ದನು. ಅವರಿಬ್ಬರೂ 
ಅಚ್ಯುತನ ಪ್ರಿಯಭಕ್ತರು. ಅವರ ವಿಷಯದಲ್ಲಿ ಪ್ರಸನ್ನನಾದ ಭಗವಂತನು ಒಂದು 
ಸಲ ದಾರುಕನು ತಂದ ರಥವನ್ನೇರಿ ಮುನಿಗಳೊಡನೆ ವೀದೇಹದೇಶಕ್ಕೆ 
ತೆರಳಿದನು (೧೬-೧೭). ಆತನೊಡನೆ ನಾರದ, ವಾಮದೇವ, ಅತ್ರಿ, ವ್ಯಾಸ, 
ಪರಶುರಾಮ, ಅಸಿತ, ಅರುಣಿ, ಬೃಹಸ್ಪತಿ, ಕಣ್ವ, ಮೈತ್ರೇಯ, ಚ್ಯವನ, ನಾನು 
(ಶುಕ)- ಮೊದಲಾದವರು ಹೋದೆವು. ಹೋಗುತ್ತಿರುವಾಗ ಅಲ್ಲಲ್ಲಿಪಟ್ಟಣಿಗರು 
ಮತ್ತು ನಾಡಿನ ಜನರು ಪೂಜೋಪಕರಣಗಳನ್ನು ಕೈಯಲ್ಲಿ ಹಿಡಿದುಕೊಂಡು, 
ಉದಿಸಿದ ಸೂರ್ಯನನ್ನು ಅಘ್ಯ ೯ಗಳಿಂದ ಹೇಗೊಹಾಗೆ ಶ್ರೀಕೃಷ್ಣನನ್ನು ಸ್ವಾಗತಿಸಿ 


೩೭೬ ಶ್ರೀಮದ್ಧಾಗವತಂ- ದಶಮಸ್ಕಂಧಃ 


ಆನರ್ತಧನ್ನಕುರುಜಾಂಗಲಕಂಕಮತ್ತ 
ಪಾಂಚಾಲಕುಂತಿಮಧುಕೇಕಯಕೋಸಲಾರ್ಣಾಃ। 
ಅನ್ಯೇ ಚಿ ತನ್ಮುಖಸರೋಜಮುದಾರಹಾಸ- 
ಸಿಗ್ದೇಕ್ಷಣಂ ನೃಪ ಪಪುರ್ದ್ವಶಿಭಿರ್ನನಾರ್ಯಃ || ೨೦ 
ತೇಭ್ಯಃ ಸ್ವದೀಕ್ಷಣವಿನಷ್ಠತಮಿಸ್ರದ್ಧಗ್ಗ K 
ಕ್ಷೇಮಂ ತ್ರಿಲೋಕಗುರುರರ್ಥದೃಶಂ ಚ ಯಚ್ಛನ್‌ । 
ಶ್ರಣ್ಣನ್‌ ದಿಗಂತಧವಲಂ ಸ್ವಯಶೋತಶುಭಫುಂ 


ಗೀತಂ ಸುರೈರ್ನ್ಯಭಿರಗಾಚ್ಛನಕೈರ್ವಿದೇಹಾನ್‌ || ೨೧ 
ತೇನ ಚ್ಯುತಂ ಪ್ರಾಪಮಾಕರ್ಣ್ಯ ಪೌರಾ ಜಾನಪದಾ ನೃಪ। 
ಅಭೀಯುರ್ಮುದಿತಾಸಸ್ಟೃ ಗ್ರಹೀತಾರ್ಹಣಪಾಣಯಃ || As 


ಎದುರುಗೊಳ್ಳುತ್ತಿದ್ದರು (೧೮-೧೯). ದಾರಿಯಲ್ಲಿ ಆನರ್ತ, ಧನ್ವ, 
ಕುರುಜಾಂಗಲ, ಕಂಕ, ಮತ್ಸ್ಯ, ಪಾಂಚಾಲ, ಕುಂತಿದೇಶ, ಮಧು, ಕೇಕಯ, 
ಕೋಸಲ, ದಾಶಾರ್ಣ-ಮುಂತಾದ ದೇಶಗಳ ಸ್ತ್ರೀಪುರುಷರು 
ಮಂದಹಾಸದಿಂದಲೂ ಪ್ರೇಮಪೂರ್ಣವಾದ ನೋಟಗಳಿಂದಲೂ 
ಸುಂದರವಾದ ಶ್ರೀಕೃಷ್ಣನ ಮುಖಕಮಲವನ್ನು ಕುಡಿಯುವಂತೆ ನೋಡುತಿದ್ದರು 
(೨೦). ಆ ತ್ರಿಲೋಕಗುರುವಿನ ದರ್ಶನಮಾತ್ರದಿಂದಲೇ ಆ ಜನರ 
ಅಜ್ಞಾನಾಂಧಕಾರವು ತೊಲಗಿಹೋಯಿತು. ಭಗವಂತನು ಅವರಿಗೆ 
ಅಭಯವನ್ನಿತ್ತು ತತ್ತ್ವಜ್ಞಾನವು ಉದಯಿಸುವಂತೆ ಅನುಗ್ರಹಿಸಿದನು. 
ದಿಗಂತವನ್ನು ಬೆಳ್ಳಗೆ ಬೆಳಗಿಸಿದ ಪಾಪ ಪರಿಹಾರಕವಾದ ಆತನ ಕೀರ್ತಿಯನ್ನು 
ದೇವತೆಗಳೂ ಮಾನವರೂ ಹೊಗಳಿ ಹಾಡುತ್ತಿದ್ದರು. ಅವರ ಗೀತವನ್ನಾಲಿಸುತ್ತ 
ಶ್ರೀಕೃಷ್ಣನು ಮೆಲ್ಲಮೆಲ್ಲನೆ ಪ್ರಯಾಣ ಮಾಡಿ ವಿದೇಹದೇಶವನ್ನು ಸೇರಿದನು 
(೨೧). ರಾಜ, ನಗರವಾಸಿಗಳಿಗೂ ಆ ದೇಶದ ಮತಿತರ ಪ್ರಜೆಗಳಿಗೂ ಅಚ್ಛುತನು 
ಬಂದನೆಂಬುದನ್ನುಕೇಳಿ ಆನಂದವಾಯಿತು. ಅವರೆಲ್ಲರೂ ಕಾಣಿಕೆಗಳನ್ನುತಂದು 
ಉತ್ತಮಶ್ಲೋಕನನ್ನು ನೋಡುತ್ತ ಪ್ರೀತಿಯಿಂದ ಕಣ್ಣಕಳಿಸಿದರು. ಅವರ 
ಹೃದಯವು ಹಿಗ್ಗಿತು. ಕೈಮುಗಿದು ತಲೆಬಾಗಿ ಅಚ್ಯುತನಿಗೂ ತಾವು ಹಿಂದೆ ಕೇಳಿ 


ಷಡಶೀತಿತಮಾಧ್ಯಾಯಃ ೩೭೭ 
ದೃಷ್ಟ್ವಾತ ಉತ್ತಮಶ್ಲೋಕಂ ಪ್ರೀತ್ಯುತ್ಸುಲ್ಲಾನನಾಶಯಾಃ । 
ಕೈರ್ಧ್ಯತಾಂಜಲಿಭಿರ್ನೇಮುಃ ಶ್ರುತಪೂರ್ವಾಂಸಥಾ ಮುನೀನ್‌ ॥ ೨೩ 
ಸ್ವಾನುಗ್ರಹಾಯ ಸಂಪ್ರಾಪಂ ಮನ್ಹಾನೌ ತಂ ಜಗದ್ಗುರುಮ್‌ | 


ಮೈಥಿಲಃ ಶ್ರುತದೇವಶ್ಚಪಾದಯೋಃ ಪೇತತುಃ ಪ್ರಭೋಃ || ೨೪ 
ನ್ಯಮಂತ್ರಯೇತಾಂ ದಾಶಾರ್ಹಮಾತಿಥ್ಯೇನ ಸಹ ದ್ವಿಜೈಃ । 

ಮೈಥಿಲಃ ಶ್ರುತದೇವಶ್ಚಯಗಪತ್‌ ಸಂಹತಾಂಜಲೀ ॥ ೨೫ 
ಭಗವಾಂಸದಭಿಪ್ರೇತ್ಯ ದ್ವಯೋಃ ಪ್ರಿಯಚಿಕೀರ್ಷಯಾ। 
ಉಭಯೋರಾವಿಶದ್‌ ಗೇಹಮುಭಾಭ್ಯಾಂ ತದಲಕ್ಷಿತಃ ॥ ೨೬ 
ಶ್ರೋತುಮಪ್ಯಸತಾಂ ದೂರಾನ್‌ ಜನಕಃ ಸ್ವಗೃಹಾಗತಾನ್‌ । 
ಆನೀತೇಷ್ವಾಸನಾಗ್ರೈ «ಷು ಸುಖಾಸೀನಾನ್‌ ಮಹಾಮನಾಃ॥1 ೨೭ 
ಪ್ರವ್ಧದ್ಧಭಕ್ತ್ಯಾ ಉದ್ಭರ್ಷಹೃದಯಾಸ್ರಾವಿಲೇಕ್ಷಣಃ। 

ನತ್ವಾ ತದಂಘ್ರೀನ್‌ ಪ್ರಕ್ಷಾಲ್ಯ ತದಪೋ ಲೋಕಪಾವನೀಃ॥ ೨೮ 


ತಿಳಿದಿದ್ದಆ ಮುನಿಗಳಿಗೂ ನಮಸ್ಕರಿಸಿದರು (೨೨-೨೩). ಮಿಧಿಲಾಧಿಪತಿಯೂ 
ಶ್ರುತದೇವನೂ ತಮ್ಮನ್ನು ಅನುಗ್ರಹಿಸುವುದಕ್ಕಾಗಿಯೇ ಜಗದ್ಗುರುವು 
ಬಂದನೆಂದು ಭಾವಿಸಿ ಆ ಪ್ರಭುವಿನ ಪಾದಗಳಿಗೆ ಅಡ್ಡಬಿದ್ದರು. ಅಲ್ಲದೆ 
ಅವರಿಬ್ಬರೂ ಕೈಮುಗಿದುಕೊಂಡು ಶ್ರೀಕೃಷ್ಣನನ್ನೂ ಮುನಿಗಳನ್ನೂ ತಮ್ಮ ಮನೆಗೆ 
ಅತಿಥಿಸತ್ಕಾರವನ್ನು ಸ್ವೀಕರಿಸುವುದಕ್ಕಾಗಿ ಆಗಮಿಸಬೇಕೆಂದು ಏಕಕಾಲದಲ್ಲಿ 
ಆಮಂತ್ರಿಸಿದರು (೨೪-೨೫). ಭಗವಂತನು ಅವರ ಪ್ರಾರ್ಥನೆಯನ್ನು ಮನ್ನಿಸಿ 
ಈರ್ವರಿಗೂ ಸಂತೋಷವಾಗಲೆಂಬ ಉದ್ದೇಶದಿಂದ ಎರಡು ರೂಪಗಳನ್ನು 
ಧರಿಸಿ, ಆ ವಿಷಯವು ಅವರಿಗೆ ತಿಳಿಯದಂತೆ, ಅವರಿಬ್ಬರ ಮನೆಗೂ ಹೋದನು. 
ದುರ್ಜನರಿಗೆ ಕೇಳುವುದಕ್ಕೂ ದುರ್ಲಭರಾದ ಆ ಮಹಾತ್ನರು ಗೃಹಕ್ಕೆ ಬರಲಾಗಿ, 
ಜನಕವಂಶೀಯನೂ ವಿಶಾಲಹೃದಯನೂ ಆದ ಬಹುಲಾಶ್ವರಾಜನು 
ಉತ್ತಮಪೀಠಗಳನ್ನು ತರಿಸಿ ಶ್ರೀಕೃಷ್ಣನನ್ನೂ ಮುನಿಗಳನ್ನೂ ಸುಖವಾಗುವಂತೆ 
ಕುಳ್ಳಿರಿಸಿದನು (೨೬-೨೭). ಉಕ್ಕೇರಿದ ಭಕ್ತಿಯಿಂದ ಬಹುಲಾಶ್ವನ ಕಣ್ಣುಗಳಲ್ಲಿ 
ಆನಂದಬಾಷ್ಪಗಳು ತುಳುಕುತ್ತಿದ್ದವು. ಅವರ ಪಾದಗಳನ್ನು ತೊಳೆದು 


೩೭೮ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಸಕುಟುಂಬೋ ವಹನ್‌ ಮೂರ್ಧ್ನಾ ಪೂಜಯಾಂಚಕ್ರ ಈಶ್ಟರಾನ್‌ ! 


ಗಂಧಮಾಲ್ಯಾಂಬರಾಕಲ್ಪಧೂಪದೀಪಾರ್ಫ್ಯ ಗೋವೃಷ್ಠಃ | ರ್ವ 
ವಾಚಾ ಮಧುರಯಾ ಪ್ರೀಣನ್ನಿದಮಾಹಾನ್ನತರ್ಪಿತಾನ್‌ । 
ಪಾದಾವಂಕಗತೌ ವಿಷ್ಣೋಃ ಸಂಸ್ಕೃಶನ್‌ ಶನಕೈರ್ಮುದಾ | ೩೦ 
ರಾಜೋವಾಚ- 

ಭವಾನ್‌ ಹಿ ಸರ್ವಭೂತಾನಾಮಾತ್ಮಾಸಾಕ್ಷೀ ಸ್ವದ್ಧಗ್‌ ವಿಭೋ । 

ಅಥ ನಸ್ಪತದಾಂಭೋಜಂ ಸ್ಥರತಾಂ ದರ್ಶನಂ ಗತಃ॥ ೩೧ 
ಸ್ವವಚಸದ್ಧತಂ ಕರ್ತುಮಸ್ಸದ್ದಗ್ಲೋಚರೋ ಭವಾನ್‌। 
ಯದಾತ್ಸೈಕಾಂತಭಕಾನ್ನೇ ನಾನಂತಃ ಶ್ರೀರಜಃ ಪ್ರಿಯಃ ॥ ೩೨ 


ಕೋನು ತ್ವಚ್ಛರಣಾಂಭೋಜಮೇವಂದವಿದ್‌ ಎಸೃಜೇತ್‌ ಪುಮಾನ್‌ । 
ನಿಷ್ಠಿಂಚನಾನಾಂ ಶಾಂತಾನಾಂ ಮುನೀನಾಂ ಯಸ್ಸಮಾತ್ಮದಃ | ೩೩ 


ಲೋಕಪಾವನವಾದ ತೀರ್ಥೋದಕವನ್ನು ಕುಟುಂಬ ಸಮೇತನಾಗಿ ಸ್ವೀಕರಿಸಿ 
ತಲೆಯಮೇಲೆ ಪ್ರೋಕ್ಷಿಸಿಕೊಂಡನು. ಗಂಧ, ಮಾಲ್ಕ, ವಸ್ತ್ರ ಅಲಂಕಾರ, ಧೂಪ, 
ದೀಪ, ಮಧುಪರ್ಕ, ಗೋವೃಷಗಳನ್ನು ಅರ್ಪಿಸಿದನು (೨೮-೨೯). ಅನಂತರ 
ಎಲ್ಲರಿಗೂ ಮೃಷ್ಟಾನದಿಂದ ಸವಿಮಾತುಗಳೊಡನೆ ಭೋಜನಮಾಡಿಸಿದನು. 
ಬಳಿಕ ಶ್ರೀಕೃಷ್ಣನ ಪಾದಗಳನ್ನುತನ್ನತೊಡೆಯಮೇಲಿಟ್ಟುಕೊಂಡು ಮೆಲ್ಲನೆ ನೀವುತ್ತ 
ಆ ರಾಜನು ""ಹೇ ಪ್ರಭು, ನೀನು ಸರ್ವಭೂತಗಳಿಗೆ ಆತ್ಮನೂ ಸಾಕ್ಷಿಯೂ 
ಸ್ವಯಂಪ್ರಕಾಶನೂ ಆಗಿರುವೆ. ಆದ್ದರಿಂದಲೇ ನಿನ್ನ ಅಡಿದಾವರೆಯನ್ನು 
ನೆನೆಯುವ ನಮಗೆ ದರ್ಶನವನ್ನುನೀಡಿದೆ (೩೦-೩೧). ""ಏಕಾಂತಭಕನು ನನಗೆ 
ಅತ್ಯಂತ ಪ್ರಿಯನಾದವನು. ಆದಿಶೇಷ ಲಕ್ಷ್ಮೀದೇವಿ, ಬ್ರಹ್ಮ-ಇವರು ಸಹ 
ಭಕ್ತನಿಗಿಂತ ನನಗೆ ಅಧಿಕಪ್ರಿಯರಲ್ಲ' ಎಂದು ಹೇಳುತ್ತೀಯಲ್ಲವೆ ? ಆ ಮಾತನ್ನು 
ಸತ್ಯವೆಂದು ತೋರಿಸಲು ನಮ್ಮ ಕಣ್ಣಿಗೆ ಗೋಚರಿಸಿದೆ (೩೨). ಅಕಿಂಚನರೂ 
ಶಾಂತರೂ ಆದ ಮುನಿಗಳಿಗೆ ಆತ್ಮಜ್ಞಾನವನ್ನುಂಟು ಮಾಡಿ ಆತ್ಮವನ್ನೇ ಅರ್ಪಿಸ 
ತಕ್ಕವನು ನೀನು. ಇದನ್ನು ಬಲ್ಲ ಯಾವ ಮನುಷ್ಯನೂ ತಾನೇ ನಿನ್ನ ಅಡಿದಾವರೆ 
ಯನ್ನು ತೊರೆದಾನು 9 (೩೩). ಸಂಸಾರದಲ್ಲಿ ಸಿಕ್ಕಿ ನರಳುವ ಜನರ ಕಷ್ಟವನ್ನು 


ಷಡಶೀತಿತಮಾಧ್ಯಾಯಃ ೩೭೯ 


ಯೋಂ ವತೀರ್ಯ ಯರದೋರ್ವಂಶೇ ನೃಣಾಂ ಸಂಸರತಾಮಿಹ। 
ಯಶೋ ವಿತೇನೇ ತಚ್ಛಾಂತೈ  ತೈಲೋಕ್ಯವೃಜಿನಾಪಹಮ್‌ || ೩೪ 


ನಮಸುಭ್ಯಂ ಭಗವತೇ ಕೃಷ್ಣಾಯಾಕುಂಠಮೇಧಸೇ 


ನಾರಾಯಣಾಯ ಖುಷಯೇ ಸುಶಾಂತಂ ತಪ ಈಯುಪೇ ॥ ೩೫ 
ದಿನಾನಿ ಕತಿಚಿದ್‌ ಭೂಮನ್‌ ಗೃಹಾನ್‌ ನೋ ನಿವಸ ದ್ವಿಜೈಃ | 
ಸಮೇತ: ಪಾದರಜಸಾ ಪುನೀಹೀದಂ ನಿಮೇಃ ಕುಲಮ್‌ ॥ 3 


ಆತ್ಯುಪಾಮಂತ್ರಿತೋ ರಾಜ್ಞಾ ಭಗವಾನ್‌ ಲೋಕಭಾವನಃ। 
ಉವಾಸ ಕುರ್ವನ್‌ ಕಲ್ಯಾಣಂ ಮಿಥಿಲಾನರಯೋಪಷಿತಾಮ್‌ ॥ ೩೭ 


ಶ್ರುತದೇವೋಇಚ್ಯುತಂ ಪ್ರಾಪಂ ಸ್ವಗೃಹಾನ್‌ ಜನಕೋ ಯಥಾ | 
ನತ್ವಾಮುನೀನ್‌ ಸುಸಂಹೃಷ್ಟೋ ಧುನ್ನನ್‌ ವಾಸೋ ನನರ್ತ ಹ॥ ೩೮ 


ನೀಗುವುದಕ್ಕಾಗಿ ಯದುವಂಶದಲ್ಲಿ ಅವತರಿಸಿ, ಮೂರುಲೋಕದ ಪಾಪವನ್ನು 
ತೊಳೆಯಬಲ್ಲ ಕೀರ್ತಿಯನ್ನು ವಿಸರಿಸಿದ್ದೀಯೆ. ಹೇ ಭಗವನ್‌, ಕೃಷ್ಣ 
ಅಪ್ರತಿಬದ್ಧಜ್ಞಾನಶಕ್ತಿಯುಳ್ಳವನೂ ಶಾಂತವಾದ ತಪಸ್ಸಿನಲ್ಲಿ ನಿರತನೂ 
ನಾರಾಯಣಖಷಿಯೂ ಆದ ನಿನಗೆ ನಮಸ್ಕಾರ! (೩೪-೩೫). ಹೇ ಭೂಮನ್‌, 
ಕೆಲವು ದಿನಗಳವರೆಗಾದರೂ ಈ ಮುನಿಗಳೊಡನೆ ನಮ್ಮ ಮನೆಯಲ್ಲಿ 
ವಸತಿಮಾಡು, ಪಾದಧೂಳಿಯಿಂದ ಈ ನಿಮಿಕುಲವನ್ನು ಉದ್ದರಿಸು'' ಎಂದು 
ನುಡಿದನು (೩೬). ಹೀಗೆ ಬಹುಲಾಶ್ವರಾಜನಿಂದ ಪ್ರಾರ್ಥಿತನಾಗಿ 
ಲೋಕಕರ್ತನಾದ ಭಗವಂತನು ಮಿಥಿಲಾನಗರದ ಸ್ತ್ರೀಪುರುಷರಿಗೆ 
ಮಂಗಳವನ್ನುಂಟುಮಾಡುತ್ತ ಕೆಲವು ದಿನ ಅಲ್ಲಿ ವಾಸವಾಗಿದ್ದನು (೩೭). 
ಇತಲಾಗಿ ಶ್ರುತದೇವನು ತನ್ನ ಮನೆಗೆ ಬಂದ ಅಚ್ಯುತನಿಗೂ ಮುನಿಗಳಿಗೂ 
ಮಿಧಿಲಾರಾಜನಂತೆಯೇ ನಮಸ್ಕರಿಸಿ ಆನಂದಾತಿಯಶಯದಿಂದ ಬಟ್ಟೆಯನ್ನು 
ಕೊಡಹುತ್ತಕುಣಿದಾಡಿದನು! ಚಾಪೆ, ಮಣೆ, ದರ್ಭಾಸನಗಳನ್ನು ತಂದು ಅವರನ್ನು 
ಕುಳ್ಳಿರಿಸಿ ಸ್ವಾಗತವನ್ನು ನೀಡಿ ಪತ್ನೀಸಮೇತನಾಗಿ ಅವರ ಪಾದಗಳನ್ನು 


೩೮೦ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ತೃಣಪೀಠಬ್ಳಸೀಪ್ವೇತಾನಾನೀತೇಷೂ ಪವೇಶೃ ಸಃ | 
ಸ್ವಾಗತೇನಾಭಿನಂದ್ಯಾಂಘ್ರೀನ್‌ ಸಭಾರ್ಯೋತವನಿಜೇ ಮುದಾ॥ ೩೯ 


ತದಂಭಸಾ ಮಹಾಭಾಗ ಆತ್ಮಾನಂ ಸಗಹಾನ್ಹಯಮ್‌ | 
ಸ್ನಾಪಯಾಂಚಕ್ರ ಉದ್ದರ್ಣೋ ಲಬ್ದ್ಬಸರ್ವಮನೋರಥಃ॥ ೪೦ 


ಫಲಾರ್ಹಣೋಶೀರಶಿವಾಮೃತಾಂಬುಭಿ- 

ರ್ಮದಾ ಸುರಭ್ಯಾ ತುಲಸೀಕುಶಾಂಬುಜೈಃ 
ಆರಾಧಯಾಮಾಸ ಯಥೋಪಪನ್ನಯಾ 

ಸಹರ್ಯಯಾ ಸತ್ತವಿವರ್ಧನಾಂಧಸಾ || ೪೧ 


ಸತರ್ಕಯಾಮಾಸ ಕುತೋ ಮಮಾನ್ವಭೂದ್‌ 
ಗೃಹಾಂಧಕೂಪೇ ಪತಿತಸ್ಕ ಸಂಗಮಃ। 
ಯಃ ಸರ್ವತೀರ್ಥಾಸದಪಾದರೇಣುಭಿಃ 
ಕೃಷ್ಣೇನ ಚಾಸ್ಕಾತ್ಮನಿಕೇತಭೂಸುದ್ದೆ: || ೪೨ 
ಸೂಪವಿಷ್ಟಾನ್‌ ಕೃತಾತಿಥ್ಯಾನ್‌ ಶ್ರುತದೇವ ಉಪಸ್ಥಿತ: । 
ಸಭಾರ್ಯಸ್ಪಜನಾಪತ್ಯ ಉವಾಚಾಂಪು ಭಿಮರ್ಶನಃ॥ ೪೩ 
ಸಂತೋಷದಿಂದ ತೊಳೆದನು (೩೮-೩೯). ಆ ಪುಣ್ಯಾತ್ಮನು ತನ್ನ 
ಸರ್ವಾಭೀಷ್ಟಗಳೂ ಸಿದ್ಧಿಸಿದುವೆಂದು ಹರ್ಷಾತಿರೇಕದಿಂದ ಆ ಪಾದೋದಕವನ್ನು 
ತನ್ನ ಮೇಲೂ ತನ್ನ ಕುಟುಂಬದವರ ಮೇಲೂ ಸುರಿದು ಸ್ನಾನಮಾಡಿಬಿಟ್ಟನು 
ಬಳಿಕ ಹಣ್ಣು ಲಾವಂಚೆದಿಂದ ಸುಗಂಧಿಯಾದ ಸಿಹಿನೀರು, ಸುವಾಸನೆಯುಳ್ಳ 
ಮೃತಿಕೆ, ತುಳಸಿ, ದರ್ಭೆ, ತಾವರೆ, ಸಾತ್ತ್ವಿಕವಾದ ಭೋಜನ-ಮುಂತಾದ ತನಗೆ 
ಲಭ್ಯವಾದ ಆರಾಧನಾಸಾಮಗ್ರಿಯಿಂದ ಅವರನ್ನು ಸತ್ತರಿಸಿದನು (೪೦-೪೧). 
ಅವನು ಮನಸಿನಲ್ಲಿ ಹೀಗೆ ಆಲೋಚಿಸುತಿದನು : "ಎಲಾ | ಸಂಸಾರದ ಹಾಳು 
ಬಾವಿಯಲ್ಲಿ ಬಿದ್ದವನು ನಾನು! ನನಗೆ ಶ್ರೀಕೃಷ್ಣನೊಡನೆ, ಈ ದಿವ್ಯಮೂರ್ತಿಯ 
ಒಂದೊಂದು ಅಂಗವಾಗಿರುವ ಖುಷಿಗಳೊಡನೆ, ಸಮಾಗಮ |! ಇವರ 
ಪಾದಧೂಳಿಗಳಲ್ಲಿಸಕಲತೀರ್ಥಗಳೂ ನೆಲೆಸಿವೆ. ಇಂಥವರ ಸಂದರ್ಶನ ನನಗೆ 
ಹೇಗೆ ಒದಗಿರಬಹುದು! ಆಹಾಹಾ!'' ಎಂದು (೪೨). ಹೀಗೆ ಅತಿಧಿಸತ್ಕಾರವು 


ಷಡಶೀತಿತಮಾಧ್ಯಾಯಃ ೩೮೧ 


ಶ್ರುತದೇವ ಉವಾಚ- 

ನಾದ್ಯ ನೋ ದರ್ಶನಂ ಪ್ರಾಪ; ಪರಂ ಪರಮಪೂರುಷಃ। 

ಯರ್ಹೀದಂ ಶಕಿಭಿಃ ಸೃಷ್ಟ್ವಾ ಪ್ರವಿಷ್ಟೋ ಹ್ಯಾತ್ಸಸತಯಾ ॥ ೪೪ 
ಯಥಾ ಶಯಾನಃ ಪುರುಷೋ ಮನಸೈವಾತ್ಮಮಾಯಯಾ | 
ಸೃಷ್ಟ್ವಾಲೋಕಂ ಪರಂ ಸ್ವಾಪ್ತಮನುವಿಶ್ಯಾವಭಾಸತೇ॥ ೪೫ 


ಶೃಣ್ವತಾಂ ಗದತಾಂ ಶಶ್ನದರ್ಚತಾಂ ತ್ವಾಭಿವಂದತಾಮ್‌ 
ನೃಣಾಂ ಸಂವದತಾಮಂತರ್ಹದಿ ಭಾಸ್ಕಮಲಾತ್ಮನಾಮ್‌ || ೪೬ 


ಹೃದಿಸ್ಟೋ5 ಪ್ಯತಿದೂರಸ್ಥಃ ಕರ್ಮವಿಕ್ಷಿಪ್ತಚೇತಸಾಮ್‌ । 
ಆತ್ಮಶಕಿಭಿರಗ್ರಾಹ್ಯೋತ ಪೃಂತ್ಯುಪೇತಗುಣಾತ್ಮನಾಮ್‌ ॥ ೪೭ 


ನಡೆದ ಮೇಲೆ ಶ್ರೀಕೃಷ್ಣನೂ ಮುನಿಗಳೂ ವಿಶ್ರಮಿಸುತ್ತಸುಖವಾಗಿ ಕುಳಿತರು. ಶ್ರುತ 
ದೇವನು ತನ್ನಪತ್ನೀಪುತ್ರ ಪರಿವಾರದೊಡನೆ ಬಂದು ಕುಳಿತು ಶ್ರೀಕೃಷ್ಣನ ಪಾದವನ್ನು 
ನೀವುತ್ತಹೀಗೆಂದನು (೪೩) : "ಹೇಪ್ರಭು, ಪರಮಪುರುಷನಾದ ನೀನು ನಮಗೆ 
ಈ ದಿನ ಇದಂಪ್ರಥಮವಾಗಿ ಗೋಚರಿಸಿದವನಲ್ಲ ! ಏಕೆಂದರೆ, 
ಸತ್ತ್ವರಜಸವಮೋಗುಣಗಳೆಂಬ ನಿನ್ನ ಶಕ್ತಿಗಳಿಂದ ಈ ಎಶ್ವವನ್ನು ಸೃಜಿಸಿ 
ಆತ್ಮಸತ್ತೆಯಿಂದ (ಜೀವರೂಪನಾಗಿ) ಇದನ್ನು ಅನುಪ್ರವೇಶಿಸಿದ್ದೀಯೆ ” (೪೪). 
ಮಲಗಿರುವ ಮನುಷ್ಯನು ತನ್ನ ಅವಿದ್ಯೆಯಿಂದ ಮನಸಿನಲ್ಲಿಯೇ ಸ್ವಪ್ನಲೋಕವನ್ನು 
ನಿರ್ಮಿಸಿಕೊಂಡು ಅದರಲ್ಲಿ ಅನುಪ್ರವೇಶಿಸಿ ತೋರುವ ಹಾಗೆ | (೪೫). 
ಅನವರತವೂ ನಿನ್ನ ಮಹಿಮೆಯನ್ನು ಕೇಳುತ್ತ ನುಡಿಯುತ್ತ ನಿನ್ನನ್ನು ಪೂಜಿಸುತ್ತ 
ವಂದಿಸುತ್ತ ನಿನ್ನ ವಿಷಯವಾಗಿ ಸಂಭಾಷಿಸುತ್ತ ಇರುವ ಶುದ್ಧಾತ್ಮರ ಹೃದಯ 
ಮಧ್ಯದಲ್ಲಿ ಬೆಳಗುತ್ತಿದ್ದೀಯೆ (೪೬). ನೀನು ಹೃದಯದಲ್ಲೇ ಇದ್ದರೂ ಕರ್ಮ 


೧""ತತ್‌ ಸೃಷ್ಟ್ವಾತದೇವಾನುಪ್ರಾವಿಶತ್‌'' ಎಂಬ ಶ್ರುತಿಯಂತೆ ಪರಮಾತ್ಮನು 
ಜೀವರೂಪದಿಂದ ಅನುಪ್ರವೇಶಮಾಡಿದ್ದಾನೆ. ಸರ್ವಜೀವರಿಗೂ ಪರಮಾತ್ಮನು ಅಹಂ 
ಪ್ರತ್ಯಯ ಗೋಚರನಾಗಿರುವುದರಿಂದ ಹೊಸಬನಲ್ಲ ಎಂದು ಅಭಿಪ್ರಾಯ. ಮಾಯುಾಸ್ಕಷ್ಟಿ 
ಮತ್ತು ಅನುಪ್ರವೇಶಗಳಿಗೆ ದೃಷ್ಟಾಂತವಾಗಿ ಸ್ವಪುವನ್ನು ೪೫ನೆಯ ಶ್ಲೋಕದಲ್ಲಿ ಹೇಳಲಾಗಿದೆ. 


೩೮೨ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ನಮೋಸಸ್ತು ತೇ ಧ್ಯಾತ್ಮವಿದಾಂ ಪರಾತ್ಮನೇ 
ಅನಾತ್ಮನೇ ಸ್ವಾತ್ಮವಿಭಕ್ತಮೃತ್ಯವೇ 
ಸಕಾರಣಾಕಾರಣಲಿಂಗಮಾಯುಪಷೇ 
ಸ್ವಮಾಯಯಾ ಸಂವೃತರುದ್ಧದ್ಧಷ್ಟಯೇ Il ೪೮ 
ಸತ್ತಂಶಾಧಿ ಸ್ವಚ್ಛತ್ಕಾನ್‌ ನಃಕಿಂ ದೇವ ಕರವಾಮಹೇ। 
ಏತದಂತೋ ನೃಣಾಂ ಕ್ಷೇಶೋ ಯದ್‌ ಭವಾನಕ್ಷಿಗೋಚರಃ॥ ೪೯ 


ಶ್ರೀಶುಕ ಉವಾಚ- 


ತದುಕಮಿತ್ಯುಪಾಕರ್ಣ್ಯ ಭಗವಾನ್‌ ಪ್ರಣತಾರ್ತಿಹಾ। 

ಗೃಹೀತ್ವಾಪಾಣಿನಾ ಪಾಣಿಂ ಪ್ರಹಸಂಸ್ತಮುವಾಚ ಹ ॥ ೫೦ 

ಶ್ರೀ ಭಗವಾನುವಾಚ- 

ಬ್ರಹ್ನಂಸ್ಕೇ5ನುಗ್ರಹಾರ್ಥಾಯ ಸಂಪ್ರಾಪಾನ್‌ ವಿದಮೂನ್‌ 
ಮುನೀನ್‌ । 

ಸಂಚರಂತಿ ಮಯಾ ಲೋಕಾನ್‌ ಪುನಂತಃ ಪಾದರೇಣುಭಿಃ॥ ೫೧ 


ವಾಸನೆಗಳಿಂದ ಕಲುಷಿತಚಿತರಾದವರಿಗೆ ಬಹುದೂರ |! ಅಹಂಕಾರಾದಿ 
ದೋಷಯುಕರಿಗೆ ನಿಲುಕದವನಾದರೂ ಗುಣಶಾಲಿಗಳಿಗೆ ಹತ್ತಿರದಲ್ಲಿಯೇ 
ಇರುತ್ತೀಯೆ | (೪೭). ಆತ್ಮಜ್ಞಾನಿಗಳಿಗೆ ಶ್ರೇಷ್ಠವಾದ ಆತ್ಮಸ್ವರೂಪನೂ 
ಆತ್ಮಜ್ಞಾನವಿಲ್ಲದವರಿಗೆ ನಿನ್ನಿಂದ ಬೇರ್ಪಡಿಸಿ ಮೃತ್ಯುವೆಂಬ ಸಂಸಾರವನ್ನು 
ಕೊಡತಕ್ಕವನೂ ಆದ ನಿನಗೆ ನಮಸ್ಕಾರ | ಕಾರಣಜನ್ಯವಾದ ಮಹದಾದಿ 
ಕಾರ್ಯವೂ ಕಾರಣರಹಿತವಾದ ಅನಾದಿಪ್ರಕೃತಿಯೂ ನಿನಗೆ ನಿಯಮ್ಯವಾದ 
ಉಪಾಧಿಯಾಗಿದೆ. ನಿನ್ನ ಮಾಯೆಯಿಂದ ಜನರ ಜ್ಞಾನಶಕ್ತಿಯನ್ನು ಆವರಿಸಿ 
ತಡೆದುಬಿಟ್ಟಿದ್ದೀಯೆ | ನಿನಗೆ ನಮಸ್ಕಾರ | (೪೮). ಹೇ ದೇವ, ನಿನ್ನ ಭೃತ್ಯರಾದ 
ನಾವು ಏನು ಮಾಡಬೇಕೆಂದು ಅಪ್ಪಣೆ ಮಾಡು. ನೀನು ಕಣ್ಣಿಗೆ ಕಾಣಿಸಿದೆಯೆಂದರೆ 
ಆ ಜನರ ಕ್ಲೇಶಗಳು ಕೊನೆಗಂಡವೆಂದು ಅರ್ಥ | '' ಎಂದನು (೪೯). 
ನಮಿಸಿದವರ ಕಷ್ಟವನ್ನು ದೂರಮಾಡುವ ಭಗವಂತನು ಶ್ರುತದೇವನ ನುಡಿಯನ್ನು 
ಕೇಳಿ ನಗುತ್ತ ಅವನ ಕೈಯನ್ನು ಹಿಡಿದುಕೊಂಡು ""ಹೇ ಬ್ರಾಹ್ಮಣ, ನಿನ್ನನ್ನು 


ಷಡಶೀತಿತಮಾಧ್ಯಾ ಯಃ ೩೮೩ 


ದೇವಾಃ ಕ್ಷೇತ್ರಾಣಿ ತೀರ್ಥಾನಿ ದರ್ಶನಸರ್ಶನಾರ್ಚನ್ಸಃ। 


ಶನೈಃ ಪು ನಂತಿ ಕಾಲೇನ ತದಪ್ಯರ್ಹತ್ತ ಮೇಕ್ಷಯಾ || ೫೨ 
ಬ್ರಾಹ್ಮಣೋ ಜನ್ಮನಾ ಶ್ರೇಯಾನ್‌ ಸರ್ವೇಷಾಂ ಪ್ರಾಣಿನಾಮಿಹ | 
ತಪಸಾ ವಿದ್ಯಾಯಾ ತುಷ್ಟಾ ಸ ಕಿಮು ಮತ್ಕಲಯಾ ಯುತಃ ॥ ೫೩ 


ನ ಬ್ರಾಹ್ಮಣಾನ್ನೇ ದಯಿತಂ ರೂಪಮೇತಚ್ಚತುರ್ಭಜಮ್‌ | 
ಸರ್ವವೇದಮಯೋ ವಿಪ್ರಃ ಸರ್ವದೇವಮಯೋ ಹೃಹಮ್‌ ॥ ೫೪ 


ದುಪ್ಪಜ್ಞಾ ಅವಿದಿತೆ ಶೈ ವಮವಜಾನಂತ್ಯಸೂಯವಃ } 


ಗುರುಂ ಮಾಂ ವಿಪ್ರಮಾತ್ಮಾನಮರ್ಚಾದಾವಿಜೃದೃಷ್ಟಯಃ ॥ ೫೫ 
ಚರಾಚರಮಿದಂ ವಿಶಂ ಭಾವಾ ಯೇ ಚಾಸ್ಯ ಹೇತವಃ। 
ಮದ್ರೂಪಾಣೀತಿ ಚೇತಸ್ಕಾಧತೇ ವಿಪ್ರೋ ಮದೀಕ್ಷಯಾ ॥ ೫೬ 





ಅನುಗ್ರಹಿಸುವುದಕ್ಕಾಗಿ ಈ ಮುನಿಗಳು ಬಂದಿದ್ದಾರೆಂದು ತಿಳಿ. ತಮ್ಮ 
ಪಾದಧೂಳಿಗಳಿಂದ ಲೋಕವನ್ನು ಪಾವನಗೊಳಿಸುತ್ತ ನನ್ನೊಡನೆ 
ಸಂಚರಿಸುತ್ತಿದ್ದಾರೆ (೫೦-೫೧). ದೇವತೆಗಳು, ಪುಣ್ಯಕ್ಷೇತ್ರಗಳು ಮತ್ತು 
ಪುಣ್ಯತೀರ್ಥಗಳು ದರ್ಶನ, ಸ್ಪರ್ಶನ, ಅರ್ಚನೆಗಳನ್ನು ಮಾಡುವುದರಿಂದ 
ಸೇವಿಸತಕ್ಕವರನ್ನು ಮೆಲ್ಲನೆ ಕಾಲಾಂತರದಲ್ಲಿ ಪಾವನಗೊಳಿಸುತ್ತವೆ. 
ಆ ಪಾವನತ್ಚವು ಪೂಜ್ಯರಾದ ಈ ಖಷಿಗಳ ದರ್ಶನ ಮಾತ್ರದಿಂದ ಒಡನೆಯೇ 
ಲಭಿಸುತ್ತದೆ (೫೨). ಸಕಲ ಪ್ರಾಣಿಗಳಲ್ಲಿಯೂ ಬ್ರಾಹ್ಮಣನು ಜನ್ಮದಿಂದ 
ಶ್ರೇಷ್ಠನಾದವನು. ಇನ್ನು ತಪಸ್ಸು ವಿದ್ಯೆ, ಸಂತೃಪ್ತಿ ನನ್ನ ಉಪಾಸನೆ-ಇವುಗಳೂ 
ಅವನಲ್ಲಿದ್ದರೆ ಹೇಳುವುದೇನು? ನನಗೆ ಚತುರ್ಭುಜ ಯುಕವಾದ ಈ ದೇಹವೂ 
ಸಹ ಬ್ರಾಹ್ಮಣನಿಗಿಂತ ಪ್ರಿಯವಾದ್ದಲ್ಲ ಏಕೆಂದರೆ, ಬ್ರಾಹ್ಮಣನು ಸರ್ವವೇದ 
ಮಯ, ನಾನು ಸರ್ವದೇವಮಯಳ? (೫೩-೫೪). ಈ ಎಷಯವನ್ನರಿಯದಿರುವ 
ಬುದ್ದಿಹೀನರು ಪ್ರತಿಮಾದಿಗಳಲ್ಲಿ ದೇವಬುದ್ಧಿಯನ್ನಿಟ್ಟು ಲೋಕಗುರುವೂ 
ಆತ್ಮಸ್ವರೂಪನು ಬ್ರಾಹ್ಮಣರೂಪಿಯೂ ಆದ ನನ್ನನ್ನು ಹೊಟ್ಟೆಕಿಚ್ಚಿನಿಂದ 

೧ ವೇದಗಳಿಂದ ಪ್ರಕಾಶಿತರಾಗತಕ್ಕವರು ದೇವತೆಗಳು. ವೇದಗಳು ಪ್ರಮಾಣ, 


ದೇವತೆಗಳುಪ್ರಮೇಯ. ಪ್ರಮೇಯವುಪ್ರಮಾಣಾಧೀನವಾದ್ದರಿಂದಪ್ರಮಾಣವಾದವೇದವೇ 
ಉತ್ಕೃಷ್ಟವೆಂದು ಅಭಿಪ್ರಾಯ. 


೩೮೪ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 

ತಸ್ಮಾದ್‌ ಬ್ರಹ್ಮ ಯಷೀನೇತಾನ್‌ ಬ್ರಹ್ಮನ್‌ ಮಚ್ಚ ದ್ಭಯಾರ್ಚಯ । 
ಏವಂ ಚೇದರ್ಚಿತೋತಸ್ಥ ದ್ದಾ ನಾನ್ಯಥಾ ಭೂರಿಭೂತಿಭಿೀ॥( ೫೭ 
ಶ್ರೀಶುಕಉವಾಚ- 

ಸ ಇತ್ನಂ ಪ್ರಭುಣಾ55ದಿಷ್ಠ; ಸಹಕೃಷ್ಣಾನ್‌ ದ್ವಿಜೋತಮಾನ್‌ । 


ಆರಾಧ್ಯೆ ಖಕೌತ್ಸಭಾವೇನ ಮೈಥಿಲಶ್ಲಾಪ ಸದ್ಧತಿಮ್‌ | ೫ಲೆ 
ಏವಂ ಸ್ವಭಕಯೋ ರಾಜನ್‌ ಭಗವಾನ್‌ ಭಕಭಕಿಮಾನ್‌ | 
ಉಷಿತ್ವಾಂ  ದಿಶ್ಯ ಸನ್ಮಾರ್ಗಂ ಪುನರ್ದ್ವಾರವತೀಮಗಾತ್‌ Il ರ್ಜ 


ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೆ ಷಡಶೀತಿತಮಾಧ್ಯಾಯಃ 





ಉಪೇಕ್ಷಿಸುತ್ತಾರೆ (೫೫). ವಿಪ್ರನಾದವನು ಎಲ್ಲೆಲ್ಲಿಯೂ ನನ್ನನ್ನೇ ನೋಡುತ್ತ 
ಚರಾಚರಾತ್ಮಕವಾದ ಈ ವಿಶ್ವವೂ ಇದಕ್ಕೆ ಕಾರಣಗಳಾದ ಮಹದಾದಿಗಳೂ ನನ್ನ 
ರೂಪಗಳೇ ಎಂದು ಮನಸಿನಲ್ಲಿ ಗಟ್ಟಿಮಾಡಿಕೊಂಡಿರುತಾನೆ (೫೬). ಆದ್ದರಿಂದ, 
ಓ ಬ್ರಾಹ್ಮಣ, ಈ ಬ್ರಹ್ಮರ್ಷಿಗಳು ನಾನೇ ಎಂದು ತಿಳಿದು ಭಕ್ತಿಯಿಂದ ಇವರನ್ನು 
ಅರ್ಚಿಸು. ಹೀಗೆ ಮಾಡಿದರೆ ದಿಟವಾಗಿಯೂ ನಾನೇ ಅರ್ಚಿತನಾಗುತ್ತೇನೆ. 
ಹೀಗಲ್ಲದೆ ಪ್ರತಿಮಾದಿಗಳನ್ನು ವಿಪುಲೈಶ್ವರ್ಯಗಳಿಂದ ಪೂಜಿಸಿದರೂ ನನ್ನ 
ಪೂಜೆಯಾಗುವುದಿಲ್ಲ'' ಎಂದು ಹೇಳಿದನು (೫೭). ಈ ಪ್ರಕಾರವಾಗಿ ಪ್ರಭುವಾದ 
ಶ್ರೀಕೃಷ್ಣನು ಉಪದೇಶಿಸಲು ಶ್ರುತದೇವನು ಶ್ರೀಕೃಷ್ಣನನ್ನೂ ಆ ದ್ವಿಜೋತ್ತಮರನ್ನೂ 
ಒಬ್ಬನೇ ಆತ್ಮನೆಂಬ ಅಭೇದಬುದ್ದಿಯಿಂದ ಅರ್ಚಿಸಿ ಸದ್ಧತಿಯನ್ನು ಪಡೆದನು. 
ಹಾಗೆಯೇ ಮಿಧಿಲಾರಾಜನಾದ ಬಹುಲಾಶ್ವನೂ ಅರ್ಚಿಸಿ ಸಿದ್ದಿಯನ್ನೈದಿದನು 
(೫೮). ಪರೀಕ್ಷಿತರಾಜ, ಭಕರ ಭಕ್ತನಾದ ಶ್ರೀಕೃಷ್ಣನು ತನ್ನಭಕರಿಗೆ ಸಿನ್ನಾರ್ಗವನ್ನು 
ಬೋಧಿಸಿ, ಕೆಲವು ದಿನ ಅಲ್ಲಿದ್ದು ಮತ್ತೆ ದ್ವಾರಕೆಗೆ ಹಿಂದಿರುಗಿದನು (೫೯). 
ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಯಂಧದಲ್ಲಿಎಂಬತಾರನೆಯ ಅಧ್ಯಾಯ 


೩೮೫ 


ಸಪ್ಪಾಶೀತಿತಮಾಧ್ಯಾಯಃ 
ಪರೀಕ್ಷಿದುವಾಚ- 
ಬ್ರಹ್ಮನ್‌ ಬ್ರ ಬ್ರಹ್ಮಣ್ಯ ನಿರ್ದೇಶೈ € ನಿರ್ಗಣೇ ಗುಣವ್ಛತಯಃ 
ಕಥಂ ಚಿ ಶ್ರುತಯಃ ಸಾಕ್ಷಾತ್‌ ಸದಸತಃ ಪರೇ | ೧ 


ಶ್ರೀಶುಕ ಉವಾಚ- 

ಬುದ್ಧೀಂದ್ರಿಯಮನಃಪ್ರಾಣಾನ್‌ ಜನಾನಾಮಸ್ಸಜತ್‌ ಪ್ರಭುಃ । 
ಮಾತ್ರಾರ್ಥಂ ಚ ಭವಾರ್ಥಂ ಚ ಆತ್ಮನೇ5 ಕಲ್ಪನಾಯ ಚ॥ ಶ್ರ 
ಸೈಷಾ ಹ್ಯುಪನಿಷದ್‌ ಬ್ರಾಹ್ಮೀ ಹ್‌ ಪೂರ್ವಜೈರ್ಥ್ಯತಾ। 

ಶ್ರ ದ್ಹಯಾ' ಧಾರಯೇದ್‌ ಯಸಾಂ ಕ್ಷೇಮಂ ಗಚ್ಚೆ ಆದಕಿಂಚೆನಃ I ೩ 


ಅಧ್ಯಾಯ ೮೭ 
ಶುತಿಗೀತೆ. ಶ್ರುತಿವಾಕ್ಯಗಳು ನಿರ್ಗುಣವಾದ ಬ್ರಹ್ಮವಸುವನ್ನುಹೇಗೆ ಬೋಧಿಸುತವೆ 9 
ಎಂಬಪ್ರಶ್ನೆಗೆ ಉತ್ತರವಾಗಿ ವೇದಸುತಿ- ವೇದಗಳು ಸ್ತುತಿಸಿದ ವಿಧಾನ. 

ಪರೀಕ್ಷಿತರಾಜನು ಹೀಗೆಂದನು : ""ಬ್ರಹ್ಮರ್ಷಿಗಳೆ, ಪರಬ್ರಹ್ಮವಾದರೋ 
ಕಾರ್ಯಕಾರಣಗಳಿಗಿಂತ ಆಚೆಗಿದ್ದು ಯಾವ ಸಂಬಂಧವೂ ಇಲ್ಲದೆ 
ಅಸಂಗವಾದದ್ದು ಆದ್ದರಿಂದ ನಿರ್ಗುಣವೆನಿಸಿದೆ. ಗುಣರಹಿತವಾದ್ದರಿಂದ ಅದು 
ಹೀಗಿದೆಯೆಂದು ನಿರ್ದೇಶಿಸಲು ಶಕ್ಕವಾದ್ದಲ್ಲ ಶ್ರುತಿವಾಕ್ಕಗಳು ಗುಣಪೂರ್ವಕ 
ವಾಗಿ ವಸ್ತುವನ್ನು ನಿರ್ದೇಶಿಸಬಲ್ಲವು. ಅವು ನಿರ್ಗುಣವಾದ ಬ್ರಹ್ಮವನ್ನು ಹೇಗೆ 

ೇಧಿಸುತವೆ?'' (೧). ಆಗ ಶುಕಮಹರ್ಷಿಗಳು ಹೇಳಿದರು: ಸ್ವತಂತ್ರನಾದ 
ಈಶ್ವರನು ಜೀವರಿಗೆ (ಭೋಗ್ಯಗಳಾದ)ಶಬ್ದಾದಿ ವಿಷಯಗಳಿಗಾಗಿಯೂ 
ಜನ್ಮಾದಿಕರ್ಮಗಳಿಗಾಗಿಯೂ (ಲೋಕಾಂತರಗಾಮಿಯಾಗುವ) ಜೀವಾತ್ಮನಿಗೆ 
ಫಲಭೋಗಕ್ಕಾಗಿಯೂ ಕಲನಾತೀತವಾದ ಮೋಕ್ಷಕ್ಕಾಗಿಯೂ ಉಪಯುಕ್ತ 


೧ ವಿಷಯ : ಅರ್ಥ, ಜನ್ಮಾದಿಕರ್ಮ = ಧರ್ಮ, ಫಲಭೋಗ =: ಕಾಮ, ಅಕಲನ : 
ಮೋಕ್ಷ. ಜೀವರಿಗೆ ಪುರುಷಾರ್ಥ ಚತುಷ್ಪಯವನ್ನು ಪಡೆಯಲು ಬುದ್ಧಿ 
ಇಂದ್ರಿಯ-ಮೊದಲಾದವುಗಳ ಸೃಷ್ಟಿಯಾಯಿತೆಂದು ಅಭಿಪ್ರಾಯ. ಅನುಬಂಧವನ್ನು ನೋಡಿ. 


೩೮೬ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 
ಅತ್ರ ತೇ ವರ್ಣಯಿಷ್ಯಾಮಿ ಗಾಥಾಂ ನಾರಾಯಣಾನ್ನಿತಾಮ್‌ । 
ನಾರದಸ್ಯ ಚ ಸಂವಾದಮೃಷೇರ್ನಾರಾಯಣಸ್ಯ ಚ॥ ೪ 


ಏಕದಾ ನಾರದೋ ಲೋಕಾನ್‌ ಪರ್ಯಟನ್‌ ಭಗವತ್ಸಿಯಃ । 
ಸನಾತನಮೃಷಿಂ ದ್ರಷ್ಟುಂ ಯಯೌ ನಾರಾಯಣಾಶ್ರಮಮ್‌ ॥ ೫ 


ಯೋ ವ ಭಾರತವರ್ಮೇಸ್ಥಿನ್‌ ಕ್ಷೇಮಾಯ ಸಸಯೇ ನೃಣಾಮ್‌ ] 


ಧರ್ಮಜ್ಞಾನಶಮೋಪೇತಮಾಕಲ್ಪಾದಾಸ್ಥಿ ತಸಪಃ॥ ೬ 
ತತ್ರೋಪವಿಷ್ಯಮೃಷಿಭಿಃ ಕಲಾಪಗ್ರಾಮವಾಸಿಭಿಃ । 
ಪರೀತಂ ಪ್ರಣತೋತಪ್ಪಚ್ಛದಿದಮೇವ ಕುರೂದ್ವಹ॥ ಪಿ 


ತಸ್ಮೈಹೃವೋಚದ್‌ ಭಗವಾನೃಷೀಣಾಂ ಶೃಣ್ಣತಾಮಿದಮ್‌ 
ಯೋ ಬ್ರಹ್ಮವಾದಃ ಪೂರ್ವೇಷಾಂ ಜನಲೋಕನಿವಾಸಿನಾಮ್‌ ॥ ೮ 


ವಾಗಲೆಂದು ಬುದ್ದಿ, ಇಂದ್ರಿಯ, ಮನಸ್ಸು ಪ್ರಾಣಗಳೆಂಬ ಉಪಾಧಿಗಳನ್ನು 
ಸೃಜಿಸಿದನು? (೨). ಸಗುಣವನ್ನು ಹೇಳುತ್ತ ನಿರ್ಗುಣದಲ್ಲಿ ಪರ್ಯವಸಾನ 
ಗೊಳಿಸುವ ವೇದಾಂತಶ್ರುತಿಯು ಬ್ರಹ್ಮಪ್ರತಿಪಾದಕವೆಂದು ನಮ್ಮ ಹಿರಿಯರಿಗೂ 
ಹಿರಿಯರಾದ ಸನಕಾದಿಖಯಷಿಗಳು ನಿರ್ಧರಿಸಿ ಅನುಸಂಧಾನಮಾಡಿದ್ದಾರೆ. ಈ 
ರೀತಿಯಲ್ಲಿಯೇ ಯಾವನು ಶ್ರದ್ಧೆಯಿಂದ ನಂಬಿ ಅಂತಃಕರಣದಲ್ಲಿ ಧರಿಸುತಾನೋ 
ಅವು ದೇಹಾದ್ಯುಪಾಧಿಗಳನ್ನು ಕಳೆದುಕೊಂಡು ಅಭಯವಾದ ಬ್ರಹ್ಮವನ್ನು 
ಸೇರುವನು (೩). ಈ ವಿಷಯದಲ್ಲಿನಾರದನಿಗೂ ನಾರಾಯಣ ಯಷಿಗೂ ನಡೆದ 
ಸಂವಾದವನ್ನೂ ಆಗ ನಾರಾಯಣನು ಹೇಳಿದ ಒಂದು ಇತಿಹಾಸವನ್ನು 
ಹೇಳುವೆನು. ಭಗವಂತನಿಗೆ ಪ್ರಿಯನಾದ ನಾರದನು ಲೋಕಸಂಚಾರಮಾಡುತ್ತ 
ಪುರಾಣಮುನಿಯಾದ ನಾರಾಯಣನನ್ನು ನೋಡಬೇಕೆಂದು ಒಂದುಸಲ 
ನಾರಾಯಣಾಶ್ರಮಕ್ಕೆ ಹೋದನು (೪-೫). ಆ ನಾರಾಯಣಖಯಷಿಯು 
ಲೋಕಕಲ್ಯಾಣಕ್ಕಾಗಿಯೂ ಜನರ ಶ್ರೇಯಸಿಗಾಗಿಯೂ ಭರತಖಂಡದಲ್ಲಿ 
ಧರ್ಮ, ಜ್ಞಾನ, ಶಾಂತಿಗಳಿಂದ ಕೂಡಿದ ತಪಸನ್ನುಕಲ್ಲದ ಆದಿಯಿಂದ ಆಚರಿಸುತಿದ್ದಾನೆ 
(೬). ಕುರುವಂಶೋತ್ತಮ-ಪರೀಕ್ಷಿತ, ಹೀಗೆ ಆ ಬದರಿಕಾಶ್ರಮದಲ್ಲಿ 
ಕಲಾಪಗ್ರಾಮವಾಸಿಗಳಾದ ಯಷಿಗಳಿಂದ ಪರಿವೃತನಾಗಿ ಕುಳಿತಿದ್ದ 
ನಾರಾಯಣಖಯಷಿಗೆ ನಾರದನು ನಮಸ್ಕರಿಸಿ ಈ ವಿಷಯವನ್ನೇ ಕೇಳಿದನು 


ಸಪಾಶೀತಿತಮಾಧ್ಯಾಯಃ ೩೮೭ 


ಶಿ ಟಾ 
೦ಭುವ ಬ್ರಹ್ನಸತ್ರಂ ಜನಲೋಕೇsಭವತ್‌ ಪುರಾ। 
ತ್ರಸ್ಥಾನಾಂ ಮಾ ಸಾನಾಂ ಮುನೀನಾಮೂರ್ಥ್ವ ರೇತಸಾಮ್‌ ॥ ೯ 


ಸತಗ ಗತವತಿ ತ ದ್ರಷ ಹುಂ ತದೀಶಥಮ್‌ ] 
ಬ್ರಹ್ಮವಾದ: ಸುಸ ೦ವೃ ; ಶ್ರುತಯೆಸೀ ಯತ್ರ ಶೇರತೇ । 
ತತ್ರ ಹಾಯಮಭೂತ್‌ ಪ್ರಶ್ನಸ ಸಂ ಮಾಂ 'ಯಮನುಪೃಚ್ಛಸಿ || ೧೦ 


ತುಲ್ಕ ಶ್ರುತತಪಃಶೀಲಾಸುಲ್ಲಸಿ ಯಾರಿಮಧ್ಯ ಮಾಃ। 
ಅಪಿ:ಚಕ್ರುಃ ಪ್ರ ಹಯ ತ ್ರಿಷವೋತಪರೇ ॥ ೧೧ 


ಸನಂದನ ಉವಾಚ- 
ಸಸಸಷ್ಟಮಿದಮಾಪೀಯ ಶಯಾನಂ ಸಹ ಶಕಿಭಿಃ | 
ತದೆಷೀ ಬೋಧಯಾಂಚಕ್ರುಸಲ್ಲಿಂಗ್ಸ: ಶ್ರುತಃ ಪರಮ್‌॥ ೧೨ 


(೭). ಆಗ ಭಗವಂತನು ನಾರದನಿಗೆ ಈ ವಿಚಾರವನ್ನು ಖಯಷಿಗಳೆಲ್ಲರೂ 
ಆಲಿಸುತಿರುವಾಗ ಹೇಳಿದನು. ಇದೇ ಜನಲೋಕನಿವಾಸಿಗಳಾದ ಪ್ರಾಚೀನ 
ಯಷಿಗಳಲ್ಲಿ ನಡೆದ ಬ್ರಹ್ಮವಾದ (೮). ಭಗವಂತನು ಹೇಳಿದ್ದೇನೆಂದರೆ : 
ಬ್ರಹ್ಮಪುತ್ರ- ನಾರದ, kod 'ಜನಲೋಕದಲ್ಲಿ” ವಾಸಮಾಡುವ ಜಿತೇಂದ್ರಿಯರೂ 
ಬ್ರಹ್ಮನ ಮಾನಸ ಪುತ್ರರೂ ಆದ ಸನಕಾದಿಗಳ ನಡುವೆ ಬ್ರಹ್ಮಸತ್ರವು* ನಡೆಯಿತು 
(೯). ಆಗ ನೀನು ಶ್ವೇತದ್ವೀಪಕ್ಕೆ ಅದರ ಅಧಿಪತಿಯಾದ ಅನಿರುದ್ಧ 
ಮೂರ್ತಿಯನ್ನು ನೋಡಲು ಹೋಗಿದ್ದೆ ಶ್ರುತಿಗಳನ್ನು ಸಮನ್ವಯಗೊಳಿಸುವ 
ಬ್ರಹ್ಮವಾದವು ಆ ಸಮಯದಲ್ಲಿನಡೆಯಿತು. ನೀನಿಗ ನನ್ನನ್ನು ಕೇಳುತ್ತಿರುವ ಪ್ರಶ್ನೆ 
ಅಲ್ಲಿ ಎದ್ದಿತು (೧೦). ಆ ಸಭೆಯಲ್ಲಿದ್ದವರೆಲ್ಲರೂ ವಿದ್ಯೆ, ತಪಸ್ಸು ಶೀಲಗಳಲ್ಲಿ 
ಸಮಾನರಾದವರು. ಅವರಿಗೆ ನಮ್ಮವನು, ಶತ್ರು, ತಟಸ್ವ-ಎಂಬ ಭೇದವಿಲ್ಲ 
(ಅವರೆಲ್ಲರೂ ಸರ್ವಜ್ಞರಾದರೂ ಕುತೂಹಲದಿಂದ) ಒಬ್ಬನನ್ನು ಪ್ರವಕ್ಸವನ್ನಾಗಿ 
ಗೊತುಮಾಡಿಕೊಂಡು ಉಳಿದವರು ಶುಶ್ರೂಷುಗಳಾಗಿ ಬ್ರಹ್ಮಸತ್ರವನ್ನು ನಡೆಸಿದರು 
(೧೧). ಆಗ ಪ್ರವಕೃವಾಗಿದ್ದ ಸನಂದನರು ಜಿಜ್ಞಾಸುಗಳಾದ ಯಪಷಿಗಳಿಗೆ 

೧ ಜನಲೋಕ-ಮೇಲ್ಲಡೆ ಇರುವ ಐದನೆಯ ಲೋಕ, ಜನರ್ಲೋಕ. 

೨ ಸಮಾನಯೋಗ್ಯತೆಯುಳ್ಳೆ ವಿದ್ವಾಂಸರು ಒಟ್ಟುಗೂಡಿ ಎಚಾರವಿನಿಮಯಕ್ಕಾಗಿ 
ಬ್ರಹ್ಮವನ್ನು ಜಿಜ್ಞಾಸೆ ಮಾಡುವುದು ಬ್ರಹ್ಮಸತ್ರ. 


೩೮೮ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಯಥಾ ಶಯಾನಂ ಸಮ್ರಾಜಂ ವಂದಿನಸತ್ತರಾಕ್ರಮೈಃ। 
ಪ್ರತ್ಯೂಷೇ$ ಭ್ಯೇತ್ಯ ಸುಶ್ಲೋಕೈರ್ಬ್ದೋಧಯಂತ್ಯನುಜೀವಿನಃ॥ ೧೩ 
ಶ್ರುತಯ ಊಚುಃ- 
ಜಯಜಯ ಜಹ್ಯಜಾಮಜಿತ ದೋಷಗ್ಗಭೀತಗುಣಾಂ 

ತ್ವಮಸಿ ಯದಾತ್ಮನಾ ಸಮವರುದ್ದಸಮಸಭಗಃ। 
ಅಗಜಗದೋಕಸಾಮಖಿಲಶಕ್ಕವಬೋಧಕ ತೇ 

ಕ್ಷಚಿದಜಯಾ$ತ್ಗನಾ ಚಚರತೋಃ ನುಚರೇನ್ನಿಗಮಃ || ೧೪ 


ಬೃಹದುಪಲಬ್ಬ ಮೇತದವಯಂತ್ಯವಶೇಷತಯಾ 
ಯತ ಉದಯಾಸಮಯಾ ವಿಕೃತೇರ್ಮ್ಯದಿ ವಾವಿಕೃತಾತ್‌ 

ಅತ ಖುಷಯೋ ದದುಸ ಯಿ ಮನೋವಚನಾಚರಿತಂ" 
ಕಥಮಯಥಾ ಭವಂತಿ ಭುವಿ ದತಪದಾನಿ ನಣಾಮ್‌ || ೧೫ 


ಹೇಳಿದ್ದೇನೆಂದರೆ : ಈಶ್ವರನು ತಾನು ಸೃಷ್ಟಿಸಿದ ಜಗತ್ತನ್ನು ಪ್ರಳಯಕಾಲದಲ್ಲಿ 
ಉಪಸಂಹರಿಸಿ ಕಾಲಕರ್ಮಾದಿ ಶಕ್ತಿಗಳೊಡನೆ ಯೋಗನಿದೆ ಫ್ರೈಯಲ್ಲಿದ್ದನು. ೧. 
ಪ್ರಳಯಕಾಲವು ಮುಗಿಯಲಾಗಿ (ಆತನ ನಿಃಶ್ವಾಸರೂಪವಾದ) ಶ್ರುತಿಗಳು 
ಬ್ರಹ್ಮಪ್ರತಿ ಪಾದಕಗಳಾದ ಸೂಕ್ತಿಗಳಿಂದ ಈಶ್ವರನನ್ನು ಎಚ್ಚರಗೊಳಿಸಿದವು (೧೨). 
(ರಾತ್ರಿಯಲ್ಲಿ) ನಿದ್ರಿಸುತ್ತಿರುವ ಚಕ್ರ ವರ್ತಿಯನ್ನು ಅವನ ಅನುಜೀವಿಗಳಾದ ವಂದಿ 
ಮಾಗಧರು ಬಂದು ಆತನಪ ಪರಾಕ್ರ ಮಾದಿಗಳನ್ನು ವರ್ಣಿಸುವ ಸುತಿಶ್ಲೋಕಗಳಿಂದ 
ಪ್ರಾತಃಕಾಲದಲ್ಲಿ ಹೇಗೆ ಎಬ್ಬಿಸುತ್ತಾರೋ ಹಾಗೆ (೧೩). ಶ್ರುತಿಗಳು ಹೀಗೆ 
ಹಾಡಿದವು- ಜಯ ಜಯ ಅಜಿತ! ಸ್ವರೂಪದಿಂದಲೇ ನೀನು ಸಕಲೈೆಶ್ವರ್ಯ 
ಸಂಪನ್ನನಾಗಿರುವೆ. ಚರಾಚರಶರೀರಗಳ ಅಜೆಯೆನಿಸಿದ ಅವಿದ್ಯೆ ಯನ್ನು ಶಮಿಸು 
ಈ ಅವಿದ್ಯೆ ಜೀವಾತ್ಮರ ಸಹಜಾನಂದಾದಿಗಳನ್ನು ಮರೆಮಾಚುವ ದೋಷ 
ಕ್ವಾಗಿಯೇ ಸತ್ಮ್ವಾದಿಗುಣಗಳನ್ನು ಧರಿಸಿದೆ! ಜೀವರ ಜ್ಞಾನಾದಿ ಸಕಲ ಶಕ್ತಿಗಳನ್ನು 
ಉದ್ಭೋದಿಸುವ ಈಶ್ವರನೆ, ಸೃಷ್ಟ್ಯಾದಿ ಸಮಯದೂೊಳು ಮಾಯೆಯಿಂದೊಡ 


೧ ಯೋಗದಿಂದ ನಿದ್ರಿಸುವಂತೆ ಇದ್ದನು. 
೨ ೧೪ರಿಂದ ೪೧ರವರೆಗಿನ ಶ್ಲೋಕಗಳು ಕುಲಕವೃತದಲ್ಲಿವೆ. ಇದರ ಲಕ್ಷಣ- 
"ಹಯದಶಬಭಿರ್ನಜ್‌ೌ ಭಜಜಲಾ ಗುರು ತತ್ಕುಟಕಮ್‌' - -ವೃತ್ತರತ್ನುಕರೆ, 


ಸಪಾಶೀತಿತಮಾಧ್ಯಾಯಃ ೩೮೯ 


ಇತಿ ತವ ಸೂರಯಸತ್ತ್ಯಧಿಪತೇಕ ಖಿಲಲೋಕಮಲ- 
ಕ್ಷಪಣಕಥಾಮೃತಾಬ್ದಿಮವಗಾಹ್ಯ ತಪಾಂಸಿ ಜಹುಃ । 

ಕಿಮುತ ಪುನಃ ಸ್ವಧಾಮವಿಧುತಾಶಯಕಾಲಗುಣಾಃ 
ಪರಮ ಭಜಂತಿ ಯೇ ಪದಮಜಸ್ರಸುಖಾನುಭವಮ್‌ ॥ ೧೬ 


ದೃತಯ ಇವ ಶ್ವಸಂತ್ಯಸುಬ್ಛತೋ ಯದಿ ತೇsನುವಿಧಾ 
ಮಹದಹಮಾದಯೋತs ಂಡಮಸ್ಸಜನ್‌ ಯದನುಗ್ರಹತಃ। 

ಪುರುಷವಿಧೋ5ನ್ವಯೋತತ್ರ ಚರಮೋತನ್ನಮಯಾದಿಷು ಯಃ 
ಸದಸತಃ ಪರಂ ತ್ರಮಥ ಯದೇಷ್ಠದಶೇಷಮೃತಮ್‌ | ೧೭ 


ಗೂಡಿ, ವಸುತಃ ಸ್ವಸ್ವರೂಪದಿ ಸತ್ಯಸುಖರಸನಾಗಿ, ಇರುವವನು ನೀನೆಂದು ವೇದ 
ಉದ್ಭೋಷಿಸುವುದು * (೧೪). ಮಂತ್ರ ದ್ರಷ್ಟುರರಾದ ಯಷಿಗಳು (ಅಥವಾ 
ಮಂತ್ರಗಳು ) ಇಂದ್ರಿಯಗಳಿಗೆ ಉಪಲಬ್ಧವಾಗುವ ಸಕಲವೂ ಬ್ರಹ್ಮವೆಂದೇ 
ತಿಳಿದಿದ್ದಾರೆ. ಏಕೆಂದರೆ, ಬ್ರಹ್ಮವು ಮಾತ್ರ ಕಡೆಯಲ್ಲಿ ಉಳಿಯತಕ್ಕದ್ದು ಉತ್ಪತ್ತಿ 
ಎನಾಶಗಳೆಲ್ಲವೂ ಇಂದ್ರ, ಅಗ್ನಿ ಘಟ, ಪಟ-ಮುಂತಾದ ವಿಕಾರಗಳಿಗೆ ಮಾತ್ರ. 
ಈ ವಿಕಾರಗಳೆಲ್ಲವೂ ವಿಕಾರರಹಿತವಾದ ಬ್ರಹ್ಮದಿಂದ ಉದ್ಭವಿಸಿವೆ. ಮಣ್ಣಿನಲ್ಲಿ 
ಹೇಗೋ ಹಾಗೆ (ಎಂದರೆ ಮಣ್ಣಿನಿಂದಾದ ಘಟಾದಿ ವಿಕಾರಗಳು ಮಣ್ಣಿನಲ್ಲಿ 
ಸಮಾಪವಾಗಿ ಕಡೆಗೆ ಮಣ್ಣೇ ಉಳಿಯುವಂತೆ ಬ್ರಹ್ಮ ಒಂದೇ ಅವಶಿಷ್ಟವಾಗುತದೆ). 
ಆದ್ದರಿಂದ ಖುಷಿಗಳು ನಿನ್ನಲ್ಲಿಯೇ ಮಾನಸತಾತ್ತರ್ಯವನ್ನೂ ಇಂದ್ರ, ಅಗ್ನಿ 
ಮುಂತಾದ ಹೆಸರನ್ನೂ ಇಟ್ಟುವ್ಯವಹರಿಸಿದ್ದಾರೆ. ಪ್ರಾಣಿಗಳು ಎಲ್ಲಿಹೆಜ್ಜೆ ಇಟ್ಟರೂ 
ಅದು ಭೂಮಿಯ ಮೇಲಾಗದೆ ಬೇರೆ ಕಡೆ ಹೇಗಾದೀತು? (ಕಲ್ಲು 
ಇಟ್ಟಿಗೆ-ಎಂದು ಹೆಸರಿಟ್ಟುಯಾವುದರ ಮೇಲೆ ಹೆಜ್ಜೆಇಟ್ಟರೂ ಅದು ಭೂಮಿಯೇ 
ಹೊರತು ಬೇರೆಯಾಗದು. ಇಂದ್ರ, ಅಗ್ನಿ ಎಂದು ವೇದಗಳು ಯಾರನ್ನೇ 
ಕರೆಯಲಿ, ಅವೆಲ್ಲಪರಮಾರ್ಥದಲ್ಲಿ ಬ್ರಹ್ಮವೇ ಹೊರತು ಬೇರೆಯಲ್ಲ) (೧೫). 
ನೀನೇ ಪರಮಾರ್ಥವಾದ್ದರಿಂದ, ಓ ತ್ರಿಗುಣಾತ್ಮಕ ಮಾಯೆಗೆ ಒಡೆಯನೆ, 
ಸಕಲಪಾಪಗಳನ್ನೂ ತೊಡೆದುಹಾಕುವ ನಿನ್ನ ಕಥಾಮೃತದ ಕಡಲಿನಲ್ಲಿವಿದ್ವಾಂಸರು 
ಮುಳುಗಿ ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಂಡರು. ಹೀಗಿರಲಾಗಿ, ಹೇ 
ಪರಮೇಶ್ವರ, ಸ್ವಸ್ವರೂಪ ಸ್ಥುರಣಮಾತ್ರದಿಂದಲೇ ರಾಗ, ದ್ವೇಷ- ಮುಂತಾದ 


' ದವ 


ಅಂತಃಕರಣ ಧರ್ಮಗಳನ್ನೂ ಮುಪ್ಪು ಸಾವು- ಮುಂತಾದ ಕಾಲಧರ್ಮಗಳನ್ನೂ 


೩೯೦ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಉದರಮುಪಾಸತೇ ಸ ಯಷಿವರ್ತ್ವಸು ಕೂರ್ಪದ್ದಶಃ 
ಪರಿಸರಪದ್ದತಿಂ ಹೃದಯಮಾರುಣಯೋ ದಹರಮ್‌ | 
ತತ ಉದಗಾದನಂತ ತವ ಧಾಮ ಶಿರಃ ಪರಮಂ 
ಪುನರಿಹ ಯತ್‌ ಸಮೇತ್ಯ ನ ಪತಂತಿ ಕೃತಾಂತಮುಖೇ ॥ ೧೮ 


ಸಕ್ಳತವಿಚಿತ್ರಯೋನಿಷು ವಿಶನಿವ dics 
ತರತಮತಶ್ಚಕಾಸ್ಸ ನಲವತ್‌ ಸ್ವಕೃತಾನುಕೃತಿಃ | 
ಅಥ ವಿತಥಾಸ 4 ಮೂಸೈವಿತಥಂ ತವ ಧಾಮ ಸಮಂ 
ವಿರಜಧಿಯೋ5 ನ್ಹಯಂತ್ಯಭಿವಿಪಣ್ಯವ ಏಕರಸಮ್‌ ॥ ೧೯ 


ತೊಡೆದುಹಾಕಿ ಅಖಂಡಾ ನಂದಾನುಭವರೂಪವಾದ ನಿನ್ನ ಸ್ವರೂಪವನ್ನು ಯಾರು 
ಸೇವಿಸುವರೋ ಅವರು ಕಷ್ಟಗಳನ್ನು ನೀಗಿಕೊಳ್ಳುತಾರೆಂದು ಹೇಳಬೇಕಾದ್ದೇನಿದೆ ? 
(೧೬). ಲೋಕದಲ್ಲಿ ಪ್ರಾಣಿಗಳು ತಿದಿಗಳಂತೆ ಉಸಿರಾಡುತಿರುವುದಾದರೆ, 
ಅದಕ್ಕೂ ಸಹ ಶರೀರಗಳಲ್ಲಿ ನಿನ್ನಅನುಪ್ರವೇಶವೇ ಕಾರಣ. ಹೇಗೆಂದರೆ, ಮಹತ್ತು 
ಅಹಂಕಾರ ಮೊದಲಾದ ಜಡವಸ್ತುಗಳೂ ನಿನ್ನ ಅನುಗ್ರಹದಿಂದಲೇ- ಅನುಪ್ರವೇಶ 
ಸಾಮರ್ಥ್ಯದಿಂದಲೇ ಬ್ರ ಹ್ಮಾಂಡಪಿಂಡಾಂಡಗಳನ್ನು ಸೃಷ್ಟಿಸಿರುತ್ತವೆ 
(ಅನ್ನಮಯಾದಿ ಪಂಚಕೋಶಗಳಲ್ಲಿದ್ದು ಚೈತನ್ಯವನ್ನು ನೀಡುತ ಶೈ) ಪುರುಷಾ 
ಕೃತಿಯಲ್ಲಿರತಕ್ಕವನು ನೀನು. ಅವುಗಳಲ್ಲಿ ಅನ್ವಯಿಸಿ , ಅಭಿಮಾನವನ್ನು ತಾಳಿದ್ದರಿಂದ 
ಅವುಗಳ. ಆಕೃತಿ ನಿನಗೆ. ಆದರೆ ಅನ್ನಮಯಾದಿಕೋಶಗಳ ಕಡೆಯಲ್ಲಿ ಹೇಳಿದ 
"ಬ್ರಹ್ಮಪುಚ್ಛಂ ಪ್ರತಿಷ್ಠ' ಎಂಬ ವಾಕ್ಯದಿಂದ ಪ್ರತಿಪಾದ್ಯನಾದವನು? ನೀನು. "ಸತ್‌ 
ಅಸತ್‌' ಎಂಬ ಕಾರ್ಯಕಾರಣಗಳಿಗೆ ವ್ಯತಿರಿಕನೂ ಇವುಗಳ ಕಡೆಯಲ್ಲಿ 
ಅಬಾಧ್ಯನಾಗಿ ಉಳಿಯತಕ್ಕ ಸತೃಸ್ವರೂಪನೂ ನೀನೇ (೧೭). ಹೇ ಸ್ವಾಮಿ- ಅನಂತ, 
ಖಯಷಿಸಂಪ್ರದಾಯಮಾರ್ಗಗಳಲ್ಲಿ ಸ್ಮೂಲದೃಷ್ಟಿಯವರು ಉದರದ 
ಮಣಿಪೂರಕಚಕ್ರದಲ್ಲಿ ನಿನ್ನನ್ನು ಉಪಾಸನೆಮಾಡುತಾರೆ. ಸೂಕ್ಷ್ಮದೃಷ್ಟಿಯವರು 
ಸಕಲನಾಡಿಗಳಿಗೆ ಪ್ರಸರಣಸ್ಥಾನವೆನಿಸಿದ ಹೃದಯದಲ್ಲಿ ದಹರವೆಂಬ ಚಿದಾಕಾಶ 


೧ ಆನಂದವಲ್ಲಿಯಲ್ಲಿ ಹೇಳಿದ ಪಂಚಕೋಶಗಳಲ್ಲಿ ಆನಂದಮಯಕೋಶವು ಶುದ್ಧ 
ಬ್ರಹ್ಮವಲ್ಲ ಎಂಬ ಸಿದ್ಧಾಂತಕ್ಕೆ "ಅನುಗುಣವಾಗಿ ಹೀಗೆ ಅರ್ಥಮಾಡಲಾಗಿದೆ. ವೃತಿಕಾರ ಮತದಂತೆ 
ಅರ್ಥಮಾಡುವುದಾದರೆ, "ಕಡೆಯದಾದ ಆನಂದಮಯಕೋಶವೇ ನೀನು' ಎಂದು 
ಹೇಳಬೇಕಾಗುತದೆ. 


ಸಪ್ತಾಶೀತಿತಮಾಧ್ಯಾಯಃ ೩೯೧ 


ಸಕ್ಷತಪುರೇಷ್ಟಮಾಷ್ಟಬಹಿರಂತರಸಂವರಣಂ 
ತವ ಪುರುಷಂ ವದಂತ್ಯಖಲಶಕ್ತಿ ಧೃತೋತ ಂಶಕ್ಕತಮ್‌ J 
ಇತಿ ನೃಗತಿಂ ವಿವಿಚ್ಛ ಕವಯೋ ನಿಗಮಾವಪನಂ 


ಭವತ ಉಪಾಸತೇಆಂಘ್ರಿಮಭವಂ ಭುವಿ ವಿಶಸಿತಾಃ || ೨೦ 
ದುರವಗಮಾತ್ಮೃತತ್ತನಿಗಮಾಯ ತವಾತತನೋ- 
ಶರಿತಮಹಾಮೆತಾಬ್ಬಿಪರಿವರ್ತಪರಿಶ್ರ ಮಣಾಃ। 
ನ ಪರಿಲಪಂತಿ ಕೇಚಿದಪವರ್ಗಮಪೀಶಧ ತೇ 
ಚರಣಸರೋಜಹಂಸಕುಲಸಂಗವಿಸೃಷ್ಟಗೃಹಾಃ [| ಹೊ 


ರೂಪನನ್ನಾಗಿ ನಿನ್ನನ್ನು ಭಜಿಸುತಾರೆ. ಆದರೆ ನಿನ್ನ ಪರಮೋತೃಷ್ಟವಾದ 
ಉಪಲಬ್ಬಿಸ್ಥಾನವು ಉದರದಹರಗಳಿಗಿಂತ ಮೇಲೆ ಶಿರಸಿನ ಸುಷಮ್ನೆಯನ್ನೇರಿ 
ನಿಂತಿದೆ. ಅದನ್ನು ಸೇರಿ ಧ್ಯಾನಿಸತಕ್ಕವರು ಮತ್ತೆ ಮೃತ್ಯುವಿನ ಬಾಯಿಗೆ 
ಬೀಳುವುದಿಲ್ಲ (೧೮). ಹೇಸ್ವಾಮಿ, ಉಪಾದಾನಕಾರಣನಾಗಿ ನೀನು ಸ ಸೃಷ್ಟಿಸಿರುವ 
ಉಚ್ಚನೀಚಗಳಾದ ಸಾವಟಗ್ಗಯ ವಿಚಿತ್ರ ಶರೀರಗಳಲ್ಲಿ ನೀನು ಅನುಪ್ರವೇಶ 
ಮಾಡಿದವನಂತೆ ಉಪಲಬ್ಧಿಯೋಗ್ಯನಾಗಿದ್ದೀಯೆ. ನೀನು ನಿರ್ಮಿಸಿದ 
ದೇಹಗಳನ್ನನುಸರಿಸಿ ತರತಮಭಾವದಿಂದ ಬೆಳಗುತ್ತಿದ್ದೀಯೆ. ಬೆಂಕಿಯ ಶಕ್ತಿ 
ಒಂದೇ ಬಗೆಯಾಗಿದ್ದರೂ ಅದು ಆಶ್ರಯಿಸಿರುವ ಕಟ್ಟಿಗೆಯನ್ನನುಸರಿಸಿ 
ದೊಡ್ಡದಾಗಿಯೂ ಚಿಕ್ಕದಾಗಿಯೂ ಹೇಗೆ ಬೆಳಗುವುದೋ ಹಾಗೆ. ಆದ್ದರಿಂದ 
ಮಿಥೈಯಾದ ಈ ದೇಹಗಳಲ್ಲಿಸತ್ಯವೂ ಸಮವೂ ಸತಾಮಾತ್ರವಾದ ಏಕರಸವೂ 
ಆದ ನಿನ್ನ ಸ್ವರೂಪವನ್ನು ಶುದ್ಧಚಿತ್ತರೂ ಲೋಕವ್ಯವರಹಾರಫಲವನ್ನೂ 
ತ್ಯಜಿಸಿದವರೂ ಆದ ಜ್ಞಾನಿಗಳು ತಿಳಿಯಬಲ್ಲರು (೧೯). ತನ್ನ ಕರ್ಮಾನು 
ಸಾರವಾಗಿ ಪ್ರಾಪವಾದ ಮನುಷ್ಯಾದಿದೇಹಗಳಲ್ಲಿರುವ ಜೀವಾತ್ಮನನ್ನು 
ಸಕಲಶಕಿಧರನಾದ ನಿನ್ನಕಲ್ಪತಾಂಶವೆಂದು ಜ್ಞಾನಿಗಳು ಹೇಳುತ್ತಾರೆ. ಹೀಗೆ ಜೀವನ 
ಸ್ಥಿತಿಯನ್ನು ವಿವೇಚಿಸಿದ ವಿದ್ವಾಂಸರು (ಅನ್ಯಮಾರ್ಗವನ್ನು ಕಾಣದೆ) 
ನಿಖಿಲವೇದೋಕ್ತ ಕರ್ಮಗಳಿಗೆ ಸಮರ್ಪಣಕ್ಷೇತ್ರವೂ ಪುನರ್ಜನ್ಮನಿವರ್ತಕವೂ 
ಆದ ನಿನ್ನ ಪಾದವನ್ನು ಸೇವಿಸುತ್ತಾರೆ. ಭೂಲೋಕದಲ್ಲಿ ನಿನ್ನ ಪಾದಸೇವೆಯೇ 
ಉತ್ತಮಮಾರ್ಗವೆಂದು ಅವರು ನಂಬಿದ್ದಾರೆ (೨೦). ಹೇ ಪರಮೇಶ್ವರ, 


೩೯೨ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ತ್ವದನುಪಥಂ ಕುಲಾಯಮಿದಮಾತ್ಮಸುಹೃಶ್ಚಿಯವ- 
ಚರತಿ ತಥೋನ್ಮುಖೇ ತ್ಹಯಿ ಹಿತೇ ಪ್ರಿಯ ಆತ್ಮನಿ ಚ। 

ನ ಬತ ರಮಂತೃಹೋ ಅಸದುಪಾಸನಯಾಠ 5ತ್ಮಹನೋ 
ಯದನುಶಯಾ ಭ್ರಮಂತ್ಯುರುಭಯೇ ಕುಶರೀರಭ್ಛತಃ॥ ೨೨ 


ನಿಭ್ಛತಮರುನ್ಮನೋ5 ಕ್ಷದಢಯೋಗಯುಜೋ ಹೃದಿ ಯ- 

ನ್ಫುನಯ ಉಪಾಸತೇ ತದರಯೋsಪಿ ಯಯುಃ ಸ್ನ್ಮರಣಾತ್‌ 
ಸ್ತಿಯ ಉರಗೇಂದ್ರಭೋಗಭುಜದಂಡವಿಷಕಧಿಯೋ 

ವಯಮಪಿ ತೇ ಸಮಾಃ ಸಮದ್ದ್ಧಶೋತ ಂಫ್ರಸರೋಜಸುಧಾಃ ॥೨೩ 


ಆತ್ಮತತ್ತ್ವವನ್ನರಿಯುವುದು ಅತ್ಯಂತ ಕಠಿಣವಾದದ್ದು ಅದನ್ನು ಬೋಧಿ 
ಸುವುದಕ್ಕಾಗಿ ನೀನು ಶರೀರವನ್ನು ಧರಿಸುವುದುಂಟು. ಹಾಗೆ ಲೀಲಾ ಮಾತ್ರ 
ಶರೀರಧಾರಿಯಾದ ನಿನ್ನ ಚರಿತಾಮೃತದ ಮಹಾಸಾಗರದಲ್ಲಿಮುಳುಗಿ ಮುಳುಗಿ 
ಕೆಲವು ಮಹಾತ್ಮರು ತಮ್ಮ ಆಯಾಸವನ್ನು ಪರಿಹರಿಸಿಕೊಳ್ಳುತಾರೆ. ಅಂತಹ ಕೆಲವು 
ಭಕಿರಸಿಕರು ಮೋಕ್ಷವನ್ನೂ ಸಹ ಬಯಸುವುದಿಲ್ಲ ನಿನ್ನ” ಅಡಿದಾವರೆಯಲ್ಲಿ 
ರಮಿಸುವ ಹಂಸ ಗಳಂತಿರುವ ಭಕರ ಜೊತೆಗೆ ಸೇರಿ ಗೃಹಸ ಸುಖವನ್ನೂ 
ತ್ಯಜಿಸಿಬಿಡುತಾರೆ (೨೧). ಹೇ ಭಗವನ್‌, ನಿನ್ನ ಸೇವೆಗೆ ಅನುಕೂಲವಾಗಿರುವ 
ಜ್‌ ದೇಹ ಮನುಷ್ಯನಿಗೆ ಆತ್ಮದಂತೆ, ಗೆಳೆಯನಂತೆ, ಪ್ರಿಯನಂತೆ ಹೇಗೆ 
ಬೇಕಾದರೂ ಹಾಗೆ ಜಾ (೧. ನಡೆಯಲು ಸಿದ್ದವಾಗಿದೆ. ನೀನಾದರೋ 
ಹಿತನೂ ಪ್ರಿಯನೂ ಆತ್ಮನೂ ಆಗಿ ಮಾನವನನ್ನು ಅನುಗ್ರಹಿಸಲು 
ಉತುಕನಾಗಿದ್ದೀಯೆ. ಹೀಗಿದ್ದರೂ, ಅಕಟ! ಈ ಮಾನವರು ನಿನ್ನನ್ನು ಭಜಿಸದೆ 
ದೇಹಾದಿಗಳನ್ನೇ ಉಪಲಾಲಿಸುತ್ತ ಆತ್ಮಘಾತಮಾಡಿಕೊಳ್ಳುತ್ತಿದ್ದಾರಲ್ಲ | ಈ ಕೆಟ್ಟ 
ಜನರು ದೇಹಾದಿಭೋಗವಾಸನೆಗೆ ಒಳಗಾಗಿ ಅತ್ಯಂತ ಭೀಕರವಾದ ಸ ಸಾರದಲ್ಲಿ 
ಹೊರಳಾಡುತಾರೆ (೨೨). ಪ್ರಾಣವಾಯು, ಮನಸು ಮತ್ತು ಇಂದ್ರಿಯಗಳನ್ನು 
ನಿಗ್ರಹಿಸಿ ದೃಢಯೋಗವ ನ್ನಾಚರಿಸುವ ಮುನಿಗಳು ಯಾವ ತತ್ತ್ವವನ್ನು 
ಹೃದಯದಲ್ಲಿ ಧ್ಯಾನಿಸುತ್ತಾರೋ ಅದನ್ನು ವೈರಿಗಳೂ ಸಹ ನಿನ್ನ ಸ್ಮರಣೆ 
ಮಾಡುತ್ತಲೇ ಹೋಗಿ ಸೇರಿಕೊಂಡರು! ಮಹಾಸರ್ಪಗಳಂತೆ ನೀಳವಾದ ನಿನ್ನ 

೧ ಭಗವಂತನ ಉಪಾಸನೆ, ವೈರ, ಕಾಮ, ಜ್ಞಾನ-ಇವುಗಳಲ್ಲಿ ಭಗವಂತನ ಸ್ಮರಣೆ 


ಒಂದಾನೊಂದು ಪ್ರಕಾರದಿಂದ ಇದ್ದೇ ಇರುತ್ತದೆ. ಸ್ಮರಣೆಯ ಮಹಿಮೆಯಿಂದ ಇವರೆಲ್ಲರಿಗೂ 
ಸದ್ಧತಿಯುಂಟು ಎಂದು ಅಭಿಪ್ರಾಯ. 


ಸಪಾಶೀತಿತಮಾಧ್ಯಾಯಃ ೩೯೩ 


ಕಇಹ ನುವೇದ ಬತಾವರಜನ್ಮಲಯೋತಗ್ರಸರಂ 
ಯತ ಉದಗಾದೃಷಿರ್ಯಮನು ದೇವಗಣಾ ಉಭಯೇ। 
ತರ್ಜಿನ ಸನ್ನ ಚಾಸದುಭಯಂ ನ ಚ ಕಾಲಜವಃ 
ಕಿಮಪಿ ನ ತತ್ರ ಶಾಸ್ತಮವಕ್ಕಷ್ಯ ಶಯಾತ ಯದಾ ॥ ೨೪ 


ಜನಿಮಸತಃ ಸತೋ ಮೃತಿಮೃತಾತ್ಮನಿ ಯೇ ಚ ಭಿದಾಂ 
ವಿಪಣಮೃತಂ ಸ್ಮರಂತ್ಯುಪದಿಶಂತಿ ತ ಆರುಪಿತ್ಛೆಃ | 
ತ್ರಿಗುಣಮಯಃ ಪುಮಾನಿತಿ ಭಿದಾ ಯದಬೋದಧಕ್ಕತಾ 
ತ್ವಯಿ ನ ತತಃ ಪರತ್ರ ಸಭವೇದವಬೋದಧರಸೇ॥ ೨೫ 


ಭುಜದಂಡಗಳನ್ನಾಲಿಂಗಿಸಬೇಕೆಂದು (ಕಾಮದಿಂದ) ಅನುರಕಚಿತ್ತರಾದ 
ಸ್ತ್ರೀಯರೂ ಸಹ ನಿನ್ನ ಸ್ವರೂಪದಲ್ಲಿ ಲೀನರಾದರು. ನಿನ್ನ ಅಡಿದಾವರೆಯನ್ನು 
ಹೊತ್ತಿರುವ ವೇದಾಭಿಮಾನಿ ದೇವತೆಗಳಾದ ನಾವಾದರೋ ನೀನು 
ಅಪರಿಚ್ಛಿನ್ನವಾದ ಬ್ರಹ್ಮವೆಂದು ತಿಳಿದು ಜ್ಞಾನದಿಂದ ನಿನ್ನನ್ನು ಸೇರಿದೆವು.. ನಿನಗೆ 
ಎಲ್ಲರೂ ಸಮಾನರು” (೨೩). ಹೇ ದೇವ, ಸ್ವಯಂಸಿದ್ದನಾಗಿ ಮೊದಲೇಇರತಕ್ಕ 
ನಿನ್ನನ್ನು ಯಾವನು ತಾನೇ ತಿಳಿದಿದ್ದಾನೆ ? (ಪ್ರಥಮ ಶರೀರಿಯೆನಿಸಿದ) 
ಹಿರಣ್ಯಗರ್ಭಖಯಷಿ ನಿನ್ನಿಂದ ಹುಟ್ಟಿದವನು. ಅವನನ್ನು ಹಿಂಬಾಲಿಸಿ (ಆಧ್ಯಾತ್ಮಿಕ 
ಆದಿದೈವಿಕಗಳೆಂಬ) ಉಭಯ ದೇವಗಣಗಳು ಹುಟ್ಟಿದವು. ” ನೀನು ಈ 
ಸೃಷ್ಟಿಯನ್ನು ಉಪಸಂಹರಿಸಿ ಯೋಗ ನಿದ್ರೆಯಲ್ಲಿ ಮಲಗಿದಾಗ, ಸತ್‌ ಎಂದರೆ 
ಸ್ಥೂಲವಾದ ಆಕಾಶಾದಿ ಪಂಚಭೂತಗಳೂ ಅಸತ್‌ ಎಂದರೆ ಸೂಕ್ಷ್ಮವಾದ ಮಹತ್‌ 
ಅಹಂಕಾರಾದಿಗಳೂ ಇರುವುದಿಲ್ಲ ಈ ಎರಡರಿಂದಾದ ಶರೀರೇಂದ್ರಿಯಗಳೂ 
ಇರುವುದಿಲ್ಲ ಕಾಲದ ಓಟವೂ ಇಲ್ಲ ವೇದಾದಿಶಾಸ್ತ್ರವೂ ಇಲ್ಲ * (೨೪). 
ಮೊದಲು ಇಲ್ಲದೆ ಅಸತ್‌ ಆಗಿದ್ದ ಜಗತ್ತಿಗೆ ಮತ್ತು ಬ್ರಹ್ಮಭಾವಕ್ಕೆ ಹೊಸದಾಗಿ 
ಉತ್ಪತ್ರಿಯಾಗುವುದೆಂದೂ ಸತ್ಯವಾಗಿ ಇರುವ ಏಕವಿಂಶತಿದುಃಖಾದಿಗಳಿಗೆ 
ನಾಶವಾಗುವುದೆಂದೂ ನೈಯಾಯಿಕರು ಹೇಳುತ್ತಾರೆ. ಅವರು ಮತ್ತು 
ಸಂಖ್ಯದಿಗಳು ಆತ್ಮನಲ್ಲಿ ಭೇದವನ್ನೊಪ್ಪಿ ನಾನಾ ಆತ್ಮರಿದ್ದಾರೆಂದು ಹೇಳುತಾರೆ. 

ರಾಷ್‌ ನಿವೃತಿಮಾರ್ಗದ ಸನಕಾದಿಗಳು ಮತ್ತು ಪ್ರವೃತಿಮಾರ್ಗದ 
ಮರೀಚ್ಯಾದಿಗಳು ಎಂದು ಅರ್ಥ್‌ಮಾಡುವುದು ಉತಮವೆಂದು ತೊಕರುತದೆ.” 


೨ ಸೃಷ್ಟಿಯಾದಮೇಲೆ ಶರೀರಾದಿಗಳಿದ್ದರೂ ಅಜ್ಞಾನ ಕವಿದುಕೊಂಡಿರುತದೆ. 
ಪ್ರಳಯಕಾಲದಲ್ಲಿ ಶರೀರಾದಿಗಳೇ ಇರುವುದಿಲ್ಲಿ ಆದ್ದರಿಂದ ಈಶ್ವರನನ್ನು ಅರಿತವನು 
ಯಾವನಿದ್ದಾನೆ 9 ಅವನಿಗೆ ಶರಣಾಗುವುದೇ ಉತ್ತಮ ಮಾರ್ಗ. 


14 


೩೯೪ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಸದಿವ ಮನಸ್ಸಿವೃತ್ತಯಿ ವಿಭಾತ್ಯ ಸದಾಮನುಜಾತ್‌ 
ಸದಭಿಮೃಶಂತ್ಯಶೇಷಮಿದಮಾತ್ಮತಯಾತ ತ್ಮವಿದಃ । 

ನ ಹಿ ವಿಕೃತಿಂ ತೃಜಂತಿ ಕನಕಸ್ಯ ತದಾತ್ಮತಯಾ 
ಸ್ವಕ್ಕತಮನುಪ್ರವಿಷ್ಟ ಮಿದಮಾತ್ಮತಯಾವಸಿತಮ್‌ ॥ ೨೬ 


ತವ ಪರಿ ಯೇ ಚರಂತ್ಯ ಖಲಸತ್ತೃನಿಕೇತತಯಾ 

ತ ಉತ ಪದಾ 5ಕ್ರಮಂತ್ಯವಿಗಣಯ್ಯ ಶಿರೋ ನಿರ್ಯತೇಃ | 
ಪರಿವಯಸೇ ಪಶೂನಿವ ಗಿರಾ ವಿಬುಧಾನಪಿ ತಾಂ- 

ಸ್ಮ್ವಯಿ ಕೃತಸೌಹೃದಾಃ ಖಲು ಪುನಂತಿ ನ ಯೇ ವಿಮುಖಾಃ॥ ೨೭ 


ಮೀಮಾಂಸ ಕರು ಕರ್ಮಫಲವು ಸತ್ಯವೆಂದೂ ಶಾಶ್ವತವೆಂದೂ ತಿಳಿಯುತಾರೆ. ಹೇ 
ಪರಮಾತ್ಯ ಇವರೆಲ್ಲರೂ NE ವಾ ಭ್ರಮೆಯಿಂದ ಹೀಗೆ 
ಬೋಧಿಸುತಿದ್ದಾರೆ. ಪರಮಪುರುಷನಾದ ನೀನು ತ್ರಿಗುಣಮಯನೆಂಬ 
ಭ್ರಮೆಯಿಂದ ಈ ಭೇದಾದಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ. ಇದೆಲ್ಲವೂ ನಿನ್ನ 
ವಿಷಯದಲ್ಲಿ ಅವರಿಗಿರುವ ಅಜ್ಞಾನದ ವಿಜೃಂಭಣೆ. ಅಜ್ಞಾನದ ಆಚೆಗಿರುವ 
ನಿಸ್ಪಂಗನೂ ಪ್ರಜ್ಞಾನಘನನೂ ಆದ ನಿನ್ನಲ್ಲಿ ಇದಾವುದೂ ಇಲ್ಲ? (೨೫). 
ಪರಮಾರ್ಥವಾಗಿ ಈ ಜಗತ್ತು ಅಸತ್‌-ಇಲ್ಲವೇ ಇಲ್ಲ ತ್ರಿಗುಣಾತ್ಮಕವೂ 
ಮನಃಕಲ್ಲಿತವೂ ಆದ ಈ ಜಗತ್ತು ಸದಿವ-ಸತ್ಯವಾಗಿ ಇದೆಯೋ ಎಂಬಂತೆ ಅಧಿ 
ಷ್ಲಾನವಾದ ನಿನ್ನಲ್ಲಿ ತೋರುತ್ತಿದೆ. ಆತ್ಮವಿದರಾದ ಜ್ಞಾನಿಗಳು ಮನುಷ್ಯನಿಂದ 
ಹಿಡಿದು ಸಮಸ್ತ ವಿಶ್ವವನ್ನೂ ಆತ್ಮವೆಂದೇ- ಬ್ರಹ್ಮವೆಂದೇ ತಿಳಿದಿದ್ದಾರೆ. ಚಿನ್ನದ 
ವಿಕಾರವಾದ ಉಂಗುರವನ್ನೋ ಕುಂಡಲವನ್ನೋ ನೋಡಿದಾಗ ಅದು ಚಿನ್ನವೆಂಬ 
ಬುದ್ದಿಯನ್ನು ಯಾರೂತ | ಜಿಸುವುದಿಲ್ಲ ಏಕೆಂದರೆ, ಅದು ಟಿನ್ನವೇ ಆಗಿರುತ್ತದೆ. 
ಆದಕಾರಣ. ಪರಮಾತ್ಮನಿಂದ ನಿರ್ಮಿತವಾದ ಜಗತ್ತು ಅನುಪ ಪ್ರವಿಷನಾಗಿರುವ 
ಜೀವ- ಎಲ್ಲವೂ ಪರಮಾತ್ಮನೇ ಎಂಬುದು ನಿಶ್ಚಿತ (೨೪). ಹೇ ಸ್ವಾಮಿ, ನೀನು 
ಸಕಲಭೂತಗಳಿಗೂ ಆವಾಸಸ್ಥಾನವೆಂದು ಬಗದು ಯಾತು ನಿನ್ನ 
ಪರಿಚರ್ಯೆಮಾಡುತಾರೊ ಅವರು ಮೈತ್ಯು ಏನ ತಲೆಯನ್ನೂಲೆಕ್ಕಿಸದೆ ಕಾಲಿನಿಂದ 
ತುಳಿದುಬಿಡುತಾರೆ (ಅವರು ಮುಕರಾಗುತ್ತಾರೆ 1 ಜ್‌ ನಿನ್ನಲ್ಲಿ 
ಪ್ರೇಮವಿಡುತ್ತಾರೊ ಅವರು ತಮ್ಮನ್ನೂ ಅನ್ಯರನ್ನೂ ಪವಿತ್ರಗೊಳಿಸುತ್ತಾರೆ. 


೧ ಅನುಬಂಧವನ್ನು ನೋಡಿ. 


ಸಪ್ತಾಶೀತಿತಮಾಧ್ಯಾಯಃ ೩೯೫ 


ತ್ಹ ಮಕರಣಃ ಸರಾಡಖಿಲಕಾರಕಶಕಿಧರ- 

ಸವ ಬಲಿಮುದ್ದಹಂತಿ ಸಮದಂತ್ಯ ಜಯಾನಿಮಿಷಾಃ । 
ವರ್ಷಭುಜೋತ ಖಿಲಕ್ಷಿತಿಪತೇರಿವ ವಿಶಸ್ಥಜೋ 

ವಿದಧತಿ ಯತ್ರ ಯೇ ತ್ರಧಿಕ್ಷತಾ ಭವತಶ್ಛಕಿತಾಃ [ ೨೮ 


ಸ್ಥಿರಚರಜಾತಯಃ ಸ್ಕುರಜಯೋತ್ಥ ನಿಮಿತಯುಜೋ 
ವಿಹರ ಉದೀಕ್ಷಯಾ ಯದಿ ಪರಸ್ಯ ವಿಮುಕ್ತ ತತಃ। 
ನಹಿ ಪರಮಸ್ಕ ಕಶ್ಚಿದಪರೋ ನ ಪರಶ್ನ ಭವೇದ್‌ 
ವಿಯತ ಇವಾಪದಸ್ಯ ತವ ಶೂನ್ಯತುಲಾಂ ದದಧತಃ ॥ ೨೯ 


ಹಾಗಲ್ಲದೆ ನಿನಗೆ ವಿಮುಖರಾದವರು ಪವಿತ್ರಗೊಳಿಸುವುದಿಲ್ಲ ಅಂತಹ 
ಭಕ್ತಿಹೀನರು ವಿದ್ವಾಂಸರಾಗಿದ್ದರೂ, ಪಶುಗಳನ್ನು ಹಗ್ಗದಿಂದ ಕಟ್ಟುವಂತೆ, 
ಅವರನ್ನು ನಿನ್ನ ವಾಗ್ರೂಪವಾದ ವೇದದಿಂದ ಬಂಧಿಸಿಬಿಡುತ್ತೀಯೆ ” (೨೬೭). 
ನಿನಗೆ ಯಾವ ಇಂದ್ರಿಯಗಳಿಲ್ಲದಿದ್ದರೂ ನಿಖಿಲಪ್ರಾಣಿಗಳನ್ನೂಇಂದ್ರಿಯಗಳಿಂದ 
ಕೆಲಸ ಮಾಡಿಸುವ ಶಕ್ತಿಯುಳ್ಳವನಾಗಿದ್ದೀಯೆ. ಸ್ವಯಂಜ್ಕೊ ತಿನೀನು. ಇಂದ್ರಾದಿ 
ದೇವತೆಗಳೂ ಮತು | [ಅವರಿಗೆ ಪೂಜ್ಯರೂ)ಸ್ಛ್ಫಷ್ಟಿ ಪಿಕರ್ತರೂ ಆದ ಬ್ರಹ್ಮಾದಿಗಳೂ 
ಸಹ ಅವಿದ್ಯಾವೃತರಾಗಿ ನಿನಗೆ ಪೂಜೆಯನ್ನು ಅರ್ಪಿಸುತಿದ್ದಾರೆ. ಸಾಮಂತರಾಜರು 
ಪ್ರಜೆಗಳಿಂದ 'ಪೂಜಿತರಾದರೂ ಚಕ್ರ ವರ್ತಿಗೆ ಕಪ್ಪವನ್ನು ಅರ್ಪಿಸುವಂತೆ, 
ಮನುಷ್ಯರು ಅರ್ಪಿಸುವ ಹವ್ಯಕವ್ಯಾದಿಗಳನ್ನು ಈ ದೇವತೆಗಳು ನಿನಗೆ ಅರ್ಪಿಸಿ 
ತಾವು ಭುಜಿಸುತಾರೆ. ನಿನಗೆ ಹೆದರಿ ಹೆದರಿ ತಮ್ಮ ತಮ್ಮ ಅಧಿಕಾರದ ಕರ್ತವ್ಯವನ್ನು 
ಪಾಲಿಸುತಾರೆ (೨೮). ಓ ನಿತ್ಯಮುಕನೆ, ಮಾಯೆಗೆ ದೂರದಲ್ಲಿದ್ದುಅಸಂಗನಾದ 
ನಿನಗೆ ಈ ಕ್ಷಣಲೇಶದಿಂದ ಮಾಯೆಯೊಡನೆ ಕ್ರೀಡೆಯಾದರೆ ಸಾಕು, ಅಷ್ಟರಿಂದಲೇ 
ಜೀವರ ನಿಮಿತಭೂತಕರ್ಮಗಳು ಕೆರಳಿ ಸ್ಥಾವರಜಂಗಮ ಶರೀರ ಧಾರಿಗಳಾದ 
ಜೀವರು ಉದ್ಭವಿಸುತ್ತಾರೆ. ಪರಮಕಾರುಣಿಕನಾದ ನಿನಗೆ ಇವನು ಪರಕೀಯ, 
ಇವನು ನನ್ನವನು-ಎಂಬ ಭೇದವಿಲ್ಲ ಆಕಾಶದಂತೆ ಸರ್ವಸಮನೂ 
ವಾಜ್ದನಸಗಳಿಗೆ ಅಗೋಚರನೂ ಆದ ನೀನು ಶೂನ್ಯದಂತೆ ನಿರ್ಲೇಪನು (೨೯]). 
೧ ಕರ್ಮಕಾಂಡವಾದ ವೇದವು ಕರ್ಮಗಳಲ್ಲಿ ತೊಡಗಿಸಿ ಅವರನ್ನು ಸಂಸಾರದಲ್ಲಿ 


ಬಂಧಿಸುತ್ತದೆ ಎಂದು ಅಭಿಪ್ರಾಯ. ಹೋಲಿಸಿ-ತೈಗುಣ್ಯವಿಷಯಾ ವೇದಾನಿಸ್ತ್ರೈ 
ಗುಣ್ಯೋಭವಾರ್ಜುನ (ಭ.ಗೀ. ೨-೪೫). 


೩೯೬ ಶ್ರೀಮದ್ಭಾಗವತಂ-- ದಶಮಸ್ಯಂಧಃ 


ಅಪರಿಮಿತಾ ಧ್ರುವಾಸನುಭ್ಛತೋ ಯದಿ ಸರ್ವಗತಾ- 
ಸರ್ಕಿ ನ ಶಾಸ್ತ ತೆ£ತಿ ನಿಯಮೋ ಧ್ರುವ ನೇತರಥಾ 

ಅಜನಿ ಚಿ ಯನ್ನಯಂ ತದವಿಮುಚ | ನಿಯಂತ್ಛ ಭವೇತ್‌ 
ಸಮಮನುಜಾನತಾಂ ಯದಮತಂ ಮತದುಷ್ಠತಯಾ॥ ೩೦ 


ನ ಘಟತ ಉದ್ಭವಃ ಪ್ರಕತಿಪೂರಷಯೋರಜಯೋ- 

ರುಭಯಯುಜಾ ಭವಂತ್ಯ ಸುಭ್ಛತೋ ಜಲಬುದ್ದುದವತ್‌ | 
ತ್ರಯಿತ ಇಮೇ ತತೋ ವಿವಿಧನಾಮಗುಣ್ಯೆಃ ಪರಮೇ 

ಸರಿತ ಇವಾರ್ಣವೇ ಮಧುನಿ ಲಿಲ್ಕುರಶೇಷರಸಾಃ ॥ ೩೧ 


ಹೇ ಶಾಶ್ವತ- ಪರಮೇಶ್ವರ, ಜೀವಾತ್ಮರು ಅಸಂಖ್ಯಾತರೆಂದೂ ಶಾಶ್ವತರೆಂದೂ 
ಸರ್ವಗತರಾದ ವಿಭುಗಳೆಂದೂ ಹೇಳುವುದಾದರೆ, ಅವರು ನಿನ್ನ ಶಾಸನಕ್ಕೆ 
ಒಳಪಾಡುತಾರೆಂಬ ನಿಯಮ ಇಲ್ಲದೆ ಹೋಗುತ್ತದೆ. ಬೇರೆ ವಿಧವಾಗಿ ಒಪ್ಪಿದರೆ 
ಈ ನಿಯಮಭಂಗ ಇಲ್ಲ ಹೇಗೆಂದರೆ, ( ಚಿನ್ನದ ವಿಕಾರವಾದ ಕುಂಡಲಕ್ಕೆ ಚಿನ್ನವೂ 
ಮಣ್ಣಿನ ವಿಕಾರವಾದ ಗಡಿಗೆಗೆ ಮಣ್ಣೂ ನೂಲಿನ ವಿಕಾರವಾದ ಬಟ್ಟಿಗೆ ನೂಲೂ 
ಹೇಗೆ ನಿಯಮಾಕವಾಗುತದೋ ಹಾಗೆಯೇ) ಉಪಾಧಿವಶದಿಂದ ಯಾವುದರ 
ವಿಕಾರವೆನಿಸಿ ಜೀವವಾಯಿತೋ ಆ ಜೀವವನ್ನು ಬಿಡದೆ ಅನುಸ್ಕೂತವಾಗಿರುವ 
ಕಾರಣವಸ್ತು ಜೀವಕ್ಕೆ ನಿಯಮಕವಾಗಬಹುದು. ಕಾರಣವಸುವಾದ ಬ್ರಹ್ಮವನ್ನು 
ಯಾರು ತಿಳಿದಿದ್ದೇವೆನ್ನುತಾರೋ ಅವರಿಗೆ ಅದು ತಿಳಿದಿಲ್ಲ ಅದು ಜ್ಞಾನಕ್ಕೆ 
ವಿಷಯವಾಗಿ 'ತಿಳಿಯಲ್ಪಡುತದೆ' ಎನ್ನುವುದು ತಪ್ಪು (೩೦). ಪ್ರಕೃತಿ 
ಪುರುಷರಿಬ್ಬರೂ ಉತ್ಪತಿರಹಿತರಾದ್ದರಿಂದ ಇವರು ಜೀವರೂಪದಿಂದ 
ಹುಟ್ಟುತಾರೆ ಎಂಬುದು. ಸರಿಹೋಗುವುದಿಲ್ಲ ಆದ್ದರಿಂದ ಇವರಿಬ್ಬರಿಗೆ 
ಪರಸರವಾದ ಅಧ್ಯಾ ಸವೆಂಬ ಯಾವ ಯೋಗ ಉಂಟೋ ಅದರಿಂದ 
ಪ್ರಾಣುದ್ಯುಪಾಧಿಗಳುಳ್ಳ ಜೀವರು ನೀರಿನ ಗುಳ್ಳೆಗಳಂತೆ ಹುಟ್ಟುತ್ತಾರೆ 
(ಕಾಣಿಸಿಕೊಳ್ಳುತ್ತಾರೆ) ಎಂಬುದು ಸರಿ. (ನೀರಿನ ಗುಳ್ಳೆಗಳಿಗೆ ನೀರು 
ಉಪಾದಾನಕಾರಣ. ಗಾಳಿ ನಿಮಿತ್ತ ಕಾರಣ. ಹಾಗೆಯೇ ಜೀವರಿಗೆ 
ಪರಮಪುರುಷನು ಉಪಾದಾನಕಾರಣ. ಪ್ರಕೃತಿ ನಿಮಿತ್ತ ಕಾರಣ. ಇವರಿಬ್ಬರ 
ಅಧ್ಯಾಸಸಂಬಂಧದಿಂದ ಜೀವರ ಉತ್ಪತಿ). ಆದ್ದರಿಂದ -ವಾಸವವಾದ 
ಜನ್ಮವಿಲ್ಲವಾದ್ದರಿಂದಲೇ ಈ ಜೀವರು ಕಾರಣಾತ್ಮನಾದ ನಿನ್ನಲ್ಲಿ ತಮ್ಮ 
ಸಮಸ್ತ ನಾಮರೂಪಾದಿಗುಣಗಳೊಡನೆ (ಸುಷುಪ್ತಿ ಪ್ರಳಯಕಾಲಗಳಲ್ಲಿ) 


ಸಪಾಶೀತಿತಮಾಧ್ಯಾಯಃ ೩೯೭ 


ನೃಷು ತವ ಮಾಯಯಾ ಭ್ರಮಮಮಾಷ್ಟವಗತ್ಯ ಭೃ ಶಂ 
ತ್ವಯಿ ಸುಧಿಯೋ5ಭವೇ ದಧತಿ ಭಾವಮನುಪ್ರಭವಮ್‌ | 
ಕಥಮನುವರ್ತತಾಂ ಭವಭಯಂ ತವ ಯದ್‌ ಭ್ರುಕುಟಿಃ 
ಸೃಜತಿ ಮುಹುಸ್ಟ್ರಿಣೇಮಿರಭವಚ್ಚರಣೇಷು ಭಯಮ್‌॥ ೩೨ 


ವಿಜಿತಹೃಷೀಕಪಾಯುಭಿರದಾಂತಮನಸ್ತುರಗಂ 

ಯ ಇಹ ಯತಂತಿ ಯಂತುಮತಿಲೋಲಮುಪಾಯಖಿದಃ। 
ವ್ಯಸನಶತಾನ್ವಿಶಾಃ ಸಮವಹಾಯ ಗುರೋಶ್ಸರಣಂ 

ವಣಿಜ ಇವಾಜ ಸಂತ್ಯಕೃತಕರ್ಣಧರಾ ಜಲಧ್‌ ॥ ೩೩ 





ಲೀನವಾಗುತಾರೆ. ಸಮುದ್ರದಲ್ಲಿನದಿಗಳಂತೆ, ಜೇನುತುಪದಲ್ಲಿಪುಷರಸಗಳಂತೆ 
ಲಯವಾಗುತಾರೆ (ವಾಸವವಾಗಿ ನಿನಗೂ ಜೀವರಿಗೂ ಭೇದವಿದ್ದಲ್ಲಿ ಹೀಗೆ 
ಲಯವಾಗುತಿರಲಿಲ್ಲ) (೩೧). ಹೇ ಪರಮೇಶ್ವರ, ಈ ಮಾನವರಲ್ಲಿ ನಿನ್ನ 
ಮಾಯೆಯಿಂದ ಮತ್ತೆ ಮತ್ತೆಉಂಟಾಗುವ ಈ ಸಂಸಾರಪ ರಿಭ್ರಮಣವನ್ನುಕಂಡು 
ಬುದ್ದಿಶಾಲಿಗಳು ಸಂಸಾರನಿವರ್ತಕನಾದ ನಿನ್ನಲ್ಲಿ ಭಕಿಭಾವವನ್ನು ವಿಶೇಷವಾಗಿ 
ನೆಲೆಗೊಳಿಸುತಾರೆ. ನಿನ್ನನ್ನನುಸರಿಸುವ ಭಕರಿಗೆ ಸಂಸಾರಭಯವು ಹೇಗೆ 
ಸಂಭವಿಸೀತು ೧ ನಿನ್ನ ಭಕರಲ್ಲದವರಿಗೆ ಮಾತ್ರ “ಮೂರು ಅಂಚುಗಳುಳ್ಳ? ನಿನ್ನ 
ಹುಬ್ಬು ಗಂಟು ಮತ್ತೆ ಮತೆ 'ಸಂಸಾರಭಯವನ್ನುಂಟುಮಾಡುತ್ತದೆ (೩೨). ಹೇ 
ಅಜ- "ಪರಮಾತ್ಮ ಕೆಲವರು ಸದ್ಗುರುವಿನ ಚರಣವನ್ನಾಶ್ರ ಯಿಸದೆ 
ಇಂದ್ರಿ ಯಗಳನ್ನೂ ಪ್ರಾಣವಾಯುಗಳನ್ನೂ ನಿಗ್ರಹಿಸಿ ಅದರ ಬಲದಿಂದಲೇ 
ಮನಸೆ 0ಬ ಕುದುರೆಯನ್ನುವಶಪ ಡಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಮನಸ್ಸಾದರೋ 
ಅತ್ರ ಂತ ಚಪಲಸ ಸ್ವಭಾವದ ತುಂಟ ಕುದುರೆ. ಈ ಜನರು ಬೇರೆ ಉಪಾಯವನ್ನು 
ಕಾಣದೆ ಖೇದಪಡುತ್ತ ಸಂಸಾರಸಮುದ್ರದಲ್ಲಿ ನೂರಾರು ವ್ಯಸನಗಳಿಗೆ 
ಒಳಗಾಗಿದ್ದಾರೆ. ನಾವಿಕನನ್ನು ಗೊತುಮಾಡಿಕೊಳ್ಳದೆ ಹಡಗಿನಲ್ಲಿ ಹೊರಟ 
ವರ್ತಕರು ಸಮುದ್ರದಲ್ಲಿ ತಳಮಳಿಸುವಂತೆ, ಸದ್ದುರುವಿಲ್ಲದ ಈ ಜನರು 
ಕಷ ಷ್ಠಪಡುತಾರೆ (೩೩). 


೧ ಚಳಿಗಾಲ, ಬೇಸಗೆ, ಮಳೆಗಾಲ ಈ ಮೂರು ನೇಮಿಗಳುಳ್ಳ ಸಂವತ್ತರಾತ್ಮಕವಾದ 
ಕಾಲಚಕ್ರವು ಭಗವಂತನ ಭ್ರೂಭಂಗ ಎಂದು ಕಲ್ಪಿಸಲಾಗಿದೆ. 


14* 


೩೯೮ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಸ್ವಜನಸುತಾತ್ಮದಾರಧನಧಾಮಧರಾಸುರಥೈ- 

ಸ್ಪಯಿ ಸತಿ ಕಿಂ ನೃಣಾಂ ಶ್ರಯತ ಆತ್ಮನಿ ಸರ್ವರಸೇ। 
ಇತಿ ಸದಜಾನತಾಂ ಮಿಥುನತೋ ರತಯೇ ಚರತಾಂ 

ಸುಖಯತಿ ಕೋ ನ್ನಿಹ ಸ್ವವಿಹತೇ ಸ್ವನಿರಸಭಗೇ || ೩೪ 
ಭುವಿ ಪುರುಪುಣ್ಯತೀರ್ಥಸದನಾನ್ಯ ಯೋ ವಿಮದಾ 

ಸ್ಮಉತ ಭವತದಾಂಬುಜಹೃದೋತ ಘಭಿದಂಘ್ರಿಜಲಾಃ। 
ದಧತಿ ಸಕ್ಸನ್ನನಸ್ಮಯಿ ಯ ಆತ್ಮನಿ ನಿತ್ಯಸುಖೇ 

ನ ಪುನರುಪಾಸತೇ ಪುರುಷಸಾರಹರಾವಸಥಾನ್‌ ॥ ೩೫ 
ಸತ ಇದಮುತ್ತಿತಂ ಸದಿತಿ ಚೇನ್ನನು ತರ್ಕಹತಂ 

ವ ಭಿಚರತಿ ಕ ಚ ಕ್ರ ಚ ಮೃಷಾ ನ ತಥೋಭಯಯುಕ್‌ । 
ವ ವಹ್ನತಯೇ ವಿಕಲ್ಪ ಧಷಿತೋತ ೦ಧಪರಂಪರಯಾ 

ಭ್ರಮಯತಿ ಭಾರತೀ ತ ಉರುವೃತಿಭಿರುಕ್ಟಜಡಾನ್‌ ॥ ೩೬ 


ನಿನ್ನನ್ನು ಭಜಿಸತಕ್ಕವನಿಗೆ ಸರ್ವಸುಖಾಸದನಾದ ನೀನು ಆತ್ಮವೇ ಆಗಿ 
ದೊರಕಿರುವಾಗ, ನೆಂಟರು ಮಕ್ಕಳು ದೇಹ ಮಡದಿ ಹೊನ್ನು ಮನೆ ನೆಲ ಪ್ರಾಣ 
ರಥ-ಮೊದಲಾದ ತುಚ್ಛ ವಸ್ತುಗಳಿಂದ ಆಗಬೇಕಾದ್ದೇನು? ಸತ್ಯವಾದ ಪರಮಾರ್ಥ 
ಸುಖವನ್ನರಿಯದೆ ಮೈಥುನದ ಮಾಯಾ ಸುಖವನ್ನು ಅರಸತಕ್ಕವರಿಗೆ ಈ 
ಸಂಸಾರದಲ್ಲಿ ನಿಜವಾಗಿಯೂ ಯಾವುದು ಆನಂದವನ್ನುಂಟುಮಾಡೀತು ಈ 
ಸಂಸಾರವಾದರೋ ತಾನಾಗಿ ಕುಸಿದುಹೋಗತಕ್ಕದ್ದು; ಹುರುಳಿಲ್ಲದ್ದು (೩೪). 
ಆದ್ದರಿಂದ ಅಹಂಕಾರರಹಿತರಾದ ಖುಷಿಗಳು ನಿನ್ನ ಅಡಿದಾವರೆಯನ್ನು 
ಹೃದಯದಲ್ಲಿ ನೆನೆಯುತ್ತ ಪಾಪಹಾರಿಯಾದ ಪಾದೋದಕವನ್ನು ಸೇವಿಸುತ್ತ 
ಇದ್ದರೂ ಅಧಿಕ ಪುಣ್ಯಶಾಲಿಗಳಾದ ಗುರುಗಳ ಆಶ್ರಮಗಳನ್ನು ಹುಡುಕಿಕೊಂಡು 
ಹೋಗಿ ಸೇವೆ ಮಾಡುತಾರೆ. ನಿತ್ಯಾನಂದಸ್ವರೂಪನೂ ಆತ್ಮನೂ ಆದ ನಿನ್ನಲ್ಲಿ 
ಯಾರು ಒಮ್ಮೆ ಮನಸ ನ್ನಿಡುವರೋ "ಅವರು “ಪುರುಷರ ವಿವೇಕ ಸ್ಟೈರ್ಯಗಳನ್ನು 
ನಾಶಮಾಡುವ ಗೃಹಗಳಲ್ಲಿ ಮತೆಂದಿಗೂ ನೆಲೆಸುವುದಿಲ್ಲ! (೩೫). ಸತ್ಯವಾದ 
ಬ್ರಹ್ಮವಸುವಿನಿಂದ ಹುಟ್ಟಿದ ಈ ಜಗತ್ತುಸತ್ಯವೇ ಆಗಿರಬೇಕು ( ಚಿನ್ನದಿಂದ ಹುಟ್ಟಿದ 
ಕುಂಡಲ, ಉಂಗುರ ಮೊದಲಾದದ್ದು ಚಿನ್ನವೇ ಆಗಿರುವಂತೆ, ಎಂದರೆ) ಹಾಗಲ್ಲ 


ಸಪಾಶೀತಿತಮಾಧ್ಯಾಯಃ ರ್ಕ 


ನ ಯದಿದಮಗ್ರ ಆಸ ನ ಭವಿಷ್ಯದತೋ ನಿಧನಾ- 
ದನುಮಿತಮಂತರಾ ತ್ವಯಿ ವಿಭಾತಿ ಮೃಷ್ಟೆಕರಸೇ | 

ಅತ ಉಪಮಾಯತೇ ದ್ರವಣಜಾತಿವಿಕಲ್ಪಪಥ್ಳೆ- 
ರ್ವಿತಥಮನೋವಿಲಾಸಮೃತಮಿತ್ಯವಯಂತ್ಯ ಬುಧಾಃ ॥ ೩೭ 


ಆ ನಿಯಮ ಕೆಲವೆಡೆ ವ್ಯಭಿಚರಿತವಾಗಿದೆ (ಹೇಗೆಂದರೆ, ತಂದೆಯಿಂದ ಹುಟ್ಟಿದ 
ಮಗನು ತಂದೆಯೆನಿಸಲಾರ, ದೊಣ್ಣೆಯಿಂದ ಹುಟ್ಟಿದ ಘಟಧ್ವಂಸವು 
ದೊಣ್ಣೆಯಾಗದು) (ಹಾಗಾದರೆ ಉಪಾದಾನಕಾರಣದಿಂದ ಹುಟ್ಟಿದ್ದು 
ಕಾರಣಸ್ವರೂಪವೇ ಎನ್ನೋಣ, ಚಿನ್ನದಿಂದ ಹುಟ್ಟಿದ ಕುಂಡಲದಂತೆ ಎಂದರೆ) 
ಅದೂ ಸರಿಯಲ್ಲಕೆಲವೆಡೆ ಹುಟ್ಟಿದ ವಸ್ತುಸುಳ್ಳಾಗಿದೆ (ಹಗ್ಗದಿಂದ ಹುಟ್ಟಿದ ಹಾವು 
(ರಜ್ಜುಸರ್ಪಸ್ಥಳದಲ್ಲಿ ಸುಳ್ಳೇ ಸರಿ). ಹಾಗಲ್ಲ (ಅಲ್ಲಿಹಗ್ಗ ಭ್ರಮೆ-ಈ ಎರಡು 
ಸೇರಿ ಹಾವು ಹುಟ್ಟಿದೆಯಾದ್ದರಿಂದ ದೃಷ್ಟಾಂತ ಸರಿಯಾಗಲಿಲ್ಲಎನ್ನುವುದಾದರೆ), 
ಹಾಗೆ ಇಲ್ಲಿಯೂ ಬ್ರಹ್ಯ ಅವಿದ್ಯೆ ಈ ಉಭಯದಿಂದ ಜಗತ್ತು ಹುಟ್ಟಿದೆಯಾದ 
ಪ್ರಯುಕ್ತ ದೃಷ್ಟಾಂತ ಸರಿಯೇ ಆಗಿದೆ (ಜಗತ್ತು ಮಿಥೈಯಾದರೂ ಸತ್ಯವೆಂಬ 
ಭ್ರಮೆಯಿಂದ ವ್ಯವಹಾರ ಸಾಗುತ್ತದೆ ). ಆದ್ದರಿಂದ ವ್ಯವಹಾರಸಿದ್ದಿಗಾಗಿ 
ಭ್ರಮೆಯನ್ನೊಪ್ಪಬೇಕು (ಇದೇ ವ್ಯಾವಹಾರಿಕ ಸತ್ಯವೆನಿಸುತದೆ). 
ಅಂಧಪರಂಪರಾನ್ಯಾಯದಿಂದ ವ್ಯವಹಾರ ನಡೆದಿದೆ. ಹೇ ಸ್ವಾಮಿ, ನಿನ್ನ 
ವೇದವಾಣಿಯು ನಾನಾಬಗೆಯ ಸಂಮಿಶ್ರಬೋಧನಾಶಕಿಗಳಿಂದ 
ಕರ್ಮಜಡರಾದ ಜನರನ್ನು ಭ್ರಾಂತಿಗೊಳಿಸುತ್ತದೆ (೩೬). ಈ ವಿಶ್ವವು ಸೃಷ್ಟಿಗೆ 
ಪೂರ್ವದಲ್ಲಿಇರಲಿಲ್ಲ ಮುಂದೆ ಪ್ರಳಯವಾದ ಮೇಲೆಇರುವುದಿಲ್ಲ ಆದ್ದರಿಂದ 
ನಡುವೆ (ವರ್ತಮಾನಕಾಲದಲ್ಲಿ) ಕೇವಲ ಎಜ್ಞಾನ ಘನನಾದ ನಿನ್ನಲ್ಲಿ 
ತೋರುತ್ತಿರುವುಡು ಹುಸಿಯೆಂದು ಅನುಮಾನದಿಂದ ಸಿದ್ಧವಾಗುತ್ತದೆ. 
ಆದುದರಿಂದಲೇ ದ್ರವ್ಯಗಳಾದ ಮೃತಿಕೆ, ಲೋಹಮಣಿ, ಕಬ್ಬಿಣಗಳ ಪ್ರಕಾರ 
ಗಳೊಡನೆ” ಈ ವಿಶ್ವವು ಹೋಲಿಸಲ್ಪಡುತ್ತದೆ. ಮಿಥ್ಯಾ ಮನೋ 
ವಿಲಾಸರೂಪವಾದ ಈ ಜಗತು ಸತ್ಯವೆಂದು ಅಜ್ಞಾನಿಗಳು ತಿಳಿದಿದ್ದಾರೆ (೩೭). 

೧ ಯಥಾ ಸೋಮ್ಮ ಏಕೇನ ಮೃತಿಂಡೇನ ಸರ್ವಂ ಮೃನ್ಮಯಂ ವಜ್ಞುತಂ ಸ್ಯಾತ್‌, ಯಥಾ 
ಏಕೇನ ಲೋಹಮಣಿನಾ ಸರ್ವಂ ಲೋಹಮಯಂ ವಿಜ್ಞಾತಂ ಸ್ಯಾತ್‌, ಯಥಾ ಏಕೇನ 
ನಖನಿಕೃಂತನೇನ ಸರ್ವಂ ಕಾರ್ಷಾಯಸಂ ವಿಜ್ಞಾತಂ ಸ್ಯಾತ್‌ (ಛಾಂ. ೬-೧). 


೪೦೦ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಸಯದಜಯಾ ತ್ವಜಾಮನುಶಯಾತ ಗುಣಾಂಶ್ಚ ಜುಷನ್‌ 
ಭಜತಿ ಸರೂಪತಾಂ ತದನು ಮೃತ್ಯುಮಪೇತಭಗಃ 
ತಮುತ ಜಹಾಸಿ ತಾಮಹಿರಿವ ತ್ವತಮಾತಭಗೋ 
ಮಹಸಿ ಮಹೀಯಸೇ5 ಷ್ಠಗುಣಿತೇs ಪರಿಮೇಯಭಗಃ॥ ೩೮ 


ಯದಿನ ಸಮುದ್ಧರಂತಿ ಯತಯೋ ಹೃದಿ ಕಾಮಜಟಾ 
ದುರಧಿಗಮೋತಸತಾಂ ಹೃದಿ ಗತೋತಸ್ಥೃತಕಂಠಮಣಿಃ 

ಅಸುತ್ಸ್ತಪಯೋಗಿನಾಮುಭಯತೋತಪ್ಯಸುಖಂ ಭಗವ- 
ನ್ನನಪಗತಾಂತಕಾದನಧಿರೂಢಪದಾದ್‌ ಭವತಃ॥ ೩೯ 


ತ್ವದವಗಮಿಾ ನ ವೇತ್ತಿ ಭವದುತ್ಹ ಶುಭಾಶುಭಯೋ- 
ರ್ಗುಣವಿಗುಣಾನಯಾಂಸರ್ಕಿ ದೇಹಭ್ನತಾಂ ಚಿ ಗಿರಃ। 
ಅನುಯುಗಮನ್ನಹಂ ಸಗುಣ ಗೇತಪರಂಪರಯಾ 
ಶ ಶ್ರವಣಭ್ಛತೋ ಯತಸ್ತ್ವಮಪವರ್ಗಗತಿರ್ಮನುಜೈ: Il ೪೦ 


ಮಾಯೆಯಿಂದ ಮೋಹಿತನಾದ ಜೀವನು (ನಾಮರೂಪಾತ್ಮಕವಾದ) 
ಅವಿದ್ಯೆಯನ್ನು ಯಾವಾಗ ಆಲಿಂಗಿಸುವನೋ ಆಗ ದೇಹೇಂದ್ರಿಯಾದಿ 
ಗುಣಗಳನ್ನು (ತಾನೆಂಬ ಭ್ರಮೆಯಿಂದ) ಸೇವಿಸುತ್ತ ಅವುಗಳ ಧರ್ಮವನ್ನು 
ಪಡೆದು ದೇಹೇಂದ್ರಿಯಾದಿ ಸ್ವರೂಪನೇ ಆಗಿಬಿಡುತಾನೆ. ಅನಂತರ ತನ್ನ 
ಮಹಿಮೆಯನ್ನು ಕಳೆದುಕೊಂಡ ಆತನ ಮೃತ್ಯುರೂಪವಾದ ಸಂಸಾರದಲ್ಲಿ 
ತೊಳಲುತಾನೆ. ನಿತ್ಯ ಶ್ವರ್ಯಸಂಪನ್ನನಾದ ನೀನಾದರೋ, ಹಾವು ಪೊರೆಯನ್ನು 
ಬಿಟ್ಟಂತೆ, ಮಾಯೆಯನ್ನು ತೊರೆದಿರುತ್ತೀಯೆ! ಊಹಾತೀತಮಹಿಮನಾದ ನೀನು 
ಅಣಿಮಾದ್ಯಷ್ಟವಿಭೂತಿಸಹಿತವಾದ ನಿನ್ನ ಮಹಿಮೆಯಲ್ಲಿ ವಿರಾಜಿಸುತಲೇ 
ಇರುತೀಯೆ! (೩೮). ಹೇಸ್ವಾಮಿ, (ಬಹಿಃಸಂಗವನ್ನುತೊರೆದ) ಯತಿಗಳಾದರೂ 
ತಮ್ಮ ಹೃದಯದಲ್ಲಿರುವ ಕಾಮವಾಸನೆಗಳನ್ನು ಕಿತ್ರೆಸೆಯದಿದ್ದರೆ, ಅಂತಹ 
ದುರ್ಜನರಿಗೆ ನೀನು ಹೃದಯವಾಸಿಯಾದರೂ ದುರ್ಲಭ. ಕೊರಳಿನಲ್ಲೇ 
ಇದ್ದರೂ ಮರೆತುಹೋದ ರತ್ನದಂತೆ ಇರುತ್ತೀಯೆ. ಇಂದ್ರಿಯ ತೃಪಿಯಲ್ಲಿ 
ಮೈಮರೆತ ಯೋಗಿಗಳಿಗೆ ಇಹಪರಗಳೆರಡರಲ್ಲೂ ಸುಖವಿಲ್ಲ ಏಕೆಂದರೆ, 
ಬೆನ್ನಟ್ಟಿರುವ ಯಮನಿಂದ ಇಹದಲ್ಲಿ ಭಯವಿದೆ. ನಿನ್ನನ್ನರಿಯದಿರುವುದರಿಂದ 
(ಮರಣಾನಂತರವೂ) ನರಕಾದಿ ದುಃಖವೇ ಇರುವುದು (೩೯). ಹೇ 


ಸಪಾಶೀತಿತಮಾಧ್ಯಾಯಃ ೪೦೧ 


ದ್ಯುಪತಯ ಏವ ತೇ ನ ಯಯುರಂತಮನಂತತಯಾ 

ತ್ವಮಪಿ ಯದಂತರಾಂಡನಿಚಯಾ ನನು ಸಾವರಣಾಃ। 
ಖ ಅವ ರಜಾಂಸಿ ವಾಂತಿ ವಯಸಾ ಸಹ ಯಚ್ಛು ತಯ- 

ಸ್ಪಯಿಹಿ ಫಲಂತ್ಯತನ್ನಿರಸನೇನ ಭವನ್ನಿಧನಾಃ॥ ೪೧ 
ಶ್ರೀಭಗವಾನುವಾಚ- 
ಇತ್ಯೇತದ್‌ ಬ್ರಹ್ಮಣಃ ಪುತ್ರಾ ಆಶ್ರುತ್ಯಾತ್ಮಾನುಶಾಸನಮ್‌ । 
ಸನಂದನಮಥಾನರ್ಚುಃ ಸಿದ್ದಾ ಜ್ಞಾತ್ಪಾನ5ತ್ಮನೋ ಗತಿಮ್‌ ॥ ೪೨ 


ಇತ್ಯಶೇಷಸಮಾಮ್ನಾಯಪುರಾಣೋಪನಿಷದ್ರಸಃ। 
ಸಮುದ್ದ ತಃ ಪೂರ್ವಜಾತೈರ್ವ್ಕೋಮಯಾನೈರ್ಮಹಾತ್ಮಬಭಿಃ IH ೪೩ 


ಷಡ್ಗುಣೈಶ್ವರ್ಯಯುಕ್ತ ನಿನ್ನನ್ನು ಅರಿತವನು (ಕರ್ಮಫಲದಾತೃವಾದ) ನಿನ್ನಿಂದ 
ಉಂಟಾದ ಶುಭಾಶುಭ ಫಲಗಳಾದ ಸುಖದುಃಖಗಳ ಪ್ರಾಪ್ತಿಯನ್ನು ಗಣಿಸುವುದೇ 
ಇಲ್ಲ ಜನರಾಡುವ (ಸರಿ ತಪ್ಪುಗಳೆಂಬ) ಮಾತುಗಳನ್ನೂ ಅವನು 
ಗಮನಿಸುವುದಿಲ್ಲ ಏಕೆಂದರೆ, ಪ್ರತಿಯುಗದಲ್ಲಿಯೂ ಉಪದೇಶ 
ಪರಂಪರೆಯಿಂದ ಶ್ರವಣಪೂರ್ವಕವಾಗಿ ಸರ್ವದಾ ಹೃದಯದಲ್ಲಿಮನುಜರಿಂದ 
ಧರಿಸಲ್ಪಟ್ಟಿರುವ ನೀನು ಅವರಿಗೆ ಮೋಕ್ಷಪ್ರದನಾಗಿರುತ್ತೀಯೆ (೪೦). 
(ಅನಂತನಾದ) ನಿನ್ನ ಅಂತವು ಲೋಕಪಾಲರಿಗೂ ತಿಳಿದಿಲ್ಲ ಅಂತವೇ 
ಇಲ್ಲದ್ದರಿಂದ ಅದು ನಿನಗೂ ಗೊತ್ತಿಲ್ಲ! ನಿನ್ನ ಒಡಲಲ್ಲಿ ಬ್ರಹ್ಮಾಂಡಗಳ ರಾಶಿಗಳೇ 
ಆವರಣಸಹಿತನಾಗಿ ಓಲಾಡುತವೆಯಲ್ಲವೆ | ಆಕಾಶದಲ್ಲಿ ಧೂಳಿನ ಕಣಗಳಂತೆ 
ಬ್ರಹ್ಮಾಂಡಗಳು ಕಾಲಚಕ್ರದೊಡನೆ ಒಟ್ಟಿಗೇ ಉರುಳಾಡುತ್ತಿವೆ ! ಆದ್ದರಿಂದ 
ಶ್ರುತಿಗಳು ನಿನ್ನಅನಂತಸ್ವರೂಪವನ್ನುಫಲತಃ ಸೂಚಿಸುತ್ತವೆಯೇ ಹೊರತು ಇಷ್ಟೇ 
ಎಂದು ಹೇಳುವುದಿಲ್ಲ ನಿನ್ನನ್ನೇ ಅವಧಿಯಾಗಿಟ್ಟುಕೊಂಡು "ನೇತಿ ನೇತಿ, 
ಇದಲ್ಲ; ಹೀಗಲ್ಲ; ಎಂದು ಮಾತ್ರ ಹೇಳುತ್ತೇವ'' (೪೧). ಭಗವಂತನಾದ 
ನಾರಾಯಣಖಷಿಯು ಹೇಳಿದನು: ""ಈ ಪ್ರಕಾರವಾಗಿ ಆತ್ಮ ಎದ್ಯೆಯನ್ನು 
ಸನಂದನನು ಹೇಳಿದ್ದನ್ನು ಕೇಳಿ ಬ್ರಹ್ಮಪುತ್ರರೂ ಸಿದ್ದರೂ ಆದ ಆ ಮಹರ್ಷಿಗಳು 
ಆತ್ಮ ಸ್ವರೂಪವನ್ನರಿತು ಸನಂದನನನ್ನು ಪೂಜಿಸಿದರು. ಇದು ಸಮಸ್ತ 
ವೇದಪುರಾಣಗಳ ರಹಸ್ಯವಾದ ಸಾರಭೂತ ರಸ. ಪುರಾತನರೂ ಗಗನ 


14** 


೪೦೨ ಶ್ರೀಮದ್ಧಾಗವತಂ- ದಶಮಸ್ಯಂಧಃ 


ತ್ರಂ ಚೈತದ್‌ ಬ್ರಹ್ಮದಾಯಾದ ಶ್ರದ್ಧಯಾ 5ತ್ಥಾನುಶಾಸನಮ್‌ ಟ 
ಧಾರಯಂಶ್ಚರ ಗಾಂಕಾಮಂಕಾಮಾನಾಂ ಭರ್ಜನಂ ನೃಣಾಮ್‌ Il ೪೪ 


ಶ್ರೀಶುಕ ಉವಾಚ- 
ಏವಂ ಸ ಬುಷಿಣಾ55ದಿಷ್ಟಂ ಗೃಹೀತ್ವಾಶ್ರದ್ಧಯಾತ ತತ್ಥವಾನ್‌ । 
ಪೂರ್ಣಃ ಶ್ರುತಧರೋ ರಾಜನ್ನಾಹ ವೀರವ್ರತೋ ಮುನಿಃ ॥ ೪೫ 


ನಾರದ ಉವಾಚ- 
ನಮಸಸ್ಟ್ರೃ ಭಗವತೇ ಕೃಷ್ಣಾಯಾಮಲಕೀರ್ತಯೇ 
ಯೋ ಧತೇ ಸರ್ವಭೂತಾನಾಮಭವಾಯೋಪತೀಃ ಕಲಾ॥ ೪೬ 


ಇತ್ಯಾ ದ್ಯ ಮೃಷಿಮಾನಮ್ಯ ತಚ್ಛಿ ಷಾ ಂಶ್ಲ ಮಹಾತ್ಮನಃ | 
ತತೋಠಗುದಾಶ್ರ ಮಂ ಸಾಕ್ಷಾತ್‌" ಪಿತುದ್ದೈ ೯ಪಾಯನಸ್ಕ ಮೇ॥ ೪೭ 


ಸಭಾಜಿತೋ ಭಗವತಾ ಕೃತಾಸನಪರಿಗ್ರಹಃ 
ತಸ್ಮೈ ತದ್‌ ವರ್ಣಯಾಮಾಸ ನಾರಾಯಣಮುಖಾಚ್ಚು: ತಮ್‌ ॥ ೪೮ 


ಇತ್ಯೆ ತದ್‌ ವರ್ಣಿತಂ ರಾಜನ್‌ ಯನ್ನಃ ಪ್ರಶಃ 1 ಕೃತಸ್ತಯಾ 
ಯಥಾ ಬ್ರಹ್ಮಣ್ಯ ನಿರ್ದೇಶೈ ರಚ ಪಿ 'ಮನಶ್ಚರೇತ್‌ || ರ್ಲ 


ಗಾಮಿಗಳೂ ಆದ ಮಹಾತ್ಮರು ಹಿಂಡಿ ತೆಗೆದದ್ದು (೪೨-೪೩). 
ಬ್ರಹ್ಮಪುತ್ರ-ನಾರದ, ಪ್ರ ಬ್ರಹ್ಮವಿದ್ಯೆಯು ಮನುಷ್ಯರ ಕಾಮನೆಗಳನ್ನು ಹುರಿದು 
ನಾಶಮಾಡುವಂತಹದು. ನೀನು ಇದನ್ನು ಹೃದಯದಲ್ಲಿ ಧಾರಣೆಮಾಡಿ 
ಯಥೇಷ್ಟವಾಗಿ ಲೋಕದಲ್ಲಿ ಸಂಚರಿಸುತ್ತಿರು'' (೪೪). ಶುಕಮುನಿಗಳು 
ಹೇಳಿದರು : ಪರೀಕ್ಷಿತರಾಜ, "ಹೀಗೆ ನಾರಾಯಣಖುಷಿಯು ಉಪದೇಶಿಸಿದ್ದನ್ನು 
ನೈಷ್ಟಿಕರಾದ ನಾರದಮುನಿಗಳು ಗ್ರಹಿಸಿ ಕೃತಕೃತ್ವರಾಗಿ ಉಪದೇಶವನ್ನು ಮನಸಿನಲ್ಲಿ 
ಧಾರಣ ಮಾಡಿ ಹೀಗೆಂದರು (೪೫) : “ಪರಿಶುದ್ದ ಕೀರ್ತಿಯಾದ ಭಗವಾನ್‌ 
ಶ್ರೀಕೃಷ್ಣನಿಗೆ ನಮಸ್ಕಾರ. ಇವನು ಸಕಲಪ್ರಾಣಿಗಳಿಗೂ ಪುನರ್ಜನ್ಮವಿಲ್ಲದ 
ಮೋಕ್ಷವನ್ನು ಕೊಡುವುದಕ್ಕಾಗಿ ಪ್ರಿಯಕರವಾದ ಎಲ್ಲ ಭಗವತ್ವಲೆಗಳನ್ನೂ 
ಧರಿಸಿದ್ದಾನೆ '' ಹೀಗೆ ನುಡಿಯುತ್ತ ಆದ್ಯನಾದ ನಾರಾಯಣಖಯಪಷಿಗೆ ನಮಸ್ಕರಿಸಿ 
ಅವನ ಶಿಷ್ಯರಾದ ಮಹಾತ್ಮರಿಗೂ ವಂದಿಸಿ, ಸಾಕ್ಷಾತ್‌ ನನ್ನ ತಂದೆಯವರಾದ 
ವ್ಯಾಸಮುನಿಗಳ ಆಶ್ರಮಕ್ಕೆ ಹೋದರು (೪೬-೪೭). ಅಲ್ಲಿವ್ಯಾಸಮುನಿಗಳಿಂದ 


ಸಪ್ತಾಶೀತಿತಮಾಧ್ಯಾಯಃ ೪೦೩ 


ಯೋತಸ್ಯೋತ್ಸೇಕ್ಷಕ ಆದಿಮಧ್ಯನಿಧನೇ ಯೋ ವ್ಯಕಜೀವೇಶಧೋ 
ಯಃ ಸೃಷ್ಟೇದಮನುಪ್ರವಿಶ್ಯ ಯಷಿಣಾ ಚಕ್ರೇ ಪುರಃ ಶಾಸ್ತಿ ತಾಃ! 

ಯಂ ಸಂಪದ್ಯ ಜಹಾತೃಜಾಮನುಶಯಾ ಸುಪ; ಕುಲಾಯಂ ಯಥಾ 
ತಂ ಕೈವಲ್ಯನಿರಸ್ತಯೋನಿಮಭಯಂ ಧ್ಯಾಯೇದಜಸ್ರಂ ಹರಿಮ್‌ ॥ ೫೦ 


ಇತಿ ಶ್ರೀಮದ್ಭಾಗವತೇ ದಶಮಸ್ಕಂಧೇ ಸಪಾಶೀತಿತಮಾಧ್ಯಾಯ 


ಸತ್ಯತರಾಗಿ ಪೀಠದಲ್ಲಿ ಕುಳಿತುಕೊಂಡು, ನಾರಾಯಣಖಯಷಿಯಿಂದ 
ಶ್ರವಣಮಾಡಿದ್ದೆಲ್ಲವನ್ನೂ ಅವರಿಗೆ ತಿಳಿಸಿದರು. ಪರೀಕ್ಷಿತರಾಜ, ನೀನು ನಮಗೆ 
ಒಂದು ಪ್ರಶ್ನೆಯನ್ನು ಹಾಕಿದೆಯಲ್ಲ ಶಬ್ದದಿಂದ ವರ್ಣಿಸಲು ಅಶಕ್ಯವೂ 
ನಿರ್ಗುಣವೂ ಆದ ಬ್ರಹ್ಮ ವಸ್ತುವಿನಲ್ಲಿ ಮನಸ್ಸು ಹರಿಯುವುದು ಹೇಗೆ 9 
(ಶ್ರುತಿಗಳು ವರ್ಣಿಸುವುದು ಹೇಗೆ 2) ಎಂದು, ಅದಕ್ಕೆ ಉತರವಾಗಿ ಈ 
ರೀತಿಯಲ್ಲಿ ವರ್ಣಿಸಿದ್ದಾಯಿತು " (೪೮-೪೯). ಯಾವಾತನು ಸರಿಯಾಗಿ 
ಆಲೋಚಿಸಿ ಈ ಜಗತ್ತಿನ ಸೃ್ಪಷಿಸ್ತಿತಿ ಲಯಗಳನ್ನು ಮಾಡುತಿರುವನೋ ಪ್ರಕೃತಿ 
ಪುರುಷ (ಜೀವ)ರಿಗೆ ಒಡೆಯನಾಗಿರುವನೋ, ಪ್ರ ವಿಶ್ವ ವನ್ನು ಸೃಜಿಸಿ 
ಜೀವನೊಡನೆ ಅನುಪ್ರವೇಶಮಾಡಿ ಅವನ ಭೋಗಕ್ಕಾ ಗಿ ಶರೀರಗಳನ್ನು ನಿರ್ಮಿಸಿ 
ನಿಯಮಿಸುತ್ತಿರುವನೋ, ಯಾವಾತನನ್ನು ಸೇರಿ “ಭಕನು ಅವಿದ್ಯೆ ಯನ್ನು- 
ನಿದ್ರಿಸುವವನು ದೇಹವನ್ನು ಬಿಟ್ಟಿರುವಂತೆ-ತ್ಯಜಿಸುವನೋ, ಯಾವಾತನು 
ಸ್ವಸ್ವರೂಪಾವಸ್ಮಾನದಿಂದ ಮೂಲಕಾರಣವಾದ ಮಾಯೆಯನ್ನು 
ತಿರಸ್ಕರಿಸಿರುವನೋ ಅಂತಹ ಅಭಯನಾದ ಶ್ರೀಹರಿಯನ್ನು ಸದಾ 
ಧ್ಯಾನಿಸುತ್ತಿರಬೇಕು (೫೦). 
ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಎಂಬತ್ತೇಳನೆಯ ಅಧ್ಯಾಯ 


೧ಸಗುಣವನ್ನು ವರ್ಣಿಸಿ ತಟಸ್ಥ ಲಕ್ಷಣದಿಂದ ನಿರ್ಗುಣದ ಕಡೆಗೆ ಕೈತೋರಿಸಲು ಸಾಧ್ಯ 
ಎಂದು ಅಭಿಪ್ರಾಯ. 


೪೦೪ 


ಅಷ್ಟಾಶೀತಿತಮಾಧ್ಯಾಯಃ 
ರಾಜೋವಾಚ- 
ದೇವಾಸುರಮನುಷ್ಟೇಷು ಯೇ ಭಜಂತ್ಯ ಶಿವಂ ಶಿವಮ್‌ । 
ಪ್ರಾಯಸ್ಟೇ ಧನಿನೋ ಭೋಜಾ ನತು ಲಕ್ಷ್ಯ್ಯಾಃ ಪತಿಂ ಹರಿಮ್‌ ॥ ೧ 
ಏತದ್‌ ವೇದಿತುಮಿಚ್ಛಾಮಃ ಸಂದೇಹೋತತ್ರ ಮಹಾನ್‌ ಹಿ ನಃ! 
ಎರುದ್ಧಶೀಲಯೋಃ ಪ್ರಭ್ವೋರ್ವಿರುದ್ಧಾಭಜತಾಂ ಗತಿಃ ॥ ೨ 


ಶ್ರೀಶುಕ ಉವಾಚ- 
ಶಿವಃ ಶಕ್ತಿಯುತಃ ಶಶ್‌ ತ್ರಿಲಿಿಗೋ ಗುಣಸಂವೃತಃ 
ವೈಕಾರಿಕಸೈಜಸಶ್ಚ ತಾಮಸಶ್ಲೇತ್ಯಹಂ ತ್ರಿಧಾ ॥ ೩ 


ತತೋ ವಿಕಾರಾ ಅಭವನ್‌ ಷೋಡಶಾಮಾಷು ಕಂಚನ । 
ಉಪಧಾವನ್‌ ವಿಭೂತೀನಾಂ ಸರ್ವಾಸಾಮಶ್ನುತೇ ಗತಿಮ್‌ ॥ ೪ 





ಅಧ್ಯಾಯ ಲಲ 


ವೃಕಾಸುರನ ದೆಸೆಯಿಂದ ಶಿವನು ಸಂಕಟಕ್ಕೆ ಒಳೆಗಾಗುವುದು. ನಾರಾಯಣನು 
ಅವನನ್ನುಸಂಕಟದಿಂದ ಪಾರುಮಾಡುವುದು. 

ಪರೀಕ್ಷಿತರಾಜನು ಕೇಳಿದನು : ""ಶುಕಮಹರ್ಷಿಗಳೆ, ದೇವಾಸುರ 
ಮನುಷ್ಯರಲ್ಲಿ ಯಾರು ಶಿವನನ್ನು ಭಜಿಸುತಾರೋ ಅವರು ಪ್ರಾಯಿಕವಾಗಿ 
ಧನಿಕರೂ ಭೋಗಿಗಳು ಆಗಿರುತ್ತಾರೆ. ಅವರು ಭಜಿಸುವ ಶಿವನಾದರೋ 
ಭೋಗವನ್ನು ತ್ಯಜಿಸಿದವನು. ಆದರೆ ಲಕ್ಷ್ಮೀಪತಿಯಾಗಿ (ಸರ್ವಭೋಗ 
ಯುಕನಾದ) ಶ್ರೀಹರಿಯನ್ನು ಸೇವಿಸತಕ್ಕವರು ಸಾಮಾನ್ಯವಾಗಿ ಧನಿಕರೂ 
ಭೋಗಿಗಳು ಆಗಿರುವುದಿಲ್ಲ! (೧). ಇದೇಕೆಂದು ತಿಳಿಯಲು ಬಯಸುತ್ತೇನೆ. 
ಈ ವಿಷಯದಲ್ಲಿ ನನಗೆ ದೊಡ್ಡ ಸಂದೇಹ ಹುಟ್ಟಿದೆ. ಪ್ರಭುಗಳಾದ ಶಿವ- ವಿಷ್ಣು 
ಇವರಿಬ್ಬರ ಶೀಲಸ್ವಭಾವಗಳು ಎರುದ್ದವಾಗಿವೆ. ಅವರ ಭಕರಿಗೆ ಒದಗುವ 
ಗತಿಯೂ ಎರುದ್ದವಾಗಿದೆ'' (೨). ಶುಕಮುನಿಗಳು ಹೇಳಿದರು: ರಾಜ, ಸರ್ವದಾ 
ಶಕ್ತಿಯುಕನಾಗಿರುವುದರಿಂದ ಶಿವನು ಸಗುಣನಾಗಿರುತಾನೆ. ವೈಕಾರಿಕ, ತೈಜಸ, 
ತಾಮಸ ಎಂಬುದಾಗಿ ಅಹಂಕಾರವು ಮೂರು ವಿಧ. ಈ ಮೂರು 


ಅಷ್ಟುಶೀತಿತಮಾಧ್ಯಾಯಃ ೪೦೫ 


ಹರಿರ್ಹಿ ನಿರ್ಗುಣಃ ಸಾಕ್ಷಾತ್‌ ಪುರುಷಃ ಪ್ರಕ್ನತೇಃ ಪರಃ | 


ಸ ಸರ್ವದೃಗುಪದ್ರಷ್ಟಾತಂ ಭಜನ್‌ ನಿರ್ಗುಣೋ ಭವೇತ್‌ ॥ ೫ 
ನಿವತೇಷ್ಟಪಮೇಧೇಷು ರಾಜಾ ಯುಷ್ಛತಿತಾಮಹಃ 
ಶ್ರಣ್ಣನ್‌ ಭಗವತೋ ಧರ್ಮಾನಪೃಚ್ಛದಿದಮಚ್ಕುತಮ್‌ ॥ ೬ 
ಸ ಆಹ ಭಗವಾಂಸಸ್ಟೈ ಪ್ರೀತಃ ಶುಶ್ರೂಷವೇ ಪ್ರಭುಃ । 
ನೃಣಾಂ ನಿಃಶ್ರೇಯಸಾರ್ಥಾಯ 

ಯೋತವತೀರ್ಣೋ ಯದೋಃ ಕುಲೇ॥ ೭ 
ಶ್ರೀಭಗವಾನುವಾಚ- 
ಯಸ್ಕಾಹಮನುಗೃಹ್ನಾಮಿ ಹರಿಷ್ಕೇ ತದ್ದನಂ ಶನೈಃ । 
ತತೋ ಧನಂ ತೃಜಂತ್ಯಸ್ಯ ಸ್ವಜನಾ ದುಃಖದುಃಖಿತಮ್‌ ॥ ೮ 


ಶಿವನಲ್ಲಿರುವುದರಿಂದ ಅವನು ತ್ರಿಲಿಂಗನೆನಿಸುತಾನೆ (೩). ಈ ಅಹಂಕಾರಿದಿಂದ 
( ಮನಸ್ಸು ಐದು ಜ್ಞಾನೆಂದ್ರಿಯಗಳು, ಐದು ಕರ್ಮೇಂದ್ರಿಯಗಳು, 
ಪಂಚಮಹಾಭೂತಗಳು ಎಂಬ) ಹದಿನಾರು ವಿಕಾರಗಳು ಹುಟ್ಟಿವೆ. ಇವುಗಳಲ್ಲಿ 
ಯಾವ ವಿಕಾರದ ಅಧಿದೇವತೆಯನ್ನು ಭಜಿಸಿದರೂ ಅದಕ್ಕೆ ಅನುರೂಪವಾದ 
ಐಶ್ವರ್ಯಗಳಲ್ಲಿ ಒಂದು ಪ್ರಾಪವಾಗುತ್ತದೆ (೪). ವಿಷ್ಣುವಾದರೋ ನಿರ್ಗುಣ. 
ಪ್ರಕೃತಿಗೆ ಸಾಕ್ಷಾತ್‌ ಪರದಲ್ಲಿರುವ ಪರಮಪುರುಷ. ಆದ್ದರಿಂದ ಅವನು ಸಾಕ್ಷಿಯಾಗಿ 
ಸರ್ವವನ್ನೂ ನೋಡತಕ್ಕವನು. ಅಂತಹ ಹರಿಯನ್ನು ಭಜಿಸತಕ್ಕವನು 
ನಿರ್ಗುಣನಾಗುತಾನೆ ! 9(೫). ಅಶ್ಚಮೇಧಯಾಗವು ಮುಗಿದಮೇಲೆ ನಿನ್ನ 
ಅಜ್ಜನಾದ ಧರ್ಮರಾಜನು ಭಗವಂತನ ಸ್ವಭಾವವೇನೆಂಬುದನ್ನು ಕೇಳಿ 
ತಿಳಿಯಬೇಕೆಂದು ಈ ವಿಷಯವನ್ನು ಕುರಿತು ಅಚ್ಯುತನನ್ನು ಪ್ರಶ್ನಿಸಿದನು. ಜನರಿಗೆ 
ಮುಕ್ತಿಯನ್ನು ಕರುಣಿಸುವುದಕ್ಕಾಗಿ ಯದುಕುಲದಲ್ಲಿ ಅವತರಿಸಿದ ಆ ಪ್ರಭುವು 
ಸಂತೋಷದಿಂದ ಧರ್ಮರಾಜನಿಗೆ ಹೀಗೆ ಹೇಳಿದನು (೬-೭). ಭಗವಂತನು 
ಹೇಳಿದ್ದೇನೆಂದರೆ : "ನಾನು ಯಾರ ಮೇಲೆ ಅನುಗ್ರಹ ತೋರುವೆನೋ ಅವರ 
ಧನವನ್ನು ಮೆಲ್ಲಗೆ ಕಿತುಕೊಳ್ಳುವೆನು | ಆಗ ಆತನು ನಿರ್ಧನನಾಗಿ ದುಃಖದಲ್ಲಿ 


೧ ಗುಣರಹಿತವಾದ ಬ್ರಹ್ಮದಲ್ಲಿ ಲೀನವಾಗಿ ಬ್ರಹ್ಮವೇ ಆಗುತಾನೆ. 


14**+ 


೪೦೬ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಸಯದಾ ವಿತಥೋದ್ಯೋಗೋ ನಿರ್ವಿಣಃ ಸ್ಕಾದ್‌ ಧನೇಹಯಾ। 
ಮತ್ಸರ: ಕೃತಮೈತ್ರಸ್ಯ ಕರಿಷ್ಟೇ ಮದನುಗ್ರಹಮ್‌ ॥ ೯ 
ತದ್ಬ' ಹ್ಮಪರಮಂ ಸೂಕ್ಷ್ಮಂ ಚಿನ್ನಾತ್ರಂ ಸದನಂತಕಮ್‌ | 

ಈ ಮಾಂ ಸುದುರಾರಾಧ್ಧ ೦ 'ಹಿತ್ಪಾನ್ಯಾನ್‌ ಭಜತೇ ಜನಃ॥ ೧೦೦ 
ತತಸ್ತಆಶುತೋಷೇಭ್ಯೋ ಲಬ್ದರಾಜ್ಯಶ್ರಿಯೋದ್ದತಾಃ । 

ಮತ್ತಾ; ಪ್ರಮತ್ತಾವರದಾನ್‌ ವಿಸ್ಮರಂತ್ಯವಜಾನತೇ ॥ ೧೧ 
ಶ್ರೀಶುಕ ಉವಾಚ- 

ಶಾಪಪ್ರಸಾದಯೋರೀಶಾ ಬ್ರಹ್ಮವಿಷ್ಣುಶಿವಾದಯಃ | 

ಸದ್ಯಃ ಶಾಪಪ್ರಸಾದೋತಂಗ ಶಿವೋ ಬ್ರಹ್ಮಾನ ಚಾಚ್ಯುತಃ॥ ೧೨ 





ತೊಳಲಾಡುತಿರುವಂತೆ ಆಗುತಾನೆ. ಸ್ವಜನರು ಅವನನ್ನು ದೂರವಿರಿಸುತಾರೆ. 
ಮತ್ತೆ ಅವನು : ಧನದ ಆಸೆಯಿಂದ ಪ ಪ್ರಯತ್ನಿಸಿದರೂ ಅವನ ಉದ್ಯ ಮವನ್ನು ನಿಷ್ಠ 
ಲಗೊಳಿಸುವೆನು. ಆಗ ಅವನಿಗೆ : ವೈರಾಗ್ಯ ಹುಟ್ಟುತದೆ. ಚಕ "ನನ್ನ 
ಭಕ್ತರೊಡನೆ ಸ್ನೇಹ ಬೆಳೆಯಲಾಗಿ ನಾನು ಅನುಗ್ರಹಿಸುವನು9 (೮-೯). ಅದರ 
ಫಲ ಪರಮಸೂಕ್ಷ್ಮವಾದ ಬ್ರಹ್ಮ ವಸ್ತು ಅದು ಚಿನ್ಮಾತ್ರವೂ ಸದ್ರೂಪವೂ 
ಅನಂತವೂ ಆಗಿದೆ. ಅದ್ದರಿಂದ ನನ್ನನ್ನು ಆರಾಧಿಸುವುದು ಬಹಳ ಕಷ್ಟವೆಂದು 
ತಿಳಿದು ಜನರು ಅನ್ಯದೇವತೆಗಳನ್ನು ಭಜಿಸುತ್ತಾರೆ (೧೦). ಬಹುಬೇಗನೆ 
ಸಂತುಷ್ಠರಾಗುವ ಆ ದೇವತೆಗಳಿಂದ ರಾಜ್ಯ, ಐಶ್ವರ್ಯ ಮೊದಲಾದ್ದನ್ನು ಗಳಿಸಿ 
ಉದ್ದತರಾಗುತಾರೆ. ಮದವೇರಿದವರೂ ಉನ್ನತರೂ ಆಗಿ ವರಗಳನ್ನು 
ನೀಡಿದ ಆ ದೇವತೆಗಳನ್ನೇ ಮರೆತು ಬಿಡುತಾರಲ್ಲದೆ ಅವರನ್ನು ಹಂಗಿಸಲು 
ತೊಡಗುತ್ತಾರೆ'' (೧೧). ಪರೀಕ್ಷಿತರಾಜ, ಬ್ರಹ್ಮ,ವಿಷ್ಣು, ಶಿವ ಮೊದಲಾದವರು 
ಶಾಪಾನುಗ್ರಹಗಳನ್ನು ಕೊಡಲು ಸಮರ್ಥರಾದವರು. ಅವರಲ್ಲಿ ಬ್ರಹ್ಮ ಶಿವ 


೧ ಅಭಿಪ್ರಾಯ ಹೀಗೆ: ""ನನ್ನ ಭಕನಿಗೆ ಮೊದಲು ಐಶ್ವ ರ್ಯವನ್ನು ನೀಡುತ್ತೇನೆ. ಆಗಲೂ 
ಅವನ ಭಕ್ತಿ ನನ್ನಲ್ಲಿ ಕ್ಲದೃಢವಾಗಿ ನೆಲೆಸಿದರೆ. ಅವನಿಗೆ ಜತ ವೆ ರಾಗ್ಯವನ್ನು ಹುಟ್ಟಿಸುವುದಕ್ಕುಗಿ 
ಅವನ ಐಶ್ವ ರ್ಯವನ್ನು ಕಿತು ಕೊಳ್ಳುತ್ತೇನೆ. ಅವನು ಸಮಸ್ತ ಭೋಗಗಳಲ್ಲಿಯೂ ಎರಕನಾಗಿ 
ಭಕಜನರೊಡನೆ ಬೆರೆಯುವುದು ನನ್ನ ಅನುಗ್ರಹದಿಂದ '' ಎಂದು 


ಅಷ್ಟುಶೀತಿತಮಾಧ್ಯಾಯಃ ೪೦೭ 
ಅತ್ರ ಚೋದಾಹರಂತೀಮಮಿತಿಹಾಸಂ ಪುರಾತನಮ್‌ । 
ವೃಕಾಸುರಾಯ ಗಿರಿಶೋ ವರಂ ದತ್ತ್ವಾನ5ಪ ಸಂಕಟಮ್‌ ॥ ೧೩ 


ವಕೋ ನಾಮಾಸುರಃ ಪುತ್ರಃ ಶಕುನೇಃ ಪಥಿ ನಾರದಮ್‌ । 
ದೈಷ್ಟ್ವಾನ5ಶುತೋಷಂ ಪಪ್ರಚ್ಛ ದೇವೇಷು ತ್ರಿಷು ದುರ್ಮತಿಃ ॥ ೧೪ 


ಸ ಆಹ ದೇವಂ ಗಿರಿಶಮುಪಾಧಾವಾಶು ಸಿದ್ಧ ಸಿ! 
ಯೋ ಲಾಭ್ಕಾಂ ಗುಣದೋಷಾಭ್ಯಾಮಾಶು ತುಷ್ಕತಿ ಕುಪ್ಯತಿ | ೧೫ 


ದಶಾಸ್ಯಬಾಣಯೋಸುಷ್ಯಃ ಸುವತೋರ್ವಂದಿನೋರಿವ 


ಐಶ್ಚರ್ಯಮತುಲಂ ದತ್ತ್ವಾ ತತ ಆಪ ಸುಸಂಕಟಮ್‌ ॥ ೧೬ 
ಇತ್ಯಾದಿಷಸ್ತಮಸುರ ಉಪಾಧಾವತ್‌ ಸ್ವಗಾತ್ರತಃ ! 
ಕೇದಾರ ಆತ್ಮಕ್ರವ್ಯೇಣ ಜುಹ್ಹಾನೋ5 ಗ್ಲಿಮುಖಂ ಹರಮ್‌ ॥। ೧೭ 


ಇವರಿಬ್ಬರು ಒಡನೆಯೇ ಶಾಪ ಪವನ್ನೂ ಕೊಡುತ್ತುರೆ, ಅನುಗ್ರಹವನ್ನೂ 
ಮಾಡುತಾರೆ. ವಿಷ್ಣು ಹಾಗಲ ) (೧೨). ಘಃ ವಿಷಯವಾಗಿ ಬಲ್ಲವರು 
ಪುರಾತನವಾದ ಒಂದು ಐತಿಹ್ಯ ವನ್ನು ಹೇಳುತ್ತಾರೆ- ಶಿವನು ವೃಕಾಸುರನಿಗೆ 'ಥಟ್ಟನೆ 
ವರವನ್ನಿತ್ತು ಕಷ್ಟಕ್ಕೆ ಸಿಕ್ಕಿದನು- ಈ (೧೩). ವೃಕಾಸುರನು ಶಕುನಿ ಎಂಬವನ 
ಮಗ. ಒಂದುಸಲ ದಾರಿಯಲ್ಲಿ ನಾರದ ಮುನಿಗಳನ್ನು ಕಂಡು ಆ ದುರಳನು 
""ಮುನಿಗಳೆ, ಬ್ರಹ್ಮವಿಷ್ಣು ಶಿವ- ಈ ಮೂವರು ದೇವರಲ್ಲಿಬೇಗನೆ ಸಂತುಷ್ನನಾಗಿ 
ಒಲಿಯತಕ್ಕವನು ಯಾರು? '' ಎಂದು ಕೇಳಿದನು (೧೪). ಅದಕ್ಕೆ ನಾರದರು 
""ನೀನು ಶಿವನನ್ನು ಭಜಿಸು. ನಿನಗೆ ಬೇಗನೆ ಸಿದ್ದಿ ದ 
ಸ್ವಲ್ಪಗುಣವಿದ್ದರೂ ಆತನು ಸಂತೋಷಗೊಂಡು ಮೆಚ್ಚಿಬಿಡುತ್ತಾನೆ. ಹಾಗೆಸ್ವ 
ದೋಷವಿದ್ದರೆ ಕೋಪಗೊಳ್ಳುವುದೂ ಉಂಟು. ರಾವಣ- ಹ. 
ಬಂದಿಗಳಂತೆ ಸೋತ್ರ ಮಾಡಲಾಗಿ ಶಿವನು ಅವರಿಗೆ ಅಪಾರವಾದ 
ಐಶ್ವರ್ಯವನಿತನು. ಆಮೇಲೆ ಅವರಿಂದ ದೊಡ ವಿಪ್ಪತಿಗೆ | ಸಿಕ್ಕಿಕೊಂಡದ್ದೂ 


೧ ರಾವಣನು ಕೈಲಾಸವನ್ನು ಅಲ್ಲಾಡಿಸಿದನು. ಬಾಣಾಸುರನ ಪುರವನ್ನು ಶಿವನು 
ಕಾಯಬೇಕಾಗಿ ಬಂದಿತು. 


೪೦೮ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ದೇವೋಪಲಬ್ಬಿಮಪ್ರಾಪ್ಶ ನಿರ್ವೇದಾತ್‌ ಸಪ್ತಮೇನ ಹನಿ | 
ಶಿರೋತವೃಶ್ನತ್‌ ಸಧಿತಿನಾ ತತ್ರೀರ್ಥಕ್ಷಿನ್ನ ಮೂರ್ಧಜಮ್‌ ॥ ೧೮ 


ತದಾ ಮಹಾಕಾರುಣಿಕಃ ಸ ಧೂರ್ಜಟಿ- 
ರ್ಯಥಾ ವಯಂ ಚಾಗ್ನಿರಿವೋತ್ಠಿತೋ5 ನಲಾತ್‌ । 
ನಿಗ್ಗಹ್ಯ ದೋರ್ಭ್ಯಾಂ ಭುಜಯೋರ್ನ್ಯವಾರಯತ್‌- 
ತತ್ತ್ವ] ರ್ಶನಾದ್‌ ಭೂಯ ಉಪಸ್ಯೃತಾಕೃತಿಃ Il ೧೯ 


ತಮಾಹ ಚಾಂಗಾಲಮಲಂ ವೃಣೀಷ್ವ ಮೇ 
ಯಥಾಭಿಕಾಮಂ ವಿತರಾಮಿ ತೇ ವರಮ್‌ । 
ಪ್ರೀಯೇಯ ತೋಯೇನ ನೃಣಾಂ ಪ್ರಪದ್ಯತಾ- 
ಮಹೋ ತ್ವಯಾ ತ್ಮಾ ಭೃತಮರ್ದ್ಯತೇ ವೃಥಾ T ೨೦ 


ಉಂಟು'' ಎಂದರು (೧೫-೧೬). ಹೀಗೆ ನಾರದರು ಹೇಳಲಾಗಿ ವೃಕಾಸುರನು 
ತನ್ನ ದೇಹವನ್ನೇ ಅರ್ಪಿಸಿ ಆರಾಧಿಸತೊಡಗಿದನು. ಕೇದಾರತೀರ್ಥದ ಬಳಿ ತನ್ನ 
ದೇಹದ ಮಾಂಸವನ್ನು ಕಿತ್ತು ಅಗ್ನಿಯಲ್ಲಿ ಹವನಮಾಡಿ ದೇವನಾದ 5 ಹರನನ್ನು 
-ಮೆಚ್ಚಿಸಲು ಯತ್ನಿಸಿದನು (೧೭). ಶಿವನು ಪ್ರತ್ಯಕ್ಷನಾಗಲಿಲ್ಲ ಅದರಿಂದ 
ಬೇಸರಗೊಂಡ ಅಸುರನು ಆ ತೀರ್ಥದಲ್ಲಿ ಸ್ನಾನಮಾಡಿ ತಲೆಗೂದಲು 
ಒದ್ದೆಯಾಗಿರುವಾಗ ತನ್ನ ತಲೆಯನ್ನೇ ಕೊಡಲಿಯಿಂದ ಕಡಿದುಕೊಳ್ಳಲು 
ಉದ್ಯುಕನಾದನು (೧೮). ಆ ಪರಿಸ್ಥಿತಿಯನ್ನು ಕಂಡು ನಮ್ಮಂತೆಯೇ ಮರುಕಪಟ್ಟು 
ಮಹಾಕಾರುಣಿಕನಾದ ಈಶ್ವರನು ಮೂರ್ತಿಮತ್ತಾದ ಅಗ್ನಿಯೋ ಎಂಬಂತೆ 
ಬೆಳಗುತ್ತ ಅಗ್ನಿಕುಂಡದಿಂದ ಆವಿರ್ಭವಿಸಿದನು. ಒಡನೆಯೇ ಎರಡು 
ಕ್ಳ ಗಳಿಂದಲೂ ಅಸುರನು ಬಾಹುಗಳನ್ನು ಹಿಡಿದು ತಡೆಯಲಾಗಿ ಗಾಯಗೊಂಡಿದ್ದ 
ಸ್‌ ದೇಹವು ಶಿವಸ್ಪರ್ಶದಿಂದ "ಮೊದಲಿನಂತೆ ಸ ್ವಸ್ಥವಾಯಿತು (೧೯). 

ಈಶ್ವರನು ""ಅಪ್ಪಾ ಈ ಸಾಹಸಬೇಡ. ನಿನಗೆ ಏನು ಸ ಅದನ್ನು ಕೇಳಿಕೋ. 


೧ ಮೂಲದಲ್ಲಿ" ಅಗ್ನಿಮುಖ' ಎಂದಿದೆ. ದೇವ ಎಂದರ್ಥ. ಅಗ್ನಿಯ ಮೂಲಕ 
ಹವಿಸ ನನ್ನು ಸೇವಿಸುವುದರಿಂದ ದೇವತೆಗಳು ಅಗಿಮುಖರು. 'ಅಗ್ನಿಮುಖಾ ವೈ ದೇವಾ; ' 
ಎಂದು ಶ್ರುತಿ. 


ಅಷ್ಟುಶೀತಿತಮಾಧ್ಯಾಯಃ ೪೦೯ 


ದೇವಂ ಸ ವವ್ರೇ ಪಾಪೀಯಾನ್‌ ವರಂ ಭೂತಭಯಾವಹಮ್‌ । 


ಯಸ್ಯ ಯಸ ಕರಂ ಶೀರ್ಷಿ ಧಾಸ್ಯೇ ಸ ಮ್ರಿಯತಾಮಿತಿ ॥ ೨೧ 
ತಚ್ಛುತ್ವಾಭಗವಾನ್‌ ರುದ್ರೋ ದುರ್ಮನಾ ಇವ ಭಾರತ। 
ಓಮಿತಿ ಪ್ರಹಸಂಸಸ್ಸೃ ದದೇs ಹೇರಮೃತಂ ಯಥಾ ॥ ೨೨ 


ಇತ್ಯುಕ; ಸೋಂಸುರೋ ನೂನಂ ಗೌರೀಹರಣಲಾಲಸಃ। 
ಸ ತದ್ದರಪರೀಕ್ಷಾರ್ಥಂ ಶಂಭೋರ್ಮೂದರ್ದ್ದಿ ಕಿಲಾಸುರಃ । 
ಸ್ವಹಸಂ ಧಾತುಮಾರೇಭೇ ಸೋತ ಬಿಭ್ಯತ್‌ ಸಕ್ಷತಾಚ್ಛಿವಃ || ೨೩ 


ತೇನೋಪಸ್ಫಷ್ಟಃ ಸಂತ್ರಸ] ಪರಾಧಾವನ್‌ ಸವೇಪಥುಃ। 
ಯಾವದಂತಂ ದಿವೋ ಭೂಮೇಃ ಕಾಷ್ಠಾನಾಮುದಗಾದುದಕ್‌ ॥ ೨೪ 


ಇಷ್ಟವಾದ ವರವನ್ನು ಕೊಡುತ್ತೇನೆ. ನನಗೆ ಶರಣಾದ ಜನರು ಭಕ್ತಿಯಿಂದ 
ಅರ್ಪಿಸುವ ನೀರಿನಿಂದಲೇ ಪ್ರಸನ್ನನಾಗತಕ್ಕವನು ನಾನು. ವ್ಯರ್ಥವಾಗಿ 
ದೇಹವನ್ನು ಅತಿಹಿಂಸೆಗೆ ಈಡುಮಾಡಿಕೊಳ್ಳುತ್ತಿದ್ದೀಯೆ'' ಎಂದನು (೨೦). ಆಗ 
ಪಾಪಿಯಾದ ಆ ದೈತ್ಯನು ಸರ್ವಪ್ರಾಣಿಗಳಿಗೂ ಭಯಂಕರವಾದ ಒಂದು 
ವರವನ್ನು ಹರನಲ್ಲಿ ಕೇಳಿಕೊಂಡನು. ""ಯಾರ ತಲೆಯ ಮೇಲೆ ನಾನು 
ಕೈಯಿಡುತ್ತೇನೋ ಅವರು ಸತುಹೋಗಬೇಕು'” ಎಂಬುದೇ ಅವನು ಕೇಳಿಕೊಂಡ 
ವರ | (೨೧). ಅದನ್ನು ಕೇಳಿ, ಪರೀಕ್ಷಿತರಾಜ, ಭಗವಾನ್‌ ರುದ್ರನು ಕೊಂಚ 
ಎಷಣ್ಣನಾದನು. ಆದರೂ ನಗುತ್ತ "ಓಂ-ಆಗಲಿ' ಎಂದು ನುಡಿದು, ಹಾವಿಗೆ 
ಹಾಲೆರೆದಂತೆ ವರವನ್ನಿತನು (೨೨). ವಾಸ್ತವವಾಗಿ ಆ ವೃಕಾಸುರನು ಪಾರ್ವತಿಯನ್ನು 
ಅಪಹರಿಸಬೇಕೆಂಬ ಲಾಲಸೆಯಲ್ಲಿದ್ದನು. ವರವನ್ನುಪರೀಕ್ಷಿಸಿ ನೋಡುತ್ತೇನೆಂಬ 
ನೆವದಿಂದ ಅಸುರನು ಶಿವನ ತಲೆಯಮೇಲೆ ಕೈಯಿಡಲು ಹೊರಟನು | ತಾನು 
ಮಾಡಿದ ತಪ್ಪಿಗಾಗಿ ಶಿವನಿಗೆ ಭಯವಾಯಿತು (೨೩). ಅವನು ಹೆದರಿ ನಡುಗುತ್ತ 
ಓಡಲಾರಂಭಿಸಿದನು. ಅಸುರನು ಬೆನ್ನಟ್ಟಿದನು. ಸ್ವರ್ಗದ ಅಂತ್ಯಕ್ಕೆ ಭೂಮಿಯ 
ಅಂಚೆಗೆ, ದಿಕ್ಕುಗಳ ತುದಿಗೆ ಓಡಿ, ಕಡೆಗೆ ಉತರದಿಕ್ಕಿಗೆ ಹರನು ಧಾವಿಸಿದನು. ಅದಕ್ಕೆ 
ಪರಿಹಾರವೇನೆಂದು ದೇವಾಧಿದೇವತೆಗಳಿಗೂ ದಿಕ್ಕು ತೋಚದೆ ಅವರು 
ಸುಮ್ಮನಾದರು. ಅನಂತರ ಹರನು ತಮಸಿಗೆ ಪರದಲ್ಲಿರುವದೇದೀಪ್ಯಮಾನವಾದ 


೪೧೦ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಅಜಾನಂತಃ ಪ್ರತಿವಿಧಿಂ ತೂಪ್ಲೀಮಾಸನ್‌ ಸುರೇಶಧಾಃ | 


ತತೋ ವೈಕುಂಠಮಗಮದ್‌ ಭಾಸ್ವರಂ ತಮಸಃ ಪರಮ್‌ ॥ ೨೫ 
ಯತ್ರ ನಾರಾಯಣಃ ಸಾಕ್ಷಾನ್ನ್ಯಾ ಸಿನಾಂ ಪರಮಾ ಗತಿಃ । 
ಶಾಂತಾನಾಂ ನ್ಯಸದಂಡಾನಾಂ ಯತೋ ನಾವರ್ತತೇ ಗತಃ ॥ ೨೬ 


ತಂ ತಥಾವ್ಯಸನಂ ದೃಷ್ಟ್ವಾ ಭಗವಾನ್‌ ವೃಜಿನಾರ್ದನಃ 
ದೂರಾತ್‌ ಪ್ರತ್ಯುದಿಯಾದ್‌ ಭೂತ್ವಾವಟುಕೋ ಯೋಗಮಾಯಯಾ 


ಮೇಖಲಾಜಿನದಂಡಾಕ್ಷೆ ಪಸೇಜಸಾಗ್ಲಿರಿವ ಜ್ವಲನ್‌ । 


ಅಭಿವಾದಯಾಮಾಸ ಚ ತಂ ಕುಶಪಾಣಿರ್ವಿನೀತವತ್‌ ॥ ೨೮ 
ಶ್ರೀಭಗವಾನುವಾಚ- 

ಶಾಕುನೇಯ ಭವಾನ್‌ ವ್ಯಕ್ತಂ ಶ್ರಾಂತಃ ಕಿಂ ದೂರಮಾಗತಃ । 

ಕ್ಷಣಂ ವಿಶ್ರಮ್ಯತಾಂ ಪುಂಸ ಆತ್ಮಾಯಂ ಸರ್ವಕಾಮಧುಕ್‌ ॥ ೯ 


ವೈಕುಂಠಕ್ಕೆ (ಶ್ವೇತದ್ವೀಪಕ್ಕೆ) ಹೋದನು (೨೪-೨೫). ಎಲ್ಲ ಶಾಂತರೂ 
ದಂಡನಾದಿ ಕ್ರಿಯಾವರ್ಜಿತರೂ ಆದ ಪರಮಹಂಸರಿಗೆ ಪರಮಗತಿಯಾದ 
ಸಾಕ್ಷಾತ್‌ ಶ್ರೀಮನ್ನಾರಾಯಣನು ನೆಲೆಸಿರುವನೋ, ಎಲ್ಲಿಗೆ ಹೋದವರು ಮತ್ತೆ 
ಸಂಸಾರಕ್ಕೆ ಮರಳುವುದಿಲ್ಲವೋ ಅಲ್ಲಿಗೆ ಧಾವಿಸಿದನು (೨೬). ಆ ರೀತಿಯಲ್ಲಿ 
ಸಂಕಟಕ್ಕೆ ಸಿಕ್ಕಿದ್ದ ಶಿವನು ಬರುತ್ತಿರುವುದನ್ನರಿತು ಪಾಪಹಾರಿಯಾದ ಭಗವಂತನು 
ಯೋಗಮಾಯೆಯಿಂದ ಚಿಕ್ಕವಟುವಿನ ವೇಷವನ್ನು ಧರಿಸಿ ದೂರದಲ್ಲಿ 
ಎದುರಾಗಿ ಬಂದನು. ಮೇಖಲೆ, ಕೃಷ್ಣಾಜಿನ, ದಂಡ, ಜಪಸರಗಳನ್ನು ಧರಿಸಿ, 
ತೇಜಸಿನಿಂದ ಅಗ್ನಿಯಂತೆ ಪ್ರಕಾಶಿಸುತ್ತ ಕುಶಗಳನ್ನು ಕೈಯಲ್ಲಿ ಹಿಡಿದಿದ್ದಆ ವಟುವು, 
(ಅಟ್ಟಿಸಿಕೊಂಡು ಬರುತ್ತಿದ್ದ ವೃಕಾಸುರನನ್ನು ನೋಡಿ) ವಿನೀತನಂತೆ ನಮಸ್ಕರಿಸಿ 
ಹೀಗೆಂದನು : (೨೭-೨೮) : ““ಎಲ್ಫೆ ಶಕುನಿಪುತ್ರ-ವೃಕಾಸುರ, ನೀನು ತುಂಬ 
ಬಳಲಿರುವುದು ಕಾಣುತಿದೆ. ಇದೇನು ಇಷ್ಟುದೂರ ಬಂದೆ? ಸ್ವಲ್ಪವಿಶ್ರಮಿಸಿಕೊ. 
ಸಕಲ ಇಷ್ಟುರ್ಥಗಳನ್ನೂ ಸಾಧಿಸತಕ್ಕದ್ದೂ ದೇಹ (ದೇಹಕ್ಕೆ ಹೆಚ್ಚು ಆಯಾಸ 


ಅಷ್ಟುಶೀತಿತಮಾಧ್ಯಾಯಃ ೪೧೧ 
ಯದಿ ನಃ ಶ್ರವಣಾಯಾಲಂ ಯುಷ್ಠದ್ವ್ಯವಸಿತಂ ವಿಭೋ । 
ಭಣ್ಯತಾಂ ಪ್ರಾಯಶಃ ಪುಂಭಿರ್ಧ್ವತೈೆಃ ಸ್ಪಾರ್ಧಾನ್‌ ಸಮಾಹತೇ॥ ೩೦ 
ಶ್ರೀಶುಕಉವಾಚ- 
ಏವಂ ಭಗವತಾ ಪೃಷ್ಟೋ ವಚಸಾಮೃತವರ್ಷಿಣಾ 
ಗತಕ್ಷಮೋತ ಬ್ರವೀತಸ್ಕೈ ಯಥಾಪೂರ್ವಮನುಷ್ಠಿತಮ್‌ ॥ ೩೧ 
ಶ್ರೀಭಗವಾನುವಾಚ- 
ಏವಂ ಚೇತರ್ಹಿ ತದ್ದಾಕ್ಕಂ ನ ವಯಂ ಶ್ರದ್ದಧೀಮಹಿ॥ 
ಯೋ ದಕ್ಷಶಾಪಾತ್‌ ಪೈಶಾಚ್ಯಂ ಪ್ರಾಪ; ಪ್ರೇತಪಿಶಾಚರಾಟ್‌ ॥ ೩೨ 
ಯದಿ ವಸತ್ರ ವಿಶ್ರಂಭೋ ದಾನವೇಂದ್ರ ಜಗದುರ್‌ । 


MS a ಕ್ಷೆ 
ತರ್ಹ್ಯಂಗಾಶು ಸ್ಪಶಿರಸಿ ಹಸಂ ನೃಸ್ಯ ಪ್ರತೀಯತಾಮ್‌ ॥ ೩೩ 
ಯದ್ಯಸತ್ಯಂ ವಚಃ ಶಂಭೋಃ ಕಥಂಚಿದ್‌ ದಾನವರ್ಷಭ। 
ತದ್ಳೆನಂ ಜಹ್ಯಸದ್ವಾಚಂ ನ ಯದ್‌ ವಕಾನ್ಸತಂ ಪುನಃ॥ ೩೪ 


ಕೊಡಬಾರದು). ಹೇ ಸ್ವಾಮಿ, ನಿಮ್ಮ ಉದ್ದೇಶವೇನೆಂಬುದನ್ನು ನಾವು 
ಕೇಳಬಹುದಾಗಿದ್ದರೆ ಹೇಳೋಣವಾಗಲಿ. ಸಾಮಾನ್ಯವಾಗಿ ಸಹಾಯಕರಿಂದ 
ಜನರು ತಮ್ಮ ಕಾರ್ಯವನ್ನು ನೆರವೇರಿಸಿಕೊಳ್ಳುತ್ತಾರಲ್ಲವೆ ?'' ಎಂದನು 
(೨೯-೩೦). ಅಮೃತವನ್ನು ಸುರಿಸುವಂತಿದ್ದಮೆಲ್ಲುಡಿಯಿಂದ ಭಗವಂತನು ಹೀಗೆ 
ಕೇಳಲಾಗಿ, ಅಸುರನು ವಿಶ್ರಮಿಸಿಕೊಂಡು ನಡೆದುದೆಲ್ಲವನ್ನೂ ವಿವರಿಸಿ 
ಹೇಳಿದನು. ಆಗ ವಟುವೇಷಧಾರಿಯಾದ ಭಗವಂತನು ಹೀಗೆಂದನು (೩೧) : 
""ದಾನವೇಂದ್ರ, ಹೀಗಾದರೆ ಹರನ ಮಾತನ್ನು ನಾವು ನಂಬಲಾರೆವು. 
ದಕ್ಷಶಾಪದಿಂದ ಪಿಶಾಚವೃತ್ತಿಯವನಾಗಿ ಪ್ರೇತಗಳಿಗೂ ಪಿಶಾಚಿಗಳಿಗೂ 
ಒಡೆಯನಾಗಿರತಕ್ಕವನು ಆತ! (೩೨). ಒಂದು ವೇಳೆ ಅವನು ಜಗದ್ಗುರುವೆಂದು 
ಭಾವಿಸಿರುವ ನಿನಗೆ ಅವನ ಮಾತಿನಲ್ಲಿ ನಂಬಿಕೆಯಿರುವುದಾದರೆ, ಈಗಲೇ ನಿನ್ನ 
ತಲೆಯಮೇಲೆ ಕೈಯಿಟ್ಟುಕೊಂಡು ಪರೀಕ್ಷಿಸಬಾರದೇಕೆ ? ಶಂಭುವಿನ ಮಾತು 
ಹುಸಿಯಾದ ಪಕ್ಷದಲ್ಲಿ ಅವನನ್ನು ಕೊಂದುಹಾಕು | ಮತ್ತೆ ಅವನು ಹೀಗೆ 


೪೧೨ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಇತಂ ಭಗವತಶಿತ್ರೆರ್ವಚೋಭಿ: ಸಸುಪೇಶಲೆಃ। 
ಛ ಚಮರ ಲ 


ಭಿನ್ನಧೀರ್ವಿಸ್ಥೃತಃ ಶೀರ್ಷ್ಲಿ ಸಹಸಂ ಕುಮತಿರ್ವ್ಯಧಾತ್‌ || ೩೫ 
ಅಥಾಪತದ್‌ ಭಿನ್ನಶಿರಾ ವಜ್ರಾಹತ ಇವ ಕ್ಷಣಾತ್‌ । 

ಜಯಶಬ್ಲೋ ನಮಃಶಬ್ಯಃ ಸಾಧುಶಬ್ಬೋ5 ಭವದ್‌ ದಿವಿ॥ ೩೬ 
ಮುಮುಚುಃ ಪುಷ್ಠವರ್ಷಾಣಿ ಹತೇ ಪಾಪೇ ವೃಕಾಸುರೇ 
ದೇವರ್ಷಿಪಿತ್ಛಗಂಧರ್ವಾ ಮೋಚಿತಃ ಸಂಕಟಾಚ್ಛಿವಃ || ೩೭ 


ಮುಕಂ ಗಿರಿಶಮಭ್ಯಾಹ ಭಗವಾನ್‌ ಪುರುಷೋತಮಃ। 
ಅಹೋ ದೇವ ಮಹಾದೇವ ಪಾಪೋ5 ಯಂ ಸ್ವೇನ ಪಾಪ್ಠನಾ ॥। ೩೮ 


ಹತಃಕೋನು ಮಹತ್ಸ್ವೀಶ ಜಂತುರ್ವೈ ಕೃತಕಿಲ್ಲಿಷಃ! 
ಕ್ಷೇಮಾ ಸ್ಯಾತ್‌ ಕಿಮು ಎಶ್ಟೇಶೇ ಕ್ಷತಾಗಸ್ಕೋ ಜಗದ್ಗುರ್‌ೌ Il ೩೯ 


ಸುಳ್ಳಾಡದಿರಲಿ!'' ಎಂದನು (೩೩-೩೪). ಹೀಗೆ ಭಗವಂತನ ಗುಪಾಶಯವುಳ್ಳ 
ಭ್ರಾಮಕವಚನಗಳಿಗೆ ಮರುಳಾಗಿ ಆ ದುರುಳನು ಬುದ್ದಿಗೆಟ್ಟು ಮರೆತು ತನ್ನ 
ತಲೆಯಮೇಲೆ ಕೈಯಿಟ್ಟುಕೊಂಡನು ! ಒಡನೆಯೇ ಸಿಡಿಲುಹೊಡೆದಂತೆ 
ತಲೆಯೊಡೆದು ಸತುಬಿದ್ದನು! "ಜಯ ಜಯ, ನಮೋನಮಃ ಭಲಾ ಭೇಷ್‌ ! ' 
ಎಂಬ ಶಬ್ದಗಳು ನಭದಲ್ಲಿ ಉಗ್ಗಡಿಸಿದವು" (೩೫-೩೬). ಪಾಪಿಯಾದ 
ವೃಕಾಸುರನು ಸತ್ತು ಉರುಳಲು, ದೇವರ್ಷಿ-ಪಿತೃ-ಗಂಧರ್ವರು 
ಹೂಮಳೆಗರೆದರು. ಶಿವನು ವಿಪತಿನಿಂದ ಪಾರಾದನು. ಆಗ 
ಪುರುಷೋತ್ತಮನಾದ ನಾರಾಯಣನು ಶಿವನನ್ನು ಕುರಿತು ""ಆಹಾ! ದೇವ, 
ಮಹಾದೇವ, ಪಾಪಿಯಾದ ಈ ಅಸುರನು ತಾನು ಮಾಡಿದ ಪಾಪಕರ್ಮಕ್ಕೆ 
ಬಲಿಯಾದನು. ಹೇ ಪ್ರಭು, ಮಹಾತ್ಮರಿಗೆ ಅಪಚಾರ ಮಾಡತಕ್ಕವನು ಕ್ಷೇಮವಾಗಿ 
ಉಳಿಯುವುದುಂಟೆ ? ಅದರಲ್ಲಿಯೂ ಎಶ್ತೇಶ್ವರನೂ ಜಗದುರುವೂ ಆದ 
ನಿನ್ನ ವಿಷಯದಲ್ಲಿ ತಪ್ಪೆಸಗಿದವನ ಪಾಡು ಏನಾದೀತು ?'' ಎಂದು ನುಡಿದನು 


೧ 'ಪುರಾಣಾಂತರಗಳಲ್ಲಿ ಬಂದಿರುವ ಮೋಹಿನೀ- ಭಸ್ಮಾಸುರರ ಕಥೆಯನ್ನಿಲ್ಲಿ 
ಸ್ಮರಿಸಿಕೊಳ್ಳಬಹುದು. 


ಏಕೋನನವತಿತಮಾಧ್ಯಾಯಃ ೪೧೩ 
ಯ ಏವಮವ್ಯಾಕೃತಶಕ್ಟುದನ್ನತಃ- 
ಪರಸ್ಯ ಸಾಕ್ಷಾತ್‌ ಪರಮಾತ್ಮನೋ ಹರೇಃ । 
ಗಿರಿತ್ರಮೋಕ್ಷಂ ಕಥಯೇಚ್ಛೃಣೋತಿ ವಾ 
ವಿಮುಚ್ಛತೇ ಸಂಸ್ಕತಿಭಿಸಥಾರಿಭಿಃ || ೪೦ 
ಇತಿ ಶ್ರೀಮದ್ಭಾ ಗವತೇ ದಶಮಸ್ಕಂಧೇ ಅಷ್ಟುಶೀತಿತಮಾಧ್ಯಾಯಃ 





ಏಕೋನನವತಿತಮಾಧ್ಯಾಯಃ 


ಶ್ರೀಶುಕ ಉವಾಚ- 
ಸರಸ್ವತ್ಯಾಸಟೇ ರಾಜನ್ನಷಯಃ ಸತ್ರಮಾಸತ। 
ವಿತರ್ಕಃ ಸಮಭೂತೇಷಾಂ ತ್ರಿಷ್ಠಧೀಶೇಷು ಕೋ ಮಹಾನ್‌ ॥ ೧ 


(೨೭-೨೯). ಈ ಪ್ರಕಾರವಾಗಿ ವಾಜ್ಞನಸ್ಸುಗಳಿಗೆ ಅಗೋಚರವಾದ ದಿವ್ಯಶಕಿಗಳೆ 
ಸಮುದ್ರನೂ ಸಾಕ್ಷಾತ್‌ ಪರಮಾತ್ಮನೂ ಆದ ಶ್ರೀಹರಿಯಿಂದ ಶಿವನು 
ತನಗೊದಗಿದ ವಿಪತ್ತಿನಿಂದ ಪಾರಾದ ವೃತ್ತಾಂತವನ್ನು ಯಾರು ಹೇಳುವರೋ 
ಅಥವಾ ಕೇಳುವರೋ ಅವರು ಸಂಸಾರಕಷ್ಟಗಳಿಂದಲೂ ವೈರಿಗಳಿಂದಲೂ 
ಬಿಡುಗಡಿ ಹೊಂದುವರು (೪೦). 


ಇಲ್ಲಿಗೆ ಶ್ರೀಮದ್ದಾಗವತದ ದಶಮಸ್ಕಂಧದಲ್ಲಿಎಂಬತ್ತಂಟನೆಯ ಅಧ್ಯಾಯ. 





ಅಧ್ಯಾಯ ೮೯ 
ತ್ರಿಮೂರ್ತಿಗಳಲ್ಲಿ ವಿಷ್ಣುವು ಶ್ರೇಷ್ಠನೆಂದು ಭೃಗುಮುನಿಯು ಪರೀಕ್ಷಿಸಿ ನಿರ್ಣಯಿಸುವುದು. 
ಶ್ರೀಕೃಷ್ಣನು ಅರ್ಜುನನೊಡನೆ ಹೋಗಿ ಮೃತರಾದ ಬ್ರಾಹ್ಮಣಪುತ್ರರನ್ನು 
ಭೂಲೋಕಕ್ಕೆ ಕರೆತರುವುದು. 

ಮತ್ತೆ ಶುಕಮುನಿಗಳು ಹೇಳಿದರು : ಪರೀಕ್ಷಿತರಾಜ, ಸರಸ್ವತೀನದಿಯ 
ತೀರದಲ್ಲಿ ಯಷಿಗಳು ಒಂದು ದೊಡ್ಡ ಯಾಗವನ್ನು ನಡೆಸುತ್ತಿದ್ದರು. ಆಗ 
ತ್ರಿಮೂರ್ತಿಗಳಲ್ಲಿ ಯಾರು ದೊಡ್ಡವರೆಂದು ಅವರಲ್ಲಿ ಚರ್ಚೆ ಹುಟ್ಟಿತು. ಅದನ್ನು 
ತಿಳಿದು ಬರುವುದಕ್ಕಾಗಿ ಆ ಖಷಿಗಳು ಬ್ರಹ್ಮಸುತನಾದ ಭೃಗುಮುನಿಯನ್ನು 


೪೧೪ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ತಸ್ಯ ಜಿಜ್ಞಾಸಯಾ ತೇ ವೈ ಭೃಗುಂ ಬ್ರಹ್ಮಸುತಂ ನಪ! 


ತಜ್ಞಪೈೈ ಪ್ರೇಷಯಾಮಾಸುಃ 


ಸೋತಭ್ಯಗಾದ್‌ ಬ್ರಹ್ಮಣಃ ಸಭಾಮ್‌ ॥ ೨ 
ನ ತಸ್ಮೈ ಪ್ರಹ್ವಣಂ ಸೋತ್ರಂ ಚಕ್ರೇ ಸತ್ತ್ವಪರೀಕ್ಷಯಾ। 
ತಸ್ಪೃಚುಕ್ರೋಧ ಭಗವಾನ್‌ ಪ್ರಜ್ವಲನ್‌ ಸ್ವೇನ ತೇಜಸಾ ॥ ೩ 


ಸ ಆತ್ಮನ್ಯುತ್ಥಿತಂ ಮನ್ಸು ಮಾತೃ್ಮಜಾಯಾತ್ಮನಾ ಪ್ರಭುಃ | 
ಅಶೀಶಮದ್‌ ಯಥಾ ವಹ್ನಿಂ ಸ್ವಯೋನ್ಯಾ ವಾರಿಣಾ5 5ತ್ಮಭೂಃ | ೪ 


ತತಃ ಕೈಲಾಸಮಗಮತ್‌ ಸ ತಂ ದೇವೋ ಮಹೇಶ್ವರಃ | 
ಪರಿರಬ್ದುಂ ಸಮಾರೇಭೇ ಉತ್ಥಾಯ ಭ್ರಾತರಂ ಮುದಾ ॥ ೫ 


ಕಳಿಸಿದರು. ಅದರಂತೆ ಆತನು ಬ್ರಹ್ಮನ ಸಭೆಗೆ ಹೋದನು (೧-೨). ಅಲ್ಲಿಬ್ರಹ್ಮನ 
ಸತ್ತ್ವವನ್ನು ಪರೀಕ್ಷಿಸುವುದಕ್ಕಾಗಿ ಭ್ಬಗುವು ಆತನಿಗೆ ನಮಸ್ಕರಿಸಲೂ ಇಲ್ಲ 
ಸೋತ್ರವನ್ನೂ ಮಾಡಲಿಲ್ಲ ಆಗ ಬ್ರಹ್ಮನು ಕೋಪದಿಂದ ಕಿಡಿಕಿಡಿಯಾದನು. 
ಆದರೆ ಪ್ರಭುವಾದ ಬ್ರಹ್ಮನು ತನ್ನಲ್ಲಿ ಹುಟ್ಟಿದ ಕೋಪವನ್ನು ಭೃಗುವು ತನ್ನ 
ಮಗನೆಂಬ ನಿಮಿತ್ತದಿಂದ, ತನ್ನಲ್ಲಿಯೇ ನುಂಗಿಕೊಂಡನು ; ಬೆಂಕಿಯು ತನ್ನಿಂದ 
ಹುಟ್ಟಿದ ನೀರಿನಿಂದ ತಾನೇ ತಣ್ಣಗಾಗುವುದಿಲ್ಲವೆ, ಹಾಗೆ" (೩-೪) . ಆಮೇಲೆ 
ಭ್ಭುಗುಮಹರ್ಷಿಯು ಕೈಲಾಸಕ್ಕೆ ಹೋದನು. ಅಲ್ಲಿ ದೇವನಾದ ಮಹೇಶ್ವರನು 
ಭೃಗುವನ್ನು ನೋಡಿ ಪೀಠದಿಂದೆದ್ದು ಸಂತೋಷದಿಂದ ಸಹೋದರನನ್ನು 
ಆಲಿಂಗಿಸಿಕೊಳ್ಳುವಂತೆ ಭೃಗುವನ್ನು ಆಲಿಂಗಿಸಲು ಹೋದನು. 'ನೀನು 
ಉನ್ಸಾರ್ಗದಲ್ಲಿ ನಡೆಯತಕ್ಕವನು |” ಎಂದು ಹೇಳಿ ತನ್ನನ್ನು ಆಲಿಂಗಿಸಿಕೊಳ್ಳಲು 
ಭೃಗುವು ಒಪ್ಪಲಿಲ್ಲ (೫). ಅದರಿಂದ ಕೆರಳಿದ ಈಶ್ವರನು ಉಗ್ರನೇತ್ರನಾಗಿ 
ಭೃಗುವನ್ನು ಶೂಲದಿಂದ ತಿವಿಯಲು ಹೊರಟನು. ಆಗ ಪಾರ್ವತೀ ದೇವಿಯು 
ಪತಿಯ ಪಾದಗಳ ಮೇಲೆ ಬಿದ್ದು ಮೃದುನುಡಿಗಳಿಂದ ಸಂತೈಸಿದಳು. ಅನಂತರ 


೧ "ಅಗ್ನೇರಾಪಃ' ಎಂಬ ಶ್ರುತಿಪ್ರಮಾಣದಿಂದ ಜಲವು ಅಗ್ನಿಯಿಂದ ಜನಿಸುತ್ತದೆ. ಅಗ್ನಿಯು 
ತನ್ನಿಂದ ಹುಟ್ಟಿದ ಜಲದಿಂದ ಶಾಂತವಾಗುತ್ತದೆ. ಹಾಗೆಯೇ ಬ್ರಹ್ಮನಿಂದ ಹುಟ್ಟಿದ ಭೃಗುವಿನ 
ನಿಮಿತ್ತದಿಂದ ಬ್ರಹ್ಮನ ಕೋಪ ಅಡಗಿ ಬ್ರಹ್ಮನು ಶಾಂತನಾದನು. 


ಏಕೋನನವತಿತಮಾಧ್ಯಾ ಯಃ ೪೧೫ 


ನೈಚ್ಛತ್ತ್ವಮಸ್ಯುತಥಗ ಇತಿ ದೇವಶ್ಚು ಕೋಪಹ!। 


ಶೂಲಮುದ್ಯಮ್ಯ ತಂ ಹಂತುಮಾರೇಭೇ ತಿಗ್ಗಲೋಚನಃ Il 


ಪತಿತ್ವಾಪಾದಯೋರ್ದೇವೀ ಸಾಂತ್ರಯಾಮಾಸ ತಂ ಗಿರಾ । 

ಅಥೋ ಜಗಾಮ ವೈಕುಂಠಂ ಯತ್ರ ದೇವೋ ಜದನಾರ್ದನಃ॥ ೭ 
ಶಯಾನಂ ಶ್ರಿಯ ಉತ್ತಂಗೇ ಪದಾ ವಕ್ಷಸ್ಕತಾಡಯತ್‌ । 

ತತ ಉತ್ಪಾಯ ಭಗವಾನ್‌ ಸಹ ಲಕ್ಷಾ ಎಕೆ ಸತಾಂ ಗತಿಃ ॥ ಲೆ 


ಸ್ವತಲ್ಪಾದವರುಹ್ಯಾಥ ನನಾಮ ಶಿರಸಾ ಮುನಿಮ್‌ । 
ಆಹ ತೇ ಸ್ವಾಗತಂ ಬ್ರಹ್ಮನ್‌ ನಿಷೀದಾತ್ರಾಸನೇ ಕ್ಷಣಮ್‌ | 


ಅಜಾನತಾಮಾಗತಾನ್‌ ವಃ ಕ್ಷಂತುಮರ್ಹಥ ನಃ ಪ್ರಭೋ॥ ೯ 
ಅತೀವ ಕೋಮಲ್‌ ತಾತ ಚರಣ್‌ ತೇ ಮಹಾಮುನೇ। 
ಆತ್ಯುಕ್ತ್ವಾವಿಪ್ರಚರಣೌ್‌ ಮರ್ದಯನ್‌ ಸ್ಟೇನ ಪಾಣಿನಾ ॥ ೧೦ 
ಪುನೀಹಿ ಸಹಲೋಕಂ ಮಾಂ ಲೋಕಪಾಲಾಂಶ್ಚ ಮದ್ದತಾನ್‌ | 
ಪಾದೋದಕೇನ ಭವತಸೀರ್ಥಾನಾಂತೀರ್ಥಕಾರಿಣಾ॥ ೧೧ 


ಭೃಗುಮುನಿಯು ಜನಾರ್ದನನಿರುವ ವೈಕುಂಠಕ್ಕೆ ತೆರಳಿದನು (೬-೭). ಅಲ್ಲಿ 
ಲಕ್ಷ್ಮೀದೇವಿಯ ತೊಡೆಗಳ ಮೇಲೊರಗಿ ಮಲಗಿದ್ದ ವಿಷ್ಣುವನ್ನು ಕಂಡು 
ಮುನಿಯು ಅವನ ಎದೆಯೊನ್ನೊದ್ದನು! ಆಗ ಸಜ್ಜನರಿಗೆ ಗತಿಯಾದ ಭಗವಂತನು 
ಲಕ್ಷ್ಮಿಯೊಡನೆ ಮೇಲೆದ್ದುಮಂಚದಿಂದಿಳಿದು ತಲೆಬಾಗಿ ಮುನಿಗೆ ವಂದಿಸಿದನು. 
ಮತ್ತು""ಓ ಮಹರ್ಷಿ, ನಿನಗೆ ಸ್ವಾಗತ. ಈ ಪೀಠದಲ್ಲಿಸ್ವಲ್ಪಹೊತ್ತುಕುಳಿತುಕೊ. 
ನೀನು ಬಂದದ್ದು ನಮಗೆ ತಿಳಿಯಲಿಲ್ಲ. ಹೇ ಪ್ರಭು, ನಮ್ಮನ್ನು ಮನ್ನಿಸಬೇಕು 
(೮-೯). ಮಹಾಮುನಿಯೆ, ನಿನ್ನ ಪಾದಗಳು ಅತ್ಯಂತ ಕೋಮಲವಾಗಿವೆ. 
(ಅವುಗಳಿಗೆ ನೋವಾಗಿರಬೇಕು |) '' ಎಂದು ನುಡಿದು ತನ್ನ ಕೈಯಿಂದಲೇ ಆ 
ವಿಪ್ರನ ಪಾದಗಳನ್ನು ನೀವುತ್ತ ಹೀಗೆಂದನು : (೧೦). ""ಹೇ ಭಗವನ್‌, 
ಪವಿತ್ರತೀರ್ಥಗಳನ್ನೂ ಪಾವನಗೊಳಿಸುತ್ತದೆ ನಿನ್ನ ಪಾದೋದಕ. ನನ್ನನ್ನೂ 
ನನ್ನ ಲೋಕವನ್ನೂ ಭಕ್ತರಾದ ಲೋಕಪಾಲರನ್ನೂ ನಿನ್ನ ಪಾದೋದಕದಿಂದ 


೪೧೬ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಅದ್ಯಾಹಂ ಭಗವನ್‌ ಲಕ್ಷಾ ಕ್‌ ಆಸಮೇಕಾಂತಭಾಜನಮ್‌!। 
ವತ್ಸ ತತ್ಳುರಸಿ ಮೇ ಭೂತಿರ್ಭವತ್ಪಾದಹತಾಂಹಸಃ॥ ೧೨ 


ಶ್ರೀಶುಕ ಉವಾಚ- 

ಏವಂ ಬ್ರುವಾಣೇ ವೈಕುಂಠೇ ಭೃಗುಸನ್ನಂದ್ರಯಾ ಗಿರಾ। 
ನಿರ್ವತಸರ್ಪಿತಸೂಷ್ಲೀಂ ಭಕ್ತತ್ಕಂಠೋತಶ್ರುಲೋಚನಃ॥ ೧೩ 
ಪುನಶ್ಚಸತ್ರಮಾವ್ರಜ್ಯ ಮುನೀನಾಂ ಬ್ರಹ್ಮವಾದಿನಾಮ್‌ । 
ಸ್ವಾನುಭೂತಮಶೇಷೇಣ ರಾಜನ್‌ ಭೃಗುರವರ್ಣಯತ್‌ ॥ ೧೪ 


ತನ್ನಿಶಮ್ಯಾಥ ಮುನಯೋ ಎಸ್ಕಿತಾ ಮುಕಸಂಶಯಾಃ 
ಭೂಯಾಂಸಂ ಶ್ರದ್ಧಧುರ್ವಿಷ್ಣುಂ 
ಯತಃ ಶಾಂತಿರ್ಯತೋ5 ಭಯಮ್‌ ॥। ೧೫ 


ಧರ್ಮಃ ಸಾಕ್ಷಾದ್‌ ಯತೋ ಜ್ಞಾನಂ ವೃರಾಗ್ಯಂ ಚ ತದನ್ನಿತಮ್‌ ಲ 
ಐಶ್ವರ್ಯಂ ಚಾಷಧಾ ಯಸ್ಮಾದ್‌ ಯಶಶಾತ ಮಲಾಪಹಮ್‌ ॥ ೧೬ 
ಜಿ ಚಲ 


ಪವಿತ್ರಗೊಳಿಸು. ಇಂದು ನಾನು ಲಕ್ಷ್ಮಿಯೊಡನೆ ಏಕಾಂತದಲ್ಲಿದ್ದೆ ನಿನ್ನ ಪಾದದ 
ಒದೆತದಿಂದ ನನ್ನಪಾಪವು ಲಯಿಸಿತು. ಇನ್ನುನನ್ನವಕ್ಷಸ್ಥಳದಲ್ಲಿ ಕಲ್ಯಾಣ ಸಂಪತ್ತು 
ನೆಲೆಸಿರುವುದು'' (೧೧-೧೨). ಹೀಗೆ ವಿಷ್ಣುವು ಗಂಭಿರ ಧ್ವನಿಯಿಂದ 
ನುಡಿಯುತಿರಲಾಗಿ, ಅದನ್ನು ಸುಮ್ಮನೆ ಆಲಿಸುತ್ತಿದ್ದ ಭೃಗುಮುನಿಗೆ 
ಭಕ್ಷಾವೇಶದಿಂದ ಕಂಬನಿ ತುಂಬಿತು. ಅವನು ಆನಂದದಿಂದ ತೃಪ್ರನಾದನು 
(೧೩). ರಾಜ, ಅನಂತರ ಭೃಗುವು ಯಾಗಶಾಲೆಗೆ ಹಿಂದಿರುಗಿ ಬಂದು ತನ್ನ 
ಅನುಭವವನ್ನು ಬ್ರಹ್ಮವಾದಿಗಳಾದ ಖುಷಿಗಳಿಗೆ ಸಂಪೂರ್ಣವಾಗಿ ವರ್ಣಿಸಿ 
ಹೇಳಿದನು. ಅದಲವನ್ನೂಕೇಳಿದ ಯಪಷಿಗಳು ಎಸ್ಥಿತರಾದರು. ಅವರಿಗೆ ಸಂದೇಹ 
ಉಳಿಯಲಿಲ್ಲ ತ್ರಿಮೂರ್ತಿಗಳಲ್ಲಿವಿಷ್ಣುವೇ ಅಧಿಕನೆಂದು ನಿಶ್ಚಯಿಸಿದರು. ಶಾಂತಿ 
ಮತ್ತು ಅಭಯಗಳು ಆತನಲ್ಲಿ ನೆಲೆಸಿವೆ (೧೪-೧೫). ಧರ್ಮ, ಜ್ಞಾನ, 
ಜ್ಞಾನಯುಕ್ತವಾದ ವೈರಾಗ್ಯ, ಅಣಿಮಾದ್ಯಷ್ಠವಿದ್ಳೆಶ್ರರ್ಯ, ಭಕರ ಅಂತಃಕರಣದ 
ಕೂಳೆಯನ್ನು ತೊಳೆಯುವ ಕೀರ್ತಿ-ಇವೆಲ್ಲ ಅವನಲ್ಲಿ ಕೇಂದ್ರೀಕೃತವಾಗಿವೆ. 


ಏಕೋನನವತಿತಮಾಧ್ಯಾಯಃ ೪೧೭ 


ಮುನೀನಾಂ ನ್ಯಸದಂಡಾನಾಂ ಶಾಂತಾನಾಂ ಸಮಚೇತಸಾಮ್‌ | 
ಅಕಿಂಚನಾನಾಂ ಸಾಧೂನಾಂ ಯಮಾಹುಃ ಪರಮಾಂ ಗತಿಮ್‌ ॥ ೧೭ 
ಸತ್ತ್ವಂ ಯಸ್ಯ ಪ್ರಿಯಾ ಮೂರ್ತಿರ್ಬ್ರಾಹ್ಮಣಾಸ್ಥಿ ಸೃದೇವತಾಃ । 
ಭಜಂತ್ಯನಾಶಿಷಃ ಶಾಂತಾಯಂವಾ ನಿಪುಣಬುದ್ದಯಃ || ೧೮ 
ತ್ರಿವಿಧಾಕ್ಛತಯಸಸ್ಯ ರಾಕ್ಷಸಾ ಅಸುರಾಃ ಸುರಾಃ । 

ಗುಣಿನ್ಯಾ ಮಾಯಯಾ ಸೃಷ್ಟಾ ಸತ್ತ್ವಂ ತತ್ರೀರ್ಥಸಾಧನಮ್‌ ॥ ೧೯ 
ಶ್ರೀಶುಕ ಉವಾಚ- 


ಏವಂ ಸಾರಸ್ವತಾ ವಿಪ್ರಾ ನೃಣಾಂ ಸಂಶಯನುತಯೇ | 
ಪುರುಷಸ್ಯ ಪದಾಂಭೋಜಸೇವಯಾತದ್ಧತಿಂ ಗತಾಃ॥ ೨೦ 


ಸೂತ ಉವಾಚ- 
ಇತ್ಯೇತನ್ನುನಿತನಯಾಸ್ಕಪದ್ಧಗಂಧ- 
ಪೀಯೂಷಂ ಭವಭಯಭಿತ್‌ ಪರಸ್ಯ ಪುಂಸಃ । 
ಸುಶ್ಲೋಕಂ ಶ್ರವಣಪುಟ್ಟೆಃ ಪಿಬಂತ್ಯಭೀಕ್ಷ್ಮಂ 
ಪಾಂಥೋತಧ್ವಭ್ರಮಣಪರಿಶ್ರಮಂ ಜಹಾತಿ ॥ ೨೧ 


ದಂಡನಾದಿ ಕ್ರಿಯೆಯನ್ನು ತ್ಯಜಿಸಿ ಶಾಂತರೂ ಸಮಬುದ್ದಿಗಳೂ ಅಕಿಂಚನರೂ 
ಸಾಧುಗಳೂ ಆದ ಮುನಿಗಳಿಗೆ ನಾರಾಯಣನು ಪರಮಗತಿ (೧೬-೧೭). 
ಸತ್ತ್ಯಗುಣಯುಕನಾದ ಆಕೃತಿಯು ವಿಷ್ಣುವಿಗೆ ಪ್ರಿಯವಾದುದು. ಬ್ರಾಹ್ಮಣರು 
ಅವನಿಗೆ ಇಷ್ಟದೇವತೆಗಳು. ಬುದ್ದಿವಂತರು ಅನಾಸಕ್ತಿಯೋಗದಿಂದ ಶಾಂತರಾಗಿ 
ಅವನನ್ನು ಭಜಿಸುತಾರೆ (೧೮). ರಾಕ್ಷಸರು, ಅಸುರರು, ಸುರರು- ಈ ಮೂರು 
ಬಗೆಯವರೂ ತ್ರಿಗುಣಾತ್ಮಕವಾದ ಮಾಯೆಯಿಂದ ಸೃಷ್ಟರಾಗಿದ್ದಾರೆ. ಈ ಮೂರು 
ಆಕೃತಿಗಳು ಆತನವೇ. ಅವುಗಳಲ್ಲಿ ಸತ್ತ್ವಗುಣಯುಕವಾದ ಮೂರ್ತಿ 
ಪುರುಷಾರ್ಥಕ್ಕೆ ಸಾಧನವಾದದ್ದು (೧೯). ಜನರ ಸಂಶಯ ನಿವಾರಣೆಗಾಗಿ 
ಪ್ರ ಪ್ರಕಾರವನ್ನನುಸರಿಸಿದ ಸರಸ್ವತೀತೀರವಾಸಿಗಳಾದ ಮುನಿಗಳು, ಎಷ್ಟುವು 
ಪುರುಷೋತಮನೆಂದು ನಿಶ್ಚಯಿಸಿ ಆತನ ಅಡಿದಾವರೆಯ ಸೇವೆಯಿಂದ 
ಸದ್ಧತಿಯನ್ನೈದಿದರು (೨೦). (ಹೀಗೆ ನುಡಿದು ಸೂತ ಪೌರಾಣಿಕರು ಶೌನಕಾದಿ 


೪೧೮ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಶ್ರೀಶುಕಉವಾಚ- 

ಏಕದಾ ದ್ವಾರವತ್ಯಾಂ ತು ವಿಪ್ರಪತ್ನ್ಯಾಃ ಕುಮಾರಕಃ। 

ಜಾತಮಾತ್ರೋ ಭುವಂ ಸ್ಪಷ್ಠಾ ಲ ಮಮಾರ ಕಿಲ ಭಾರತ ॥ ಕಿ 
ವಿಪ್ರೋ ಗೃಹೀತ್ವಾ ಮೃತಕಂ ರಾಜದ್ವಾರ್ಯುಪಧಾಯ ಸಃ | 

ಇದಂ ಪ್ರೋವಾಚ ವಿಲಪನ್ನಾತುರೋ ದೀನಮಾನಸಃ॥ ೨೩ 


ಬ್ರಹ್ಮದ್ವಿಷಃ ಶಠಧಿಯೋ ಲುಬ್ಬಸ್ಕ ಎಷಯಾತ್ಮನಃ 
ಕ್ಷತ್ರಬಂಧೋಃ ಕರ್ಮದೋಷಾತ್‌ ಪಂಚತ್ವಂ ಮೇ ಗತೋಂರ್ಭಕಃ॥ 


ಹಿಂಸಾವಿಹಾರಂ ನೃಪತಿಂ ದುಃಶೀಲಮಜಿದಿತೇಂದ್ರಿಯಮ್‌ । 
ಪ್ರಜಾ ಭಜಂತ್ಯಃ ಸೀದಂತಿ ದರಿದ್ರಾ ನಿತ್ಯದುಃಖತಾಃ ॥ ೨೫ 


ಮುನಿಗಳಿಗೆ ಹೇಳಿದರು) ""ಇದು ಶುಕಮಹರ್ಷಿಗಳ ” ಮುಖಪದ್ಧದಿಂದ 
ಸೂಸಿದ ಸುಗಂಧಿಯಾದ ಅಮೃತ. ಸಂಸಾರಭಯವನ್ನು ನೀಗಿಸತಕ್ಕದ್ದು 
ಪರಮಪುರುಷನ ಕೀರ್ತಿರೂಪವಾದದ್ದು ಸಂಸಾರಿಯಾದ ಯಾವ ಪಧಿಕನು 
ಈ ಅಮೃತವನ್ನು ತನ್ನ ಕಿವಿಗಳೆಂಬ ದೊನ್ನೆಗಳಿಂದ ಯಥೇಷ್ಟವಾಗಿ 
ಕುಡಿಯುವನೋ ಆತನಿಗೆ ಸಂಸಾರಭ್ರಮಣದಿಂದಾದ ಆಯಾಸವು ನೀಗುವುದು 
(೨೧). ಮತ್ತೆಶುಕಮಹರ್ಷಿಗಳು ಹೇಳಿದರು: ಭರತವಂಶಪ್ರದೀಪ-ಪರೀಕ್ಷಿತ, 
ಒಂದು ಸಲ ಹೀಗೆ ನಡೆಯಿತು. ದ್ವಾರಕೆಯಲ್ಲಿ ಒಬ್ಬ ಬ್ರಾಹ್ಮಣನ ಪತ್ನಿಯು 
ಗಂಡುಮಗುವನ್ನು ಹಡೆದಳು. ಆ ಮಗು ಹುಟ್ಟಿ ನೆಲ ಮುಟ್ಟಿದ್ದೇ ತಡ, 
ಸತ್ತುಹೋಯಿತು (೨೨). ಆ ಬ್ರಾಹ್ಮಣನು ತನ್ನ ಮೃತ ಶಿಶುವನ್ನು ಅರಮನೆಯ 
ಬಾಗಿಲ ಬಳಿಗೆ ತಂದಿಟ್ಟುದೈನ್ಯದಿಂದ ಗೋಳಾಡುತ್ತಹಲುಬಿದನು: ""ಹೋನನ್ನ 
ಮಗನು ಸತ್ತುಹೋದ | ಈ ರಾಜನು ಬ್ರಹ್ಮದ್ವೇಷಿ, ವಂಚಕ, ಲೋಭಿ, 
ವಿಷಯಲೋಲುಪ! ಕ್ಷತ್ರಿಯ ಧರ್ಮವನ್ನು ಪಾಲಿಸದಿರುವ ಅಯೋಗ್ಯ. ಈತನು 
ಮಾಡಿದ ಪಾಪಕರ್ಮಕ್ಕೆ ನನ್ನಮಗ ಬಲಿಯಾದ! ಯಾವನಿಗೆ ಪರಹಿಂಸೆ ಒಂದು 
ಆಟವೊ, ನಡತೆ ಶುದ್ಧವಾಗಿಲ್ಲವೊ, ಇಂದ್ರಿಯನಿಗ್ರಹ ಇಲ್ಲವೊ, ಅಂತಹ ರಾಜನನ್ನು 


೧. ಈ ಭಾಗವತ ಪುರಾಣವನ್ನು ಸೂತರು ಶೌನಕಾದಿಗಳಿಗೆ ಹೇಳುತ್ತಿದ್ದಾರೆ. ಆದ್ದರಿಂದ 
ನಡುವೆ ಈ ಮಾತು ಬಂದಿದೆ. 


ಏಕೋನನವತಿತಮಾಧ್ಯಾಯಃ ೪೧೯ 


ಏವಂ ದ್ವಿತೀಯಂ ವಿಪ್ರರ್ಷಿಸೃತೀಯಂ ತ್ವೇವಮೇವ ಚ। 


ವಿಸ್ಪಜ್ಯ ಸ ನ್ಸಪದ್ದಾಧಿ ತಾಂ ಗಾಥಾಂ ಸಮಗಾಯತ ॥ ೨೬ 
ತಾಮರ್ಜುನ ಉಪಶ್ರುತ್ಯ ಕರ್ಹಿಚಿತ್‌ ಕೇಶವಾಂತಿಕೇ ॥ 

ಪರೇತೇ ನವಮೇ ಬಾಲೇ ಬ್ರಾಹ್ಮಣಂ ಸಮಭಾಷತ ॥ ಪಿಕ 
ಕಿಂಸ್ಪಿದ್‌ ಬ್ರಹ್ನಂಸ್ಕೃನ್ನಿವಾಸೇ ಇಹ ನಾಸ್ತಿಧನುರ್ಧರಃ | 

ರಾಜನ್ಯ ಬಂಧುರೇತೇ ವೈ ಬ್ರಾಹ್ಮಣಾಃ ಸತ್ರ ಆಸತೇ ॥ ೨೮ 
ಧನದಾರಾತ್ಮಜಾಪ್ಗಕ್ಕಾ ಯತ್ರ ಶೋಚಂತಿ ಬ್ರಾಹ್ಮಣಾಃ । 

ತೇ ವ್ಸ ರಾಜನ್ಯವೇಷೇಣ ನಟಾ ಜೀವಂತ್ಯಸುಂಭರಾಃ॥ ೨೯ 
ಅಹಂ ಪ್ರಜಾ ವಾಂ ಭಗವನ್‌ ರಕ್ಷಿಷ್ಯೇ ದೀನಯೋರಿಹ । 
ಅನಿಸ್ಟೀರ್ಣಪ್ರತಿಜ್ಞೋಸಗ್ನಿಂ ಪ್ರವೇಕ್ಷ್ಯೇ ಹತಕಲ್ಪಷಃ॥ ೩೦ 


ನಂಬಿಕೊಂಡಿರುವ ಪ್ರಜೆಗಳು ದರಿದ್ರರೇ ಸರಿ; ಅವರಿಗೆ ಕಷ್ಟತಪ್ಪಿದ್ದಲ್ಲ'' ಎಂದು 
ಕೂಗಾಡಿದನು (೨೩-೨೫). ಇದೇ ರೀತಿ ಎರಡನೆಯ ಸಲ, ಮೂರನೆಯ ಸಲ 
ನಡೆಯಿತು. ಹೀಗೆಯೇ ಆಗುತಿತ್ತು ಪ್ರತಿಯೊಂದು ಸಾರಿ ಮಗನು ಹುಟ್ಟಿ 
ಸಾಯುತಿದ್ದನು. ಆ ಬ್ರಾಹ್ಮಣನು ಸತ್ತ.ಮಗುವನ್ನು ರಾಜದ್ವಾರಕ್ಕೆ ತಂದು ಅದೇ 
ಹಾಡನ್ನು ಹಾಡುತ್ತಿದ್ದನು (೨೬). ಒಂದು ಸಲ ಅರ್ಜುನನು ಶ್ರೀಕೃಷ್ಣನ ಬಳಿಗೆ 
ಬಂದಿದ್ದಾಗ ಈ ಗೋಳಾಟ ಕೇಳಿಸಿತು. ಆಗ ಬ್ರಾಹ್ಮಣನ ಒಂಬತ್ತನೆಯ ಮಗು 
ಮೃತವಾಗಿತ್ತು ಅರ್ಜುನನು ಆ ಗೋಳಾಟವನ್ನುಕೇಳಿ ಬ್ರಾಹ್ಮಣನ ಬಳಿಗೆ ಬಂದು 
""ಅಯ್ಯಾ- ಬ್ರಾಹ್ಮಣ, (ಹೀಗೆ ಹಲುಬುವುದೇಕೆ 9) ನಿನ್ನ ಮನೆಯ ಹತ್ತಿರ 
ಧನುರ್ಧಾರಿಯಾದ ಒಬ್ಬ ಕ್ಷತ್ರಿಯನೂ ಇಲ್ಲವೋ ಹೇಗೆ 9 ಇಲ್ಲಿ ಕ್ಷತ್ರಿಯರು 
ಬ್ರಾಹ್ಮಣರಂತೆ ಯಾಗದೀಕ್ಷೆವಹಿಸಿ ಶಾಂತರಾಗಿ ಕುಳಿತಿದ್ದಾರೇನು? (೨೭-೨೮). 
ಹಣ ಹೆಂಡತಿ ಮಕ್ಕಳನ್ನು ಕಳೆದುಕೊಂಡು ಬ್ರಾಹ್ಮಣರು ಶೋಕಿಸುತ್ತಿರುವಾಗ 
ತೆಪ್ಪಗಿರತಕ್ಕವರು ಕ್ಷತ್ರಿಯರೆ ? ಅಂತಹವರು ಕ್ಷತ್ರಿಯ ವೇಷವನ್ನು ಧರಿಸಿದ 
ನರ್ತಕರು, ಹೊಟ್ಟೆಹೊರಕರು | ಹೇ ವಿಪ್ರ, ನನಗೆ ಪೂಜ್ಯ ನೀನು. ಅನಾಥ 
ದಂಪತಿಗಳಾದ ನಿಮ್ಮೀರ್ವರ ರಕ್ಷಣೆಯ ಭಾರವನ್ನು ನಾನು ವಹಿಸಿಕೊಳ್ಳುವೆನು! 


೪೨೦ ಶ್ರೀಮದ್ಬಾಗವತಂ- ದಶಮಸ್ಕಂಧಃ 


ಬ್ರಾಹ್ಮಣ ಉವಾಚ- 
ಸಂಕರ್ಷಣೋ ವಾಸುದೇವಃ ಪ್ರದ್ಯುಮ್ನೋ ಧನ್ನಿನಾಂ ವರಃ । 


ಅನಿರುದ್ದೋsಪ್ರತಿರಥೋ ನ ತ್ರಾತುಂ ಶಕ್ನುವಂತಿ ಯತ್‌ ॥ ೩೧ 
ತತ್‌ ಕಥಂ ನು ಭವಾನ್‌ ಕರ್ಮ ದುಷ್ಕರಂ ಜಗದೀಶದ್ದೆಃ 
ಚಿಕೀರ್ಷಸಿ ತ್ರಂ ಬಾಲಿಶ್ಯಾತ್‌ ತನ್ನ ಶ್ರದ್ಧದ್ಧಹೇ ವಯಮ್‌ ॥ ೩೨ 


ಅರ್ಜುನ ಉವಾಚ- 
ನಾಹಂ ಸಂಕರ್ಷಣೋ ಬ್ರಹ್ಮನ್‌ ನ ಕೃಷ್ಣಃ ಕಾರ್ಷಿರೇವ ಚ। 
ಅಹಂವಾ ಅರ್ಜುನೋ ನಾಮ ಗಾಂಡೀವಂ ಯಸ್ಯ ವ್ಳ ಧನುಃ ॥ ೩೩ 


ಮಾವಮಂಸ್ಥಾ ಮಮ ಬ್ರಹ್ಮನ್‌ ವೀರ್ಯಂ ತ್ರ ಂಬಕತೋಷಣಮ್‌ । 
ಮೃತ್ಯುಂ ವಿಜಿತ್ಯ ಪ್ರಧನೇ ಆನೇಷ್ಕೇ ತೇ ಪ್ರಜಾಂ ಪ್ರಭೋ ॥। ೩೪ 


ಏವಂ ವಿಶ್ರಂಭಿತೋ ವಿಪ್ರಃ ಫಾಲ್ಗುನೇನ ಪರಂತಪ। 
ಜಗಾಮ ಸ್ವಗಹಂ ಪ್ರೀತಃ ಪಾರ್ಥವೀರ್ಯಂ ನಿಶಾಮಯನ್‌ ॥ ೩೫ 


ನನ್ನ ಪ್ರತಿಜ್ಞೆಯು ಹುಸಿಯಾದರೆ ಪ್ರಾಯಶ್ಚಿತವಾಗಿ ಅಗ್ನಿಯಲ್ಲಿ ಧುಮುಕುವೆನು |'' 
ಎಂದು ಹೇಳಿದನು (೨೯-೩೦). ಅದಕ್ಕೆ ಆ ವಿಪ್ರನು ""ಅಯ್ಯಾ, ಬಲರಾಮ- 
ವಾಸುದೇವ- ಧನುರ್ಧಾರಿಗಳಲ್ಲಿ ಅಗ್ರಗಣ್ಯನಾದ ಪ್ರದ್ಯುಮ್ನ- ಅಪ್ರತಿಮ 
ಶೂರನಾದ ಅನಿರುದ್ಧ-ಇವರಿಂದಲೂ ರಕ್ಷಿಸಲು ಸಾಧ್ಯವಾಗುತ್ತಿಲ್ಲ ಈ 
ಮಹಾಪುರುಷರಿಗೂ ದುಷ್ಕರವಾದ ಕಾರ್ಯವನ್ನು ನೀನು ಮಾಡಲು 
ಬಯಸುವೆಯಾ 9 ಹುಡುಗಾಟಿಕೆಯ ಮಾತಿದು | ನಾವು ನಂಬುವುದಿಲ್ಲ! '' 
ಎಂದನು (೩೧-೩೨). ಆಗ ಅರ್ಜುನನು ""ಅಯ್ಯಾ- ಬ್ರಾಹ್ಮಣ, ನಾನು 
ಬಲರಾಮನಲ್ಲ; ಕೃಷ್ಣನಲ್ಲ; ಕೃಷ್ಣನ ಮಗನೂ ಅಲ್ಲ! ನಾನು ಅರ್ಜುನ; ನನ್ನ 
ಧನಸ್ಸು ಗಾಂಡೀವ. ಮುಕ್ಕಣ್ಣನಾದ ಪರಮೇಶ್ವರನನ್ನೂ ಮೆಚ್ಚಿಸಿರುವ ನನ್ನ 
ಪರಾಕ್ರಮವನ್ನು ಹೀಗಳೆಯಬೇಡ. ಹೇವಿಪ್ರ, ಯುದ್ಧದಲ್ಲಿಮೃತ್ಕುವನ್ನೂಗೆದ್ದು 
ನಿನ್ನ ಮಗನನ್ನು ತಂದುಕೊಡುವೆನು | '' ಎಂದು ಹೇಳಿದನು (೩೩-೩೪). 
ಹೀಗೆ ಪಾರ್ಥನು ಪ್ರತಿಜ್ಞೆ ಮಾಡಿ ಮಾತುಕೊಡಲು, ಪರೀಕ್ಷಿತ ಆ ವಿಪ್ರನಿಗೆ 


ಏಕೋನನವತಿತಮಾಧ್ಯಾಯಃ ೪೨೧ 
ಪ್ರಸೂತಿಕಾಲ ಆಸನ್ನೇ ಭಾರ್ಯಯಾ ದ್ವಿಜಸತಮಃ 
ಪಾಹಿ ಪಾಹಿ ಪ್ರಜಾಂ ಮೃತ್ಯೋರಿತ್ಯಾಹಾರ್ಜುನಮಾತುರಃ ॥ ೩೬ 
ಸ ಉಪಸ್ಪೃಶ್ಯ ಶುಚ್ಛಂಭೋ ನಮಸೃತ್ವ ಮಹೇಶರಮ್‌ 


ದಿವ್ಯಾನ್ಯಸ್ಟ್ರಾಣಿ ಸಂಸ್ಕೃತ ಸಜ್ಯಂ ಗಾಂಡೀವಮಾದದೇ॥ ೩೭ 
ನ್ಯರುಣತ್‌ ಸೂತಿಕಾಗಾರಂ ಶರೈರ್ನಾನಾಸ್ತ್ರಯೇಜಿತೆಃ। 
ತಿರ್ಯಗೂರ್ದ್ವಮಧಃ ಪಾರ್ಥಶ್ನಕಾರ ಶರಪಂಜರಮ್‌ ॥ ೩೮ 
ತತಃ ಕುಮಾರಃ ಸಂಜಾತೋ ವಿಪ್ರಪತ್ನ್ಯಾ ರುದನ್‌ ಮುಹುಃ । 
ಸದ್ಯೋ ದರ್ಶನಮಾಪೇದೇ ಸಶರೀರೋ ವಿಹಾಯಸಾ ॥ ೩೯ 


ತದಾ55ಹ ವಿಪ್ರೋ ವಿಜಯಂ ವಿನಿಂದನ್‌ ಕೃಷ್ಣಸಂನಿಧ್‌ | 
ಮಾೌಡಢ್ಛಂ ಪಶ್ಯತ ಮೇ ಯೋತಇಹಂತ್ರದ್ದಧೇಕ್ಷೀ ಬಕತ್ಮನಮ್‌ ॥ ೪೦ 


ವಿಶ್ವಾಸವುಂಟಾಗಿ ಸಂತೋಷವಾಯಿತು. ಅವನು ಪಾರ್ಥನ ಪರಾಕ್ರಮವನ್ನು 
ನೋಡೋಣವೆಂದುಕೊಳ್ಳುತ್ತ ಮನೆಗೆ ಹೋದನು (೩೫). ಮತ್ತೆ ಬ್ರಾಹ್ಮಣನ 
ಮಡದಿಗೆ ಪ್ರಸವಕಾಲವು ಪ್ರಾಪ್ತವಾಯಿತು. ಆತನು ಉದ್ವಿಗ್ನನಾಗಿ ಅರ್ಜುನನ 
ಬಳಿಗೆ ಧಾವಿಸಿ ""ಅರ್ಜುನ, ನನ್ನ ಮಗುವನ್ನು ಉಳಿಸು, ಮೃತ್ಯುವಿನಿಂದ 
ಪಾರುಮಾಡು'' ಎಂದು ಬೇಡಿಕೊಂಡನು (೩೬). ಒಡನೆಯೇ ಅರ್ಜುನನು 
ಬಂದು ಶುದ್ಧಾಚಮನಮಾಡಿ ಮಹೇಶ್ವರನಿಗೆ ನಮಸ್ಕರಿಸಿ, ದಿವ್ಯವಾದ 
ಮಂತ್ರಾಸ್ತ್ರಗಳನ್ನು ಅಭಿಮಂತ್ರಿಸಿ, ಗಾಂಡೀವ ಧನನಸನ್ನು ಹೆದೆಯೇರಿಸಿ ಕೈಯಲ್ಲಿ 
ಧರಿಸಿದನು (೩೭). ನಾನಾಬಗೆಯ ದಿವ್ಯ ಮಂತ್ರಾಸ್ಪಗಳನ್ನುಪ್ರಸವಗೃಹದ ಮೇಲಿ 
ಕೆಳಗೆ ಸುತ್ತಲೂ ಪ್ರಯೋಗಿಸಿ ಒಂದು ಶರಪಂಜರವನ್ನು ನಿರ್ಮಿಸಿಬಿಟ್ಟನು. 
ಅನಂತರ ಬ್ರಾಹ್ಮಣನ ಪತ್ನಿಗೆ ಒಂದು ಗಂಡು ಶಿಶು ಹುಟ್ಟಿತು. ಅದು ರೂರೂ 
ಎಂದು ಅಳುತ್ತ ಇದ್ದಕ್ಕಿದ್ದಂತೆ ಗಗನಮಾರ್ಗದಲ್ಲಿ ದೇಹಸಹಿತ ಅದೃಶ್ಯವಾಯಿತು 
|(ಈಸಲ ಮಗುವಿನ ದೇಹವೂ ಉಳಿಯಲಿಲ್ಲ!) (೩೮-೩೯). ತರುವಾಯ ಆ 
ಬ್ರಾಹ್ಮಣನು ಬಂದು ಅರ್ಜುನನನ್ನು ಶ್ರೀಕೃಷ್ಣನ ಎದುರಿಗೆ ಹೀಯಾಳಿಸಿದನು : 
“ಒಬ್ಬ ನಪುಂಸಕನ ಜಂಭದ ಮಾತನ್ನು ನಾನು ನಂಬಿಬಿಟ್ಟೆನಲ್ಲ ನನ್ನ 
ಮೂಢತನವನ್ನುನೋಡಿರಿ! ಪ್ರದ್ಯುಮ್ನನಿಗೂ ಅನಿರುದ್ದನಿಗೂ ನನ್ನಮಗುವನ್ನು 


೪೨೨ ಶ್ರೀಮದ್ಭಾಗವತಂ- ದಶಮಸ್ಯಂಧಃ 


ನ ಪ್ರದ್ಯುಮ್ನೋ ನಾನಿರುದ್ದೋ ನ ರಾಮೋ ನ ಚ ಕೇಶವಃ! 


ಯಸ್ಯ ಶೇಕುಃ ಪರಿತ್ರಾತುಂ ಕೋಠಿ ನೃಸ್ತದವಿತೇಶ್ದರಃ ॥ ೪೧ 
ಧಿಗರ್ಜುನಂ ಮೃಷಾವಾದಂ ಧಿಗಾತ್ಮಶ್ಸಾಘಿನೋ ಧನುಃ । 
ದೈವೋಪಸ್ಫಷ್ಠಂ ಯೋ ಮೌಾಡಢ್ಯಾದಾನಿನೀಷತಿ ದುರ್ಮತಿಃ ॥1 ೪೨ 


ಏವಂ ಶಪತಿ ವಿಪ್ರರ್ಷ್‌ ವಿದ್ಯಾಮಾಸ್ಥಾಯ ಫಾಲ್ಗುನಃ । 
ಯಯೌ ಸಂಯಮನೀಮಾಶು ಯತ್ರಾಸೇ ಭಗವಾನ್‌ ಯಮಃ ॥ ೪೩ 


ಎಪ್ರಾಪತ್ಯಮಚಕ್ಷಾಣಸತ ಐಂದ್ರೀಮಗಾತ್‌ ಪುರೀಮ್‌ । 
ಆಗ್ನೇಯಾಂ ನೈರ್ಬ್ಯತೀಂ ಸೌಮ್ಯಾಂ ವಾಯವ್ಯಾಂ ವಾರುಣೀಮಥ । 


ರಸಾತಲಂ ನಾಕಪ್ಪಷ್ಠಂ ಧಿಷ್ಣಾ 'ನ್ಯನ್ಯಾನ್ಯುಧಾಯುಧಃ॥ ೪೪ 
ತತೋಸ ಲಬ್ಬದ್ದಿಜಸುತೋ ಹೃನಿಸೀರ್ಣಪ್ರತಿಶ್ರುತಃ । 


ಅಗ್ನಿಂ ವಿವಿಕ್ಷುಃ ಕೃಷ್ಣೇನ ಪ್ರತ್ಯುಕಃ ಪ್ರತಿಷೇಧತಾ ॥ ೪೫ 


ಉಳಿಸಲಾಗಲಿಲ್ಲ ಬಲರಾಮನಿಗೂ ಆಗಲಿಲ್ಲ'' ಕೇಶವನಿಗೂ ಆಗಲಿಲ್ಲ! 
ಹೀಗಿರುವಾಗ ಇನ್ನು ಯಾವನು ರಕ್ಷಿಸಲು ಸಮರ್ಥನಾದಾನು 9 (೪೦-೪೧). 
ಸುಳ್ಳು ಹೇಳತಕ್ಕ ಈ ಅರ್ಜುನನಿಗೆ ಧಿಕ್ಕಾರ ! ಈ ಜಂಬಗಾರನ ಧನುಸಿಗೆ 
ಧಿಕ್ಕಾರ | ದೈವ ಬೆನ್ನುಹತ್ತಿದ್ದನ್ನು ಈ ಬುದ್ದಿಗೇಡಿ ತರುತಾನಂತೆ | ಅದನ್ನು 
ತಪ್ಪಿಸುತ್ತೇನೆನ್ನುವುದು ಮೂರ್ಪತನದಿಂದ'' ಎಂದನು (೪೨). 
ಖಯಷಿಸಮಾನನಾದ ಆ ವಿಪ್ರನು ಹೀಗೆ ಆಕ್ರೋಶದಿಂದ ಹಲುಬುತ್ತಿರಲು, 
ಒಡನೆಯೇ ಪಾರ್ಥನು ಮಂತ್ರವಿದ್ಯಾಬಲದಿಂದ ಯಮದೇವನಿರುವ 
ಸಂಯಮನೀ ಪಟ್ಟಣಕ್ಕೆ ತೆರಳಿದನು (೪೩). ಅಲ್ಲಿಬ್ರಾಹ್ಮಣನ ಪುತ್ರನನ್ನು ಕಾಣದೆ 
ಇಂದ್ರ ಅಮರಾವತಿಗೆ ಹೋದನು. ಈ ರೀತಿಯಲ್ಲಿ ಹುಡುಕುತ್ತ ಕ್ರಮವಾಗಿ 
ಅಗ್ನಿಲೋಕ, ನೈರ್ಬುತಿಯ ನಗರ, ಚಂದ್ರಲೋಕ, ವಾಯುಲೋಕ, 
ವರುಣಲೋಕಗಳನ್ನು ಪ್ರವೇಶಿಸಿದನು. ಆಯುಧಧಾರಿಯಾದ ಅರ್ಜುನನು 
ರಸಾತಳವನ್ನು ಹೊಕ್ಕು ಅನಂತರ ಸ್ವರ್ಗದ ಮೇಲಿರುವ ಬೇರೆ ಬೇರೆ 
ಊರ್ದ್ವಲೋಕಗಳಲ್ಲಿ ಅನ್ವೇಷಿಸಿದನು (೪೪). ಎಲ್ಲಿಯೂ ಬ್ರಾಹ್ಮಣಪುತ್ರನು 


ಏಕೋನನವತಿತಮಾಧ್ಯಾಯಃ ೪೨೩ 
ದರ್ಶಯೇ ದ್ವಿಜಸೂನೂಂಸ್ಟೇ ಮಾವಜ್ಞಾತ್ಕ್ಮಾನಮಾತ್ಮಾನಾ | 
ಯೇ ತೇ ನಃ ಕೀರ್ತಿಂ ವಿಮಲಾಂ ಮನುಷ್ಯಾಃ ಸ್ಥಾಪಯಿಷ್ಯಂತಿ 11 ೪೬ 
ಇತಿ ಸಂಭಾಷ್ಯ ಭಗವಾನರ್ಜುನೇನ ಸಹೇಶ್ವರಃ। 


ದಿವ್ಯಂ ಸ್ವರಥಮಾಸ್ಟಾಯ ಪ್ರತೀಚೀಂ ದಿಶಮಾವಿಶತ್‌ ॥ ೪೭ 
ಸಪ್ತ ದ್ವೀಪಾನ್‌ ಸಪ್ಮಸಿಂಧೂನ್‌ ಸಪಸಪಗಿರೀನಥ । 

ಲೋಕಾಲೋಕಂ ತಥಾತೀತ್ಯ ವಿವೇಶ ಸುಮಹತಮಃ॥ ೪೮ 
ತತ್ರಾಶ್ವಾಚ ಶೈಬ್ಯಸುಗ್ರೀವಮೇಘಪುಷಬಲಾಹಕಾಃ । 

ತಮಸಿ ಭ್ರಷ್ಟಗತಯೋ ಬಭೂವುರ್ಭರತರ್ಷಭ ॥ ೪೯ 
ತಾನ್‌ ದೃಷ್ಟ್ವಾಭಗವಾನ್‌ ಕೃಷ್ಣೋ ಮಹಾಯೋಗೇಶ್ವಧೇಶ್ರಥಃ । 
ಸಹಸ್ರಾದಿತ್ಯಸಂಕಾಶಂ ಸ್ಪಚಕ್ರಂ ಪ್ರಾಹಿಣೋತ್‌ ಪುರಃ ॥ ೫೦ 


ದೊರೆಯಲಿಲ್ಲ ತನ್ನ ಪ್ರತಿಜ್ಞೆಯು ನೆರವೇರಲಿಲ್ಲವೆಂದು ಅರ್ಜುನನು 
ಅಗ್ನಿಪ್ರವೇಶಕ್ಕೆ ಅಣಿಯಾದನು. ಆಗ ಶ್ರೀಕೃಷ್ಣನು ಅವನನ್ನುತಡೆದು ""ಅರ್ಜುನ, 
ಬ್ರಾಹ್ಮಣನ ಎಲ್ಲಮಕ್ಕಳೂ ಎಲ್ಲಿದ್ದಾರೆಂಬುದನ್ನು ನಿನಗೆ ತೋರಿಸುವೆನು। ನಿನ್ನನ್ನೇ 
ನೀನು ಅವಮಾನಕ್ಕೆ ಸಿಲುಕಿಸಿಕೊಳ್ಳಬೇಡ. ಯಾವ ಜನರು ನಮ್ಮನ್ನು 
ನಿಂದಿಸುತಾರೋ ಅವರೇ ನಮೃಕೀರ್ತಿಯನ್ನು ಸ್ಥಿರವಾಗಿ ಸ್ಥಾಪಿಸುತ್ತಾರೆಂದು ತಿಳಿ'' 
ಎಂದನು? (೪೫-೪೬). ಹೀಗೆ ನುಡಿದು ಸರ್ವೇಶ್ವರನಾದ ಭಗವಂತನು 
ಅರ್ಜುನನೊಡನೆ ತನ್ನ ದಿವ್ಯರಥವನ್ನೇರಿ ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಮಾಡಿದನು. 
ಒಂದೊಂದರಲ್ಲಿ ಏಳೇಳು ಪರ್ವತಗಳಿರುವ ಸಪ್ತದ್ವೀಪಗಳನ್ನೂ 
ಸಪಸಾಗರಗಳನ್ನೂ ದಾಟಿ ಲೋಕಾಲೋಕಪರ್ವತವನ್ನು ಅತಿಕ್ರಮಿಸಿ 
ಗಾಢಾಂಧಕಾರವಿದ್ದ ಪ್ರದೇಶಕ್ಕೆ ನುಗ್ಗಿದನು (೪೭-೪೮). ಪರೀಕ್ಷಿತರಾಜ, 
ಘೋರವಾದ ಆ ಕತ್ತಲೆಯಲ್ಲಿಶೈಬ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕಗಳೆಂಬ 
ರಥಾಶ್ವಗಳು ದಾರಿಕಾಣದೆ ಕಂಗೆಟ್ಟವು. ಕುದುರೆಗಳು ದಿಕ್ಕು ಗಾಣದಿರುವುದನ್ನು 
ನೋಡಿ ಮಹಾಯೋಗೇಶ್ವರೇಶ್ವರನಾದ ಶ್ರೀಕೃಷ್ಣನು ತನ್ನ ಸುದರ್ಶನ ಚಕ್ರವನ್ನು 

೧'ಯೇತೇನಃ ಕೀರ್ತಿಂ...' ಎಂಬ ಶ್ಲೋಕದ ಸಾಲಿನಲ್ಲಿ ಅಕ್ಷರಗಳ ಸಂಖ್ಯೆ ಸರಿಯಾಗಿದೆ. 
ಗುರು ಲಘುಗಳ ಕ್ರಮವು ಮಾತ್ರ ವ್ಯತ್ಯಸವಾಗಿದೆ. 


೪೨೪ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ತಮಃ ಸುಘೋರಂ ಗಹನಂ ಕತಂ ಮಹದ್‌ 
ವಿದಾರಯದ್‌ ಭೂರಿತರೇಣ ರೋಚಿಷಾ। 
ಮನೋಜವಂ ನಿರ್ವಿವಿಶೇ ಸುದರ್ಶನಂ 
ಗುಣಚ್ಛುತೋ ರಾಮಶರೋ ಯಥಾ ಚಮೂಃ ॥ ೫೧ 


ದಾರೇಣ ಚಕ್ರಾನುಪಥೇನ ತತಮಃ 
ಪರಂ ಪರಂ ಜ್ಯೋತಿರನಂತಪಾರಮ್‌ । 

ಸಮಶ್ನುವಾನಂ ಪ್ರಸಮಾಕ್ಷ್ಯ ಫಾಲ್ಗುನಃ 
ಪ್ರತಾಡಿತಾಕ್ಷೋsಪಿದಧೇಕ್ಷಣೇ ಉಭೇ ॥ ೫೨ 


ತತಃ ಪ್ರವಿಷ್ಠ] ಸಲಿಲಂ ನಭಸತಾ 
ಬಲೀಯಸೃ್ಫಜದ್ಬ್ಭಹದೂರ್ಮಿಭೂಷಣಮ್‌ [ 

ತತ್ರಾದ್ಭುತಂ ವೈ ಭವನಂ ದ್ಯುಮತ್ತಮಂ 
ಭ್ರಾಜನ್ಮಣಿಸಂಭಸಹಸ್ರಶೋಭಿತಮ್‌ || ೫೩ 


ಮುಂದೆ ಬಿಟ್ಟನು. ಆ ಚಕ್ರವು ಸಾವಿರ ಸೂರ್ಯರಂತೆ ಬೆಳಗುತ್ತ ಸಾಗಿತು 
(೪೯-೫೦). ಹೆದೆಯಿಂದ ಹೊರಚಿಮ್ಮಿದ ರಾಮಬಾಣವು ರಾಕ್ಷಸಸೇನೆಗಳನ್ನು 
ಭೇದಿಸುತ್ತ ಮುನ್ನುಗ್ಗುವಂತೆ, ಆ ಸುದರ್ಶನಚಕ್ರವು ಪ್ರಕೃತಿ ಸಿದ್ದನಾಗಿ ಅತ್ಯಂತ 
ಭೀಷಣವಾದ ದೊಡ್ಡ ಗಾಢಾಂಧಕಾರವನ್ನು ತನ್ನ ಅದ್ಬುತವಾದ ಪ್ರಕಾಶದಿಂದ 
ಭೇದಿಸಿ ಬೆಳಗಿಸುತ್ತ ಮನೋವೇಗದಲ್ಲಿ ಮುನ್ನುಗ್ಗಿತು (೫೧). ಚಕ್ರವು ಹೋದ 
ದಾರಿಯನ್ನು ಹಿಡಿದು ಆ ತಮಸಿಗೆ ಪರದಲ್ಲಿರುವ ಅನಂತಪಾರವಾದ ಭಗವಂತನ 
ಪರಂಜ್ಯೋತಿಯು ಬೆಳಗುತ್ತಸಾಗುವುದನ್ನುಕಂಡು (ಅದರ ಪ್ರಖರ ತೇಜಸಿಗೆ) 
ಕಣ್ಣು ಕುಕ್ಕಲಾಗಿ, ನೋಡಲಾರದೆ ಅರ್ಜುನನು ಎರಡು ಕಣ್ಣುಗಳನ್ನೂ 
ಮುಚ್ಚಿಕೊಂಡನು | (೫೨). ಅನಂತರ ಸಮುದ್ರಜಲದಲ್ಲಿ ರಥವು ಸಾಗಿತು. 
ಬಿರುಗಾಳಿಯಿಂದೆದ್ದ ಬೃಹತ್ತರಂಗಗಳು ಆ ಜಲಕ್ಕೆ ಭೂಷಣಪ್ರಾಯವಾಗಿದ್ದವು. 
ಅದರ ನಡುವೆ ಜಾಜ್ವಲ್ಯಮಾನವೂ ಅದ್ಭುತವೂ ಆದ ಒಂದು ಭವನವಿತ್ತು " 
ಆ ಭವನದಲ್ಲಿ ಹೊಳೆಹೊಳೆಯುವ ಸಾವಿರಾರು ಮಣಿಸಂಭಗಳಿದ್ದವು (೫೩). 


೧ ಇದು ಮಹಾಕಾಲಪುರವೆಂದು ಶ್ರೀಧರೀಯ ವ್ಯಾಖ್ಯಾನದಲ್ಲಿ ಬರೆದಿದೆ. 


ಏಕೋನನವತಿತಮಾಧ್ಯಾಯಃ ೪೨೫ 


ತಸ್ಮಿನ್‌ ಮಹಾಭೀಮಮನಂತಮದ್ಭುತಂ 
ಸಹಸ್ರಮೂರ್ಧನ್ಯಫಣಾಮಣಿದುಭಿಃ | 

ವಿಭ್ರಾಜಮಾನಂ ದ್ವಿಗುಣೋಲ್ಪಣೇಕ್ಷಣಂ 
ಸಿತಾಚಲಾಭಂ ಶಿತಿಕಂಠಜಿಷ್ಟಮ್‌ ॥ ೫೪ 


ದದರ್ಶ ತದ್ಭೋಗಸುಖಾಸನಂ ವಿಭುಂ 

ಮಹಾನುಭಾವಂ ಪುರುಷೋತಮೋತಮಮ್‌ । 
ಸಾಂದ್ರಾಂಬುದಾಭಂ ಸುಪಿಶಂಗವಾಸಸಂ 

ಪ್ರಸನ್ನವಕ್ತಂ ರುಚಿರಾಯತೇಕ್ಷಣಮ್‌ ॥ ೫೫ 


ಮಹಾಮಣಿವ್ರಾತ ಕಿರೀಟಕುಂಡಲ- 
ಪ್ರಭಾಪರಿಕ್ಷಿಪಸಹಸ್ರಕುಂತಲಮ್‌ ॥ 
ಪ್ರಲಂಬಚಾರ್ವಷ್ಠಭುಜಂ ಸಕೌಸುಭಂ 
ಶ್ರೀವತ್ತಲಕ್ಷ್ಮಂ ವನಮಾಲಯಾ ವೃತಮ್‌ ॥ ೫೬ 


ಆ ಭವನದಲ್ಲಿ ಸಾವಿರ ಹೆಡೆಗಳಿಂದಲೂ ಹೆಡೆಗಳಲ್ಲಿದ್ದ ರತ್ನಗಳಿಂದಲೂ 
ಶೋಭಿಸುತ್ತ ಎರಡು ಸಾವಿರ ಉಗ್ರನೇತ್ರಗಳಿಂದ ವಿರಾಜಿಸುತ್ಯ ಕಪ್ಪಾದ 
ಕುತಿಗೆಗಳಿಂದಲೂ ನಾಲಗೆಗಳಿಂದಲೂ ಹೊಳೆಯುತ್ತ ಸ್ಫಟಿಕಶಿಲೆಯ 
ಪರ್ವತವೋ ಎಂಬಂತೆ ಕಂಗೊಳಿಸುತ್ತಅತಿಭೀಷಣನೂ ಅದ್ಭುತಾಕೃತಿಯೂ ಆದ 
ಅನಂತನನ್ನು (ಆದಿಶೇಷನನ್ನು) ಅರ್ಜುನನು ಕಂಡನು (೫೪). ಆದಿಶೇಷನ 
ದೇಹದ ಮೇಲೆ ಸುಖಾಸನದಲ್ಲಿ ಕುಳಿತಿದ್ದ ಮಹಾನುಭಾವನೂ 
ಪುರುಷೋತಮೋತಮನೂ ಆದ ಶ್ರೀಮನ್ನಾರಾಯಣನನ್ನು ಅರ್ಜುನನು 
ವೀಕ್ಷಿಸಿದನು. ಆ ಸ್ವಾಮಿಯು ದಟ್ಟವಾದ ಮೋಡದಂತೆ ಶ್ಯಾಮಲಾಂಗನೂ 
ಪೀತಾಂಬರನೂ ಪ್ರಸನ್ನಮುಖನೂ ಸುಂದರವಾದ ವಿಶಾಲನೇತ್ರಗಳುಳ್ಳವನೂ 
ಆಗಿದ್ದನು (೫೫). ಮಹಾರತ್ನಖಚಿತವಾದ ಕಿರೀಟ ಮತ್ತುಕುಂಡಲಗಳ ಪ್ರಭೆಯು 
ಆತನ ಕೇಶಪಾಶಗಳ ಮೇಲೆ ಹರಡಿತ್ತು ನೀಳವಾಗಿಯೂ ಸುಂದರವಾಗಿಯೂ 
ಇದ್ದಎಂಟು ಭುಜಗಳಿದ್ದವು. ಆ ಮಹಾಪುರುಷನು ಕೌಸ್ತುಭಮಣಿಯಿಂದಲೂ 
ಶ್ರೀವತ್ತಚಿಷ್ನದ ಕಾಂತಿಯಿಂದಲೂ ವನಮಾಲೆಯಿಂದಲೂ ಶೋಭಿತನಾಗಿದ್ದನು 


1೨ 


೪೨೬ ಶ್ರೀಮದ್ಭಾಗವತಂ-- ದಶಮಸ್ಯಂಧಃ 


ಸುನಂದನಂದ ಪ್ರಮುಖೈೆಃ ಸ್ವಪಾರ್ಷದೈ- 
ಶ್ಚಕ್ರಾದಿಭಿರ್ಮೂರ್ತಿಧರೈರ್ನಿಜಾಯುದ್ಳೆಃ। 

ಪುಷ್ಪ್ಯಾಶ್ರಿಯಾ ಕೀರ್ತ್ಯ್ವಜಯಾಖಲರ್ದಿಭ- 
ರ್ನಿಷೇವ್ಯಮಾಣಂ ಪರಮೇಷ್ಠಿನಾಂ ಪತಿಮ್‌ ॥ ೫೭ 


ವವಂದ ಆತ್ಮಾನಮನಂತಮುಚ್ಯುತೋ 
ಜಿಷ್ಣುಶ್ಚತದ್ಧರ್ಶನಜಾತಸಾದ್ದಸಃ। 
ತಾವಾಹ ಭೂಮಾ ಪರಮೇಷ್ಠಿನಾಂ ಪ್ರಭು- 
ರ್ಬದ್ದಾಂಜಲ್‌ ಸಸ್ಥಿತಮೂರ್ಜಯಾ ಗಿರಾ ॥॥ ೫೮ 
ದ್ವಿಜಾತ್ಮಜಾ ಮೇ ಯುವಯೋರ್ದಿದ್ದಕ್ಕುಣಾ 
ಮಯೋಪನೀತಾ ಭುವಿ ಧರ್ಮಗುಪಯೇ । 
ಕಲಾವತೀರ್ಣಾವವನೇರ್ಭರಾಸುರಾನ್‌ 
ಹತ್ತೇಹ ಭೂಯಸ್ಮರಯೇತಮಂತಿ ಮೇ॥ ರ್ಜ 





(೫೬). ಪರಮೇಷ್ಠಿಗಳಿಗೆ ಪತಿಯಾದ ಆ ಸ್ವಾಮಿಯನ್ನು ಅವನ ಪಾರಿಷದರಾದ 
ನಂದಸುನಂದಾದಿಗಳೂ ಶರೀರಧಾರಿಗಳಾದ ಚಕ್ರಾಧ್ಯಾಯುಧಗಳೂ ಪುಷ್ಟಿ ಶ್ರೀ, 
ಕೀರ್ತಿ, ಅಜಾ ಎಂಬುವರೂ, ಮೂರ್ತಿಧಾರಿಗಳಾದ ಅಣಿಮಾದ್ಯಷ್ಟ ಸಿದ್ದಿಗಳೂ 
ಸೇವಿಸುತ್ತಿದ್ದರು (೫೭). ಶ್ರೀಕೃಷ್ಣನು ತನ್ನ ಆತ್ಮನೇ ಆದ ಆ ಪ್ರಭುವಿಗೆ 
ನಮಸ್ಕರಿಸಿದನು. ಅವನನ್ನು ನೋಡಿ ಹೆದರಿದ ಅರ್ಜುನನೂ ನಮಸ್ಕರಿಸಿದನು. 
ಕೃಷ್ಣರ್ಜುನರೂ ಅಂಜಲಿಬದ್ಧರಾಗಿ ನಿಂತಿರಲು, ಪರಮೇಷಿಗಳಿಗೆ ಒಡೆಯನಾದ 
ಆ ಮಹಾಪುರುಷನು ಮುಗುಳೆಗೆ ಬೀರುತ್ತ ಗಂಭೀರವಾಣಿಯಿಂದ ಹೀಗೆಂದನು 
(೫೮) : ""ಕೃಷ್ಣಾರ್ಜುನರೆ, ನಿಮ್ಮನ್ನು ನೋಡಬೇಕೆಂಬ ಕುತೂಹಲದಿಂದ ಆ 
ಬ್ರಾಹ್ಮಣಪುತ್ರರನ್ನುನಾನು ಇಲ್ಲಿಗೆ ತಂದಿದ್ದೇನೆ! ಧರ್ಮ ರಕ್ಷಣೆಗಾಗಿ ನೀವಿಬ್ಬರೂ 
ನನ್ನ ಅಂಶದಿಂದ ಭೂಲೋಕದಲ್ಲಿ ಅವತಿರಿಸಿದ್ದೀರಿ. ಭೂಭಾರವಾಗಿರುವ 


ಏಕೋನನವತಿತಮಾಧ್ಯಾಯಃ ೪೨೭ 


ಪೂರ್ಣಕಾಮಾವಪಷಿ ಯುವಾಂ ನರನಾರಾಯಣಾವ್ಯೃಷಿ 
ಧರ್ಮಮಾಚರತಾಂಸ್ಥಿತ್ರೈ ಯಷಭೌ ಲೋಕಸಂಗ್ರಹಮ್‌ ॥ ೬೦ 


ಇತ್ಯಾದಿಷ್ಟೌ ಭಗವತಾ ತೌ ಕಷ್ಕ ಪರಮೇಷ್ಠಿನಾ 

ಓಮಿತ್ಯಾನಮ್ಯ ಭೂಮಾನಮಾದಾಯ ದ್ವಿಜದಾರಕಾನ್‌ || ೬೧ 
ನ್ಯವರ್ತತಾಂ ಸ್ವಕಂ ಧಾಮ ಸಂಪ್ರಹೃಷ್ಟ್‌ ಯಥಾಗತಮ್‌ । 

ವಿಪ್ರಾಯ ದದತುಃ ಪುತ್ರಾನ್‌ ಯಥಾರೂಪಂ ಯಥಾವಯಃ ॥ ೬೨ 
ನಿಶಾಮ್ಯ ವೈಷ್ಣವಂ ಧಾಮ ಪಾರ್ಥಃ ಪರಮವಿಸ್ಥಿತಃ ಫ 

ಯತ್ನಿಂಚಿತ್‌ ಪೌರುಷಂ ಪುಂಸಾಂ ಮೇನೇ ಕೃಷ್ಣಾನುಕಂಪಿತಮ್‌ || ೬೩ 


ಇತೀದ್ದಶಾನ್ಯನೇಕಾನಿ ವೀರ್ಯಾಣೀಹ ಪ್ರದರ್ಶಯನ್‌। 
ಬುಭುಜೇ ವಿಷಯಾನ್‌ ಗ್ರಾಮ್ಯಾನೀಜೇ ಚಾತ್ಯೂರ್ಜಿತೈರ್ಮಖೈೆಃ ॥ ೬೪ 


ಅಸುರರನ್ನು ಸಂಹರಿಸಿ ಆದಷ್ಟು ಬೇಗನೆ ನನ್ನ ಬಳಿಗೆ ಬನ್ನಿರಿ (೫೯). 
ಪುರುಷಶ್ರೇಷ್ಠರಾದ ನೀವು ನರ, ನಾರಾಯಣ- ಎಂಬ ಖುಷಿಗಳು. ನೀವೂ 
ಪೂರ್ಣಕಾಮರಾದರೂ ಲೋಕಸ್ಥಿತಿಯನ್ನು ಕಾಪಾಡುವುದಕ್ಕಾಗಿ, 
ಲೋಕಸಂಗ್ರಹಾರ್ಥವಾದ ಧರ್ಮವನ್ನು ಆಚೆರಿಸುತ್ತಿರಿ'' ಎಂದನು (೬೦). ಈ 
ರೀತಿಯಲ್ಲಿ ಪರಮಾತ್ಮನು ಆಜ್ಞಾಪಿಸಲಾಗಿ ಕೃಷ್ಣಾರ್ಜುನರು ಓಂ (ಆಗಲಿ) ಎಂದು 
ನುಡಿದು ನಮಸ್ಕರಿಸಿದರು. ಅನಂತರ ಬ್ರಾಹ್ಮಣ ಬಾಲಕರನ್ನು ಕರೆದುಕೊಂಡು 
ಬಂದ ದಾರಿಯನ್ನುಹಿಡಿದು ಸಂತೋಷದಿಂದ ತಮ್ಮಲೋಕಕ್ಕೆ ಹಿಂದಿರುಗಿದರು. 
ವಯಸಿಗೆ ತಕ್ಕಂತೆ ರೂಪವಂತರಾಗಿ ಬೆಳೆದಿದ್ದ ವಿಪ್ರಬಾಲಕರನ್ನು ಆ ಬ್ರಾಹ್ಮಣನಿಗೆ 
ಒಪ್ಪಿಸಿದರು (೬೧-೬೨). ಪಾರ್ಥನು ವಿಷ್ಣುವಿನ ಮಹಿಮೆ ಏನೆಂಬುದನ್ನುಕಣ್ಣಾರೆ 
ಕಂಡು ಪರಮಾಶ್ಚರ್ಯಭರಿತನಾದನು. ಮನುಷ್ಯರಲ್ಲಿಸಾಮರ್ಥ್ಯವೇನಾದರೂ 
ಇದ್ದರೆ ಅದು ಭಗವಂತನ ಅನುಗ್ರಹದಿಂದ ಬಂದದ್ದೆಂದು ನಿಶ್ಚಯಿಸಿಕೊಂಡನು 
(೬೩). ಪರೀಕ್ಷಿತರಾಜ, ಶ್ರೀಕೃಷ್ಣನು ಈ ಬಗೆಯ ಅನೇಕ ಮಹಿಮೆಗಳನ್ನು 
ಪ್ರದರ್ಶಿಸುತ್ತ ಲೌಕಿಕವಾದ ವಿಷಯಸುಖಗಳನ್ನು ಅನುಭವಿಸುತ್ತ ಪ್ರಶಸವಾದ 
ಹಲವಾರು ಯಾಗಗಳನ್ನು ನಡೆಸಿದನು. ದೇವೇಂದ್ರನು ಯಥಾಕಾಲದಲ್ಲಿಮಳೆ 


೪೨೮ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 
ಪ್ರವವರ್ಷಾಖಿಲಾನ್‌ ಕಾಮಾನ್‌ ಪ್ರಜಾಸು cs ! 
ಯಥಾಕಾಲಂ ಯಶ್ಭೆವೇಂದ್ರೋ ಭಗವಾನ್‌ ಶೈಷ್ಠ್ಯಮಾಸ್ಥಿತಃ॥ ೬೫ 


ಹತ್ವಾ ನೃಪಾನಧರ್ಮಿಷ್ಠಾ ನ್‌ ಘಾತಯಿತ್ವಾರ್ಜುನಾ ದಿಬಿಃ । 
ಜಾ ವರ್ತಯಾಮಾಸ ಧರ್ಮಂ ಧರ್ಮಸುತಾದಿಭಿಃ ॥ ೬೬ 


ಇತಿ ಶ್ರೀ ಮದ್ಭಾಗವತೇ ದಶಮಸ್ವಂಧೇ ಏಕೋನನವತಿಮಾಧ್ಯಾಯಃ 





ನವತಿತಮಾಧ್ಯಾಯಃ 
ಶ್ರೀಶುಕಉವಾಚ- 


ಸುಖಂ ಸ್ವಪುರ್ಯಾಂ ನಿವಸನ್‌ ದ್ವಾರಕಾಯಾಂ ಪ್ರಿಯಃ ಪತಿಃ | 
ಸರ್ವಸಂಪತ್ತಮೃದ್ಧಾಯಾಂ ಜುಷ್ಟಾಯಾಂ ವೃಷ್ಟಿಪುಂಗವೈಃ || ೧ 





ಸುರಿಸಿ ಜನರ ಅಭಿಲಾಷೆಗಳನ್ನು ಪೂರೈಸುವಂತೆ, ಶ್ರೇಷ್ಠನಾದ ಭಗವಾನ್‌ 
ಶ್ರೀಕೃಷ್ಣನು ಬ್ರಾಹ್ಮಣಾದಿ ಸಕಲಪ್ರಜೆಗಳಿಗೂ ಕಾಲಕಾಲಕ್ಕೆ ಸರಿಯಾಗಿ ಅವರ 
ಇಷ್ಟುರ್ಥಗಳನ್ನು ನಡೆಸಿಕೊಡುತ್ತಿದ್ದನು (೬೪-೬೫). ರಮ ಕೆಲವು 
ರಾಜರುಗಳನ್ನು ಕೊಂದು, ಅರ್ಜುನಾದಿಗಳಿಂದ ಕೆಲವರನ್ನು ಕೊಲ್ಲಿಸಿದನು. 
ಧರ್ಮರಾಯನೇ ಮೊದಲಾದವರ ಮೂಲಕ ಧರ್ಮವನ್ನು ಸರಿಯಾದ 
ಪಥದಲ್ಲಿ ನಿಲ್ಲಿಸಿದನು (೬೬). 

ಇಲ್ಲಿಗೆ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿಎಂಬತ್ತೊಂಬತ್ತನೆಯ ಅಧ್ಯಾಯ 





ಅಧ್ಯಾಯ ೯೦ 
ಸಂಕ್ಷೇಪವಾಗಿ ಶ್ರೀಕೃಷ್ಣನ ಲೀಲಾವರ್ಣನೆ. ಯದುವಂಶೀಯರ ವೃತ್ತಾಂತ, 


ಶುಕಮಹರ್ಷಿಗಳು ಹೇಳಿದರು : ಸರ್ವಸಂಪತ್ತುಗಳಿಂದ ಸಮೃದ್ಧವೂ 
ವೃಷ್ಟಿವಂಶದ ಉತ್ತಮ ಜನರಿಂದ ಆಶ್ರಿತವೂ ಆದ ತನ್ನ ದ್ವಾರಕಾನಗರದಲ್ಲಿ 
ಶ್ರೀಕೃಷ್ಣ ನುಸುಖವಾಗಿ ನೆಲೆಸಿದ್ದನು. ಆತನ ಅಂತಃಪ ಪುರದಲ್ಲಿನವಯೌವನದಿಂದ 


ನವತಿತಮಾಧ್ಯಾ ಯಃ ೪೨೯ 


ಸ್ವೀಭಿಶ್ಟೋತ್ತಮವೇಷಾಭಿರ್ನವಯಾ್‌ವನಕಾಂತಿಭಿಃ 


ಕಂದುಕಾದಿಭಿರ್ಹರ್ಮೈೇಷು ಕ್ರೀಡಂತೀಭಿಸಡಿದ್ದು Rol ೨ 
ನಿತ್ಯಂ ಸಂಕುಲಮಾರ್ಗಾಯಾಂ ಮದಚ್ಚುದ್ದಿರ್ಮತಂಗಚ್ಯೆಃ। 
ಸ್ವಲಂಕೃತೈರ್ಭಟೈರಶ್ಚೈ ರಥೈಶ್ನ ಕನಕೋಜ ಲಃ Il ೩ 
ಉದ್ಯಾನೋಪವನಾಢ್ಯಾಯಾಂ ಪುಷಿತದ್ರಮರಾಜಿಷು ॥ 
ನಿರ್ವಿಶದ್ದೃಂಗವಿಹಗೈೆರ್ನಾದಿತಾಯಾಂ ಸಮಂತತಃ ॥ ೪ 
ರೇಮೇ ಷೋಡಶಸಾಹಸ್ರಪತ್ನೀನಾಮೇಕವಲ್ಲಭಃ। 
ತಾವದ್ಧಿಚಿತ್ರರೂಪೋತಸ್‌ ತದ್ಗೃಹೇಷು ಮಹರ್ದ್ವಿಷು ॥ ೫ 
ಪ್ರೋತ್ಸುಲ್ಲೋತಲಕಹ್ಲಾರಕುಮುದಾಂಭೋಜರೇಣುಭಿಃ। 
ವಾಸಿತಾಮುಲತೋಯೇಷು ಕೂಜದ್ದಿಜಕುಲೇಷು ಚ ॥ ೬ 


ಬೀಗುತ್ತಉತಮ ವಸ್ತಾಲಂಕಾರಗಳಿಂದ ಭೂಷಿತರಾದ ಸ್ತ್ರೀಯರು ಮಿಂಚುಗಳಂತೆ 
ಹೊಳೆಯುತ್ತ ಚೆಂಡು ಮೊದಲಾದವುಗಳಿಂದ ಕ್ರೀಡಿಸುತಿದ್ದರು (೧-೨). ಆ 
ನಗರದ ಬೀದಿಗಳು ಮದೋದಕವನ್ನು ಸುರಿಸುವ ಮದ್ದಾನೆಗಳಿಂದಲೂ 
ಭೂಷಿತರಾದ ಭಟರಿಂದಲೂ ಕುದುರೆಗಳಿಂದಲೂ ಸುವರ್ಣಾಲಂಕೃತವಾದ 
ರಥಗಳಿಂದಲೂ ಸದಾ ತುಂಬಿರುತಿದ್ದವು. ಗುಂಪುಗುಂಪಾಗಿ ಅರಳಿದ 
ಮರಗಳಿಂದ ವಿರಾಜಿಸುವ ಉದ್ಯಾನೋಪವನಗಳಲ್ಲಿ' ೧ ಹಾರಾಡುವ ದುಂಬಿಗಳ 
ಜೇಂಕಾರ, ಹಕ್ಕಿಗಳ ಚಿಲಿಪಿಲಿದ್ವನಿಗಳು ದ್ವಾರಕೆಯಲ್ಲಿಎಲ್ಲೆಡೆಯೂ ಹರಡಿದ್ದವು 
(೩-೪). ಹದಿನಾರು ಸಾಎರ ತರುಣಿಯರಿಗೆ ಪ್ರಾಣವಲ್ಲಭನಾದ ಶ್ರೀಪತಿಯು 
ಹದಿನಾರು ಸಾವಿರ ಎಭಿನ್ನವೇಷಗಳನ್ನು ಧರಿಸಿ ವೈಭವೋಪೇತವಾದ ಅವರ 
ಮನೆಗಳಲ್ಲಿ ವಿಹರಿಸುತಿದ್ದನು (೫). ಅರಳಿದ ಉತ್ಪಲ, ಬಿಳಿಯ ಜಲಪುಷ್ಪ 
ಬಿಳಿನೈದಿಲೆ, ತಾವರೆಹೂಗಳ ಕಣಗಳಿಂದ ಸುಗಂಧಿಯಾಗಿ ಶುಭ್ರವಾಗಿರುವ, 
ಕಲಕಲಗುಟ್ಟುವ ನೀರುಹಕ್ಕಿಗಳ ಹಿಂಡಿನಿಂದ ಮಂಡಿತವಾದ ನೀರಲ್ಲಿಳಿದು 


೧ ಉದ್ಯಾನ - ರಾಜರು ವಿಹರಿಸುವ ಹೂದೋಟ. ಉಪವನ ೨ ಎಲ್ಲರೂ 
ಸಂಚರಿಸಬಹುದಾದ ಹೂದೋಟ. 


15* 


೪೩೦ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ವಿಜಹಾರ ವಿಗಾಹ್ಯಾಂಭೋ ಪ್ರದಿನೀಷು ಮಹೋದಯಃ। 


ಕುಚಕುಂಕುಮಲಿಪಾಂಗಃ ಪರಿರಬ್ಬಶ್ತ ಯೋಪಷಿತಾಮ್‌ ॥ ೭ 
ಉಪಗೀಯಮಾನೋ ಗಂಧರ್ವೈರ್ಮದಂಗಪಣವಾನಕಾನ್‌ 
ವಾದಯದ್ದಿರ್ಮುದಾ ವೀಣಾಂ ಸೂತಮಾಗಧವಂದಿಭುಃ ॥॥ ೮ 
ಸಿಚ್ಕಮಾನೋ 5 ಚ್ಯುತಸಾಭಿರ್ಹಸಂತೀಭಿಃಸ್ಥ ರೇಚಕ್ಸೆಃ 

ಪ್ರತಿಷಿಂಚನ್‌ ವಿಚಿಕ್ರೀಡೇ ಯಕ್ಷೀಭಿರ್ಯಕ್ಷರಾಡಿವ॥॥ ೯ 


ತಾಃ ಕಿನವಸವಿವತೋರುಕುಚಪ್ರದೇಶಾಃ 
ಇಇ ೦. ಲ 
ಸಿಂಚಂತ್ಯ ಉದ ತಬಹತಬರಪಸೂನಾಃ। 
ಐಲ ಲ ಕ ನ್‌ 
ಕಾಂತಂ ಸ್ಮರೇಚಕಜಿಹೀರಷಯೋಪಗುಹ್ಯ 
ಜಾತಸ್ಥರೋತ್ತವಲಸದ್ದದನಾ ವಿರೇಜುಃ॥। ೧೦ 


ಆ ಮಹಾನುಭಾವನು ಹೊಳೆಗಳಲ್ಲಿಜಲಕ್ರೀಡೆಯಾಡುತಿದನು. ಯುವತಿಯರಿಂದ 
ಆಲಿಂಗಿತನಾಗಿ, ಅವರ ಕುಚಕುಂಕುಮದಿಂದ ಲಿಪನಾಗಿ ಕ್ರೀಡಿಸುತಿದ್ದನು 
(೬-೭). ಆ ಸಮಯದಲ್ಲಿ ಗಂಧರ್ವರೂ ಸೂತಮಾಗಧ ವಂದಿಗಳೂ 
ಶ್ರೀಕೃಷ್ಣನನ್ನು ಹೊಗಳಿ ಹಾಡುತ್ತಿದ್ದರು. ಮೃದಂಗ, ತಮಟೆ, ನಗಾರಿ 
ಮೊದಲಾದವನ್ನು ಸಂತೋಷದಿಂದ ಬಾರಿಸುತ್ತ ವೀಣೆಯನ್ನು ನುಡಿಸುತಿದರು 
(೮). ಅಂಗನೆಯರು ಕಿಲಕಿಲನೆ ನಗುತ್ತಜೀರ್ಕೂಳವೆಗಳಿಂದ ಅಚ್ಯುತನಮೇಲೆ 
ನೀರನ್ನು ಎರಚುತ್ತಿದ್ದರು. ಪ್ರತಿಯಾಗಿ ಅಚ್ಯುತನೂ ಅವರ ಮೇಲೆ ನೀರೆರೆಚುತ್ತ 
ಯಕ್ಷಕನ್ಯೆಯರೊಡನೆ ಯಕ್ಷರಾಜನಾದ ಕುಬೇರನಂತೆ ನೀರಾಟವಾಡುತ್ತಿದನು 
(೯). ನೀರೆರಚುವಾಗ ಆ ಹೆಂಗಸರ ಸೀರೆಗಳು ಒದ್ದೆಯಾಗಿ ಅವರ ತೊಡೆ 
ಕುಚಪ್ರದೇಶಗಳು ಕಾಣಿಸುತ್ತಿದ್ದವು. ಅವರ ದೊಡ್ಡ ದೊಡ್ಡ ಮುಡಿಗಳಿಂದ 
ಹೂಗಳು ಉದುರುತ್ತಿದ್ದವು. ಕಾಂತನಾದ ಕೃಷ್ಣನ ಜೀರ್ಕೊಳವೆಯನ್ನು 
ಕಿತುಕೊಳ್ಳಬೇಕೆಂದು ಆ ಸ್ತ್ರೀಯರು ಓಡಿಬಂದು ಅವನನ್ನು ಆಲಿಂಗಿಸಿ ಹಿಡಿದಾಗ, 
ಅವನ ಸರ್ಶದಿಂದ ಕಾಮಬಾಧೆಗೆ ಒಳಗಾಗಲು, ಆ ಸ್ತ್ರೀಯರ ಮುಖದಲ್ಲಿಒಂದು 
ಕಾಂತಿ ಮಿಂಚುತಿತು (೧೦). 


ನವತಿತಮಾಧ್ಯಾಯಃ ೪೩೧ 


ಕೃಷ್ಣಸ್ತು ತತ್ತ್ವನವಿಷಂಜಿತಕುಂಕುಮಸ್ರಕ್‌- 
ಕ್ರೀಡಾಭಿಷಂಗಧುತಕುಂತಲವೃಂದಬಂಧಃ। 
ಸಿಂಚನ್‌ ಮುಹುರ್ಯುವವತಿಭಿಃ ಪ್ರತಿಷಿಚ್ಯಮಾನೋ 
ರೇಮೇ ಕರೇಣುಭಿರಿವೇಭಪತಿಃ ಪರೀತಃ॥ ೧೧ 
ನಟಾನಾಂ ನರ್ತಕೀನಾಂ ಚ ಗೀತವಾದ್ಯೋಪಜೀವಿನಾಮ್‌। 
ಕ್ರೀಡಾಲಂಕಾರವಾಸಾಂಸಿ ಕೃಷ್ಣೋ 5 ದಾತಸ್ಯ ಚ ಸ್ತ್ರಿಯಃ ॥ ೧೨ 
ಣ ಎಲ ಅ 


ಕೃಷ್ಣಸ್ಕೆ ವಂ ವಿಹರತೋ ಗತ್ಯಾಲಾಪೇಕ್ಷಿತಸ್ಥಿತೈಃ 


ನರ್ಮಕ್ಷೆ ಕ ಲಿಪರಿಷ್ಟಂಗೈಃ ಸ್ವೀಣಾಂ ಕಿಲ ಹೃತಾ ಧಿಯಃ ॥ ೧೩ 
ಊಚುರ್ಮುಕುಂದೈಕಧಿಯೋತ ಗಿರ ಉನ್ನತವಜ್ಜಡಮ್‌ | 
ಚಿಂತಯಂತ್ಯೋಠ ರವಿಂದಾಕ್ಷಂ ತಾನಿ ಮೇ ಗದತಃ ಶೃಣು Il ೧೪ 


ಆಗ ಶ್ರೀಕೃಷ್ಣನ ಕೊರಳ ಹೂಮಾಲೆಯು ಆ ಸ್ತ್ರೀಯರ ಕುಚಕುಂಕಮದಿಂದ 
ಅಂಕಿತವಾಗುತಿತು, ಜಲಕ್ರೀಡೆಯ ಭರದಲ್ಲಿ ಅವನ ಕೇಶಬಂಧವು ಸಡಲಿ 
ತಲೆಗೂದಲು ಹರಡುತ್ತಿತ್ತು ಹೀಗೆ ಆ ಸ್ತ್ರೀಯರಿಗೆ ನೀರೆರಚುತ್ತ ಅವರಿಂದ 
ಎರಚಿಸಿಕೊಳ್ಳುತ್ತ ಹೆಣ್ಣಾನೆಗಳಿಂದ ಪರಿವೃತನಾದ ಗಜರಾಜನಂತೆ, ಶ್ರೀಕೃಷ್ಣನು 
ವಿಹರಿಸುತಿದ್ದನು (೧೧). ಅನಂತರ ಗೀತವಾದ್ಯಗಳಿಂದ ಜೀವಿಸುವ ಆ ನಟರಿಗೂ 
ನರ್ತಕಿಯರಿಗೂ ಶ್ರೀಕೃಷ್ಣನೂ ಅವನ ಪತ್ನಿಯರೂ ತಮ್ಮ ತಮ್ಮ 
ವಸ್ತಾಲಂಕಾರಗಳನ್ನು ಕೊಟ್ಟುಬಿಡುತಿದ್ದರು. ಈ ಪರಿಯಲ್ಲಿ ವಿಹರಿಸುತ್ತಿದ್ದ 
ಶ್ರೀಕೃಷ್ಣನ ನಡೆ ನುಡಿ ನೋಟ ನಗುಗಳಿಂದಲೂ ಪ್ರೇಮದ ಚೆಲ್ಲಾಟ 
ಆಲಿಂಗನಗಳಿಂದಲೂ ಆ ಸ್ತ್ರೀಯರ ಚಿತ್ರವು ಸೆಳೆಯಲಟ್ಟಿತು (೧೨-೧೩). ಅವರು 
ಅರವಿಂದಾಕ್ಷನಾದ ಮುಕುಂದನನ್ನೇ ಸದಾ ನೆನೆಯುತ್ತ ಅವನಲ್ಲಿ 
ನೆಟ್ಟ ಮನುಸುಳ್ಳವರಾಗಿ ಹುಚ್ಚರಂತೆ ಮಂಕರಂತೆ ಏನೇನೋ ಹಲುಬುತಿದ್ದರು. 
ಅದನ್ನು ಹೇಳುತ್ತೇನೆ ಕೇಳು! (೧೪). 


೪೩೨ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಮಹಿಷ್ಕ್ಯಊಚುಃ- 
ಕುರರಿ ಎಲಪಸಿ ತ್ವಂ ವೀತನಿದ್ರಾ ನ ಶೇಷೇ 
ಸ್ವಪಿತಿ ಜಗತಿ ರಾತ್ರಾಮಾಶ್ರದೋ ಗುಪಬೋಧಃ।ಟ 
ವಯಮಿವ ಸಖಿ ಕಚ್ಚಿದ್‌ ಗಾಢನಿರ್ಭಿನ್ನಚೇತಾ 
ನಲಿನನಯನಹಾಸೋದಾರಲೀಲೇಕ್ಷಿತೇನ॥ ೧೫ 
ನೇತ್ರೇ ನಿಮಾಲಯಸಿ ನಕ್ತಮದೃಷ್ಠಬಂಧು- 
ಸ್ತಂ ರೋರವೀಷಿ ಕರುಣಂ ಬತ ಚಕ್ರವಾಕಿ। 
ದಾಸ್ಯಂ ಗತಾ ವಯಮಿವಾಚ್ಛುತಪಾದಜುಷ್ಠಾಂ 
ಕಿಂವಾ ಸ್ರಜಂ ಸ್ಸೃಹಯಸೇ ಕಬರೇಣ ವೋಢುಮ್‌ ॥ ೧೬ 


ಭೋ ಭೋಃಸದಾ ನಿಷ್ಠನಸೇ ಉದನ್ನ;- 
ನ್ದ ಲಬ್ದನಿದ್ರೋರ5ಧಿಗತಪ್ರಜಾಗರಃ। 
ಜಟ 
ಕಿಂವಾ ಮುಕುಂದಾಪಹೃತಾತ್ಮಲಾಂಛನಃ 
ಪ್ರಾಪಾಂ ದಶಾಂ ತಂ ಚ ಗತೋ ದುರತೃಯಾಮ್‌ ॥ ೧೭ 


ಮುಕುಂದನ ರಾಣಿಯರು ಹೀಗೆನ್ನುತಿದ್ದರು : ""ಎಲೆ ಕುರರಿ, " ನೀನೇಕೆ 
ನಿದ್ದೆಗೆಟ್ಟು ಕೂಗುತಿರುವೆ ? ನೀನು ಮಲಗುವುದಿಲ್ಲವೆ ? ಈಗ ಜಗತ್ತಿಗೆ 
ರಾತ್ರಿಯಾಗಿದೆ. ನಮ್ಮ ಒಡೆಯನು ಅರಿವಿಲ್ಲದೆ ಮಲಗಿ ನಿದ್ರಿಸುತಿದ್ದಾನೆ 
(ನಿದ್ರಾಭಂಗವು ನಿನಗೆ ತರವೆ 9). ಅಥವಾ, ಓ ಗೆಳತಿ, ಈ ನಳಿನನೇತ್ರನ 
ಮುಗುಳ್ನಗೆ ಚೆಲುವು ನೋಟಗಳಿಂದ ನಮ್ಮಂತೆಯೇ ನಿನ್ನ ಚಿತವೂ ಗಾಢವಾಗಿ 
ಕದಡಿ ಹೋಗಿರಬಹುದು! (೧೫). ಎಲೆ ಚಕ್ರವಾಕಿ, ಕಾರಿರುಳಿನಲ್ಲಿಕಾಂತನನ್ನು 
ಕಾಣದೆ ಕಣ್ಣುಮುಚ್ಚಿಕರುಣಾಜನಕವಾಗಿ ಕೂಗುತ್ತಲೇ ಇರುವೆಯಲ್ಲ! ಅಯ್ಯೊ! 
ಇಲ್ಲವೇ ನಮ್ಮಂತೆ ನೀನೂ ಅಚ್ಯುತನ ದಾಸಿಯಾಗಿರುವೆಯೊ? ಅವನು ಕಾಲಿಂದ 
ತುಳಿದ ಮಾಲೆಯನ್ನು ಮುಡಿಯಲ್ಲಿ ಮುಡಿಯಲು ಬಯಸುವೆಯೊ 9 (೧೬). 
ಎಲೆಲೆ ಸಮುದ್ರರಾಜ, ನಿದ್ದೆಗೆಟ್ಟು ಜಾಗರಣೆ ಮಾಡುತ್ತ ಒಂದೇ ಸಮನೆ 
ಏಕೆ ಬೊಬ್ಬೆಯಿಡುತ್ತಿದ್ದೀಯೆ ? ಕಷ್ಟ! ನಮ್ಮ ಗೋಳಿನ ಕಥೆಯೇ ನಿನಗೂ 





೧ ಕುರರಿ : ಕುರುವ ಹಕ್ಕಿ. 


ನವತಿತಮಾಧ್ಯಾ ಯಃ ೪೩೩, 


ತಂ ಯಕ್ಷ್ಮಣಾ ಬಲವತಾಸಿ ಗೃಹೀತ ಇಂದೋ 
ಕ್ಷೇಣಸಮೋ ನ ನಿಜದೀಧಿತಿಭಿಃ ಕ್ಷಿಣೋಷಿ। 


ಕಚ್ಚಿನ್ನುಕುಂದಗದಿತಾತಿ ಯಥಾ ವಯಂ ತಂ 
ವಿಸ್ಕೃತ್ಛ ಭೋಃ ಸ್ಥಗಿತಗೀರುಪಲಕ್ಷ ಸೇ ನಃ॥ ೧೮ 
ಕಿಂತ್ಲಾಚರಿತಮಸ್ಥಾಭಿರ್ಮಲಯಾನಿಲ ತೇsಪ್ರಿಯಮ್‌ । 
ಗೋವಿಂದಾಪಾಂಗನಿರ್ಭಿನ್ನೇ ಹೃದೀರಯಸಿ ನಃ ಸ್ನರಮ್‌ Il ೧೯ 


ಮೇಘ ಶ್ರೀಮಂಸ್ಕಮಸಿ ದಯಿತೋ ಯಾದವೇಂದ್ರಸ್ಯ ನೂನಂ 
ಶ್ರೀವತಾಂಕಂ ವಯಮಿವ ಭವಾನ್‌ ಧ್ಯಾಯತಿ ಪ್ರೇಮಬದ್ಧಃ! 
ಅತ್ಯುತ್ಕಂಠಃ ಪ ಚಾಳ ಬಾಷಧಾರಾಃ 

ಸ್ಮೃತ್ವಾ ಸ್ಮೃತ್ವಾವಿ ಸ್ಪಜಸಿ ಮುಹುರ್ದುಃಖದಸತ್ಸ ಸಂಗ ॥ ಹ ತ್ರ 


ಒದಗಿರಬಹುದು | ಮುಕುಂದನು (ನಮ್ಮ ಕುಚಕುಂಕುಮಾದಿ ಲಾಂಛನಗಳನ್ನು 
ಅಪಹರಿಸುವಂತೆ) ನಿನ್ನ ಲಕ್ಷ್ಮೀಕೌಸುಭಾದಿ ವಸ್ತುಗಳನ್ನೂ ಕಿತ್ತು 
ಕೊಂಡಿರುವನೆಂದು ನಿನಗೆ ಈ ಅವಸ್ಥೆ ! (೧೭). ಓ ಚಂದ್ರ, ಬಲವಾದ ಕ್ಷಯ 
ರೋಗದಿಂದ ಬಡವಾಗಿಬಿಟ್ಟಿದ್ದೀಯೆ ! ಕಿರಣಗಳಿಂದ ಕತ್ತಲೆಯನ್ನು ಕತ್ತರಿಸುವ 
ಶಕ್ತಿನಿನಗಿಲ್ಲ! ಅಥವಾ ಮುಕುಂದನಾಡಿದ ಪೆ ಸ್ರೇಮಾಲಾಪಗಳನ್ನು ಮರೆತು "ಅವನ್ನೇ 
ಚಿಂತಿಸುತ್ತ ನಮ್ಮಂತೆಯೇ ಬಡವಾಗಿಬಿಟ್ಟೆಯೊ ಲ ಎಲೋ, ನೀನು 
ಮಾತಾಡುವುದೇ ಇಲ್ಲ ಹಾಗೆಯೇ ಆಗಿರಬೇಕೆಂದು ನಮಗೆ ತೋರುತ್ತದೆ | 
(೧೮). ಹೇ ಮಲಯಾನಿಲ, ನಾವು ನಿನಗೆ ಮಾಡಿದ ಕೆಟ್ಟದ್ದು ಏನು 9 
ಗೋವಿಂದನ ಅಪಾಂಗವೀಕ್ಷಿತದಿಂದ ನಮ್ಮ ಹೃದಯ ಸೀಳಿಹೋಗಿದೆ. ಮತ್ತೆ 
ಅದರಲ್ಲಿ ಮನ್ಮಥನನ್ನು ಭುಗಿಲೆಬ್ಬಿಸಿ ನೋಯಿಸುತಿರುವೆಯಲ್ಲ! (೧೯). 
ಮೇಘರಾಜ, ಸುಂದರನಾದ ನೀನು (ಶ್ಯಾಮಲಾಂಗನಾದ) ಯಾದವೇಂದ್ರನ 
ನೆಚ್ಚಿನ ಗೆಳೆಯನೇ ಹೌದು |! ಪ್ರೇಮಪಾಶಕ್ಕೆ ಒಳಗಾಗಿ, ನಮ್ಮಂತೆಯೇ 
ಶ್ರಿ ವತ್ಪಾಂಕನನ್ನು ನೆನೆಸಿಕೊಳ್ಳುತ್ತಿದ್ದೀಯೆ. ಅವನನ್ನು "ಕಾಣಲು 
ಉತ್ಕ ಂಠಿತನಾಗಿದ್ದೀಯ. ನಮಗಾದತತೆ ನಾನಾ ಭಾವಗಳಿಂದ "ಹೃದಯವು 
ಸಂಮಿಶ್ರ ವಾಗಿ ಒತಿಬಂದಿದೆ. ಸ್ಮರಿಸಿಕೊಂಡು ಸ್ಥ ಸ್ಮರಿಸಿಕೊಂಡು ಕಣ್ಣೀರನ್ನು 
ಸುರಿಸುತ್ತಿದ್ದೀಯೆ 1 ಹೌದು, ಅವನ ನೆನಪಿನ ಪ್ರಸ ೦ಗವೇ ದುಃ ಖವನ್ನು 
ಉಮ್ಮಳಿಸುತದೆ | (೨ ೦). 


1533 


೪೩೪ ಶ್ರೀಮದ್ಭಾಗವತಂ-- ದಶಮಸ್ಕಂಧಃ 


ಪ್ರಿಯರಾವಪದಾನಿ ಭಾಷಸೇ 
ಮತಸಂಜೀವಿಕಯಾನಯಾ ಗಿರಾ। 
ಕರವಾಣಿ ಕಿಮದ್ಯ ತೇ ಪ್ರಿಯಂ 
ವದ ಮೇ ವಲ್ಲಿತಕಂಠ ಕೋಕಿಲ ॥। ೨೧ 


ನ ಚಲಸಿ ನ ವದಸ್ಕುದಾರಬುದ್ದೇ 
ಕ್ಷತಿಧರ ಚಿಂತಯಸೇ ಮಹಾಂತಮರ್ಥಮ್‌ | 
ಅಪಿ ಬತ ವಸುದೇವನಂದನಾಂಫಘ್ರಿಂ 
ವಯಮಿವ ಕಾಮಯಸೇ ಸನ್ಸರ್ವಿಧರ್ತುಮ್‌ || ೨೨ 


ಶುಷ್ಯದ್ದ ದಾಃ ಕರ್ಶಿತಾ ಬತ ಸಿಂಧುಪತ್ನ್ಯ - 
ಸಂಪ್ರ ಪ್ರತ್ಯ ಪಾಸಕಮಲಶ್ರಿ ಯ ಇಷ ಪಭರ್ತು: | 
ಯದ್ದದ್‌ ವಯ ಮೆದುಪತೇಃ ಪ ಸ್ರಣಯಾವಲೋಕ- 
ಮಪ್ಪಾಪ ್ರಪ್ಯ ಮುಷ್ಕಹೃದಯಾಃ Fala ಸ್ಥ ೨೩ 


ಆಹಾ | ಕಲಕಂಠ ಕೋಗಿಲೆ, ನಮ್ಮ ಪ್ರಿಯಂವದನಾಡುವ ಪ್ರಿಯವಾದ 
ನುಡಿಗಳಂತೆಯೇ ನುಡಿಯುತ್ತಿದ್ದೀಯೆ. ಸತ್ತವರನ್ನೂ ಬದುಕಿಸುವಂತಹ 
ಮನೋಹರವಾದ ಮಾತು ಅದು. ನಿನಗೆ ಪ್ರಿಯವಾದ್ದನ್ನು ಏನು ಮಾಡಲಿ, 
ಹೇಳು (೨೧). ಎಲೆ ಗಿರಿರಾಜ, ಉದಾರಬುದ್ಧಿಯವನು ನೀನು. 
ಅಲ್ಲಾಡುವುದಿಲ್ಲ ಮಾತಾಡುವುದಿಲ್ಲ ಯಾವುದೋ ಗಂಭೀರವಾದ 
ಎಷಯವನ್ನು ಆಲೋಚಿಸುವಂತೆ ಕಾಣುತ್ತೀಯಲ್ಲ! ವಸುದೇವನಂದನನ 
ಪಾದವನ್ನು ಸನಗಳಿಂದ ಹೊರಲು ಬಯಸತಕ್ಕವರು ನಾವು | ಹಾಗೆ (ನಿನ್ನ 
ಶಿಖರಗಳಿಂದ) ಅವನ ಪಾದವನ್ನು ಧರಿಸಲು ಬಯಸುತ್ತಿರುವೆಯೋ ಹೇಗೆ ? 
(೨೨). ಎಲ್‌ ಸಮುದ್ರರಾಜಪತ್ನಿಯರೆ-ನದಿಗಳೆ, ಈ ಬೇಸಿಗೆಯಲ್ಲಿ 
(ಸಮುದ್ರರಾಜನು ಮೇಘದ್ವಾರ ಅಮೃತ ವೃಷ್ಟಿಯನ್ನು ಸುರಿಸಿ ನಿಮ್ಮನ್ನು 
ಆನಂದಪಡಿಸುತ್ತಿಲ್ಲ) ಅಯ್ಯೊ! ನಿಮ್ಮಮಡುಗಳು ಒಣಗಿಹೋಗಿವೆ. ಕಮಲಗಳ 
ಸೊಬಗು ಅಡಗಿದೆ. ನಮ್ಮ ಕಾಂತನಾದ ಯದುಪತಿಯಿಂದ ಆಕ್ಫಷ್ಟಹಷ್ಟದಯರಾಗಿ 
ಆತನ ಪ್ರಣಯಾವ ಲೋಕನವನ್ನು ಪಡೆಯಲಾರದೆ ಅತ್ಯಂತ ಕೃಶರಾಗಿರುವ 
ನಮ್ಮಂತೆ ನಿಮ್ಮ ಪಾಡು ಆಗಿದೆ! (೨೩) 


ನವತಿತಮಾಧ್ಯಾಯಃ ೪೩೫ 


ಹಂಸ ಸ್ವಾಗತಮಾಸ್ಯತಾಂ ಪಿಬ ಪಯೋ ಬ್ರೂಹ್ಯಂಗ ಶೌರೇಃ ಕಥಾಂ 
ದೂತಂ ತ್ಲಾಂ ನು ವಿದಾಮ ಕಚ್ಚಿದಜಿತಃ ಸಸ್ಫ್ಕಾಸ್ತಉಕಂ ಪುರಾ । 
ಕಿಂವಾ ನಶ್ಚಲಸ್‌ೌಹೃದಃ ಸ್ಮರತಿ ತಂ ಕಸ್ಮಾದ್‌ ಭಜಾಮೋ ವಯಂ 
ಕ್ಷೌದ್ರಾಲಾಪಯ ಕಾಮದಂ ಶ್ರಿಯಮೃತೇ ಸ್ಫವೈಕನಿಷ್ಠಾ ಸ್ತಿಂಯಾಂ ॥ ೨೪ 
ಇತೀದ್ದಶೇನ ಭಾವೇನ ಕೃಷ್ಣೇ ಯೋಗೇಶದೇಶ್ಲದೇ! 

ಕ್ರಿಯಮಾಣೇನ ಮಾಧವ್ಯೋ ಲೇಭಿರೇ ಪರಮಾಂ ಗತಿಮ್‌। ೨೫ 


ಶ್ರುತಮಾತ್ರೋತಪಿ ಯಃ ಸ್ತ್ರೀಣಾಂ ಪ್ರಸಹ್ಯಾಕರ್ಷತೇ ಮನಃ! 


ಉರುಗಾಯೋರುಗೀತೋ ವಾ ಪಶ್ಯಂತೀನಾಂ ಕುತಃ ಪುನಃ ॥ ೨೬ 
ಯಾಃ ಸಂಪರ್ಯಚರನ್‌ ಪ್ರೇಮ್ಲಾಪಾದಸಂವಾಹನಿದಿಭಿಃ । 
ಜಗದ್ಗುರುಂ ಭರ್ತೃಬುದ್ಧ್ಯಾ ತಾಸಾಂ ಕಿಂ ವರ್ಣ್ಯತೇ ತಪಃ॥ ೨೭ 


ಓಹೋ! ಹಂಸ, ಸ್ವಾಗತೆ ನಿನಗೆ ; ಕುಳಿತುಕೊ. ಹಾಲನ್ನು ಕುಡಿ. ಅಪ್ಪಾ 
ಅಚ್ಯುತನ ಕಥೆಯನ್ನು ಹೇಳು. ನೀನು ಅವನ ದೂತನಾಗಿ ಬಂದೆಯೆಂದು 
ತಿಳಿಯಬಹುದಲ್ಲವೆ ? ಗೋವಿಂದನು ಕ್ಷೇಮವಾಗಿರುವನೆ ? ಆವನ 
ಸ್ನೇಹಚಂಚಲ. ಹಿಂದೆ ನಮಗೆ ರಹಸ್ಯವಾಗಿ ಹೇಳಿದ ಮಾತು ಆತನ 
ಸ್ಫರಣೆಯಲ್ಲಿದೆಯೆ? ನಾವೇಕೆ ಅವನನ್ನು ಆಶ್ರಯಿಸೋಣ ಆ ಕ್ಷುದ್ರಮನುಷ್ಯನ 
ದೂತ ನೀನು. ಬೇಕಾದರೆ ಕೃಷ್ಣನನ್ನೇ ಮಾತಾಡಿಸಿ ಇಲ್ಲಿಗೆ ಕರೆದುಕೊಂಡು ಬಾ. 
ಆದರೆ ಆ ಲಕ್ಷ್ಮಿಯು ಮಾತ್ರ ಬರುವುದು ಬೇಡ! ಇಷ್ಟು ಜನ ಸ್ತ್ರೀಯರಲ್ಲಿ 
ಅವಳೊಬ್ಬಳೇ ಏಕನಿಷ್ಠೆಯಿಂದ ಅವನನ್ನು ಸೇವಿಸುವಳಂತೇನು 7'' (೨೪). ಈ 
ಬಗೆಯಾದ ಹಾರ್ದಭಾವವನ್ನು ಪರೀಕ್ಷಿತರಾಜ, ಶ್ರೀಕೃಷ್ಣನ ಪತ್ನಿಯರು ಆ 
ಯೋಗೇಶ್ವರೇಶ್ವರನಲ್ಲಿ ಇರಿಸಿದ್ದರಿಂದ ಪರಮಸದ್ಧತಿಯನ್ನು ಪಡೆದರು. 
ಯಾವಾತನ ಕಥಾವೃತ್ತಾಂತವನ್ನು ಕೇಳಿದ ಮಾತ್ರದಿಂದಾಗಲಿ, ಗುಣಗಳನ್ನು 
ಗಾಯಕರು ಹಾಡಿದ ಮಾತ್ರದಿಂದಾಗಲಿ, ಸ್ತ್ರೀಯರ ಮನಸ್ತು ತಪ್ಪದೆ 
ಸೆಳೆಯಲ್ಪಡುವುದೋ, ಅಂತಹ ಶ್ರೀಕೃಷ್ಣನನ್ನು ಕಣ್ಣೆದುರಿಗೆ ನೋಡುತಿದ್ದ ಅವರ 
ಮನಸ್ಸುಹೀಗೆ ನೆಟ್ಟುಹೋಗಿತ್ರೆಂಬುದರಲ್ಲಿಅಚ್ಚರಿಯೇನು? (೨೫-೨೬). ಇನ್ನು 
ಯಾವ ಸ್ತ್ರೀಯರು ಆ ಜಗದ್ಗುರುವನ್ನು ಪತಿಯೆಂಬ ಭಾವನೆಯಿಂದ ಪಾದಗಳನ್ನು 


೨ 1 


೪೩೬ ಶ್ರೀಮದ್ಧಾಗವತಂ- ದಶಮಸ್ಕಂಧಃ 


ಏವಂ ವೇದೋದಿತಂ ಧರ್ಮಮನುತಿಷ್ಠನ್‌ ಸತಾಂ ಗತಿಃ । 
ಗೃಹಂ ಧರ್ಮಾರ್ಥಕಾಮಾನಾಂ ಮುಹುಶ್ಚಾದರ್ಶಯತ್‌ ಪದಮ್‌ ॥ 


ಆಸ್ಚಿ ತಸ್ಯ ಪರಂ ಧರ್ಮಂ ಕೃಷ್ಣಸ್ಯ ಗೃಹಮೇಧಿನಾಮ್‌ | 


ಆಸನ್‌ ಷೋಡಶಸಾಹಸ್ರಂ ಮಹಿಷ್ಕಶ್ಚಶತಾಧಿಕಮ್‌ ॥ ರಿ 
ತಾಸಾಂ ಸ್ಟೀರತ್ನಭೂತಾನಾಮಷ್‌ೌ ಯಾಃ ಪ್ರಾಗುದಾಹೃತಾಃ । 
ರುಕ್ಕಿಣೀಪ್ರಮುಖಾ ರಾಜಂಸತ್ತುತ್ರಾಶ್ಲಾನುಪೂರ್ವಶಃ ॥ ೩೦ 
ಏಕೈಕಸ್ಯಾಂ ದಶ ದಶ ಕೃಷ್ಣೋ ಜೀಜನದಾತ್ನಜಾನ್‌ | 

ಯಾವತ್ಕ್ಯ ಆತ್ಮನೋ ಭಾರ್ಯಾ ಅಮೋಘಗತಿರೀಶ್ದರಃ ॥ ೩೧ 
ತೇಷಾಮುದ್ಧಾಮವಿರ್ಯಾಣಾಮಷ್ಟಾದಶ ಮಹಾರಥಾಃ । 
ಆಸನ್ನುದಾರಯಶಸಸ್ತೇಷಾಂ ನಾಮಾನಿ ಮೇ ಶೃಣು || ೩೨ 


ನೀವುತ್ತ ನಾನಾ ಬಗೆಯಲ್ಲಿ ಪ್ರೇಮಪೂರ್ಣವಾಗಿ ಸೇವೆ ಮಾಡಿದರೋ ಅವರ 
ತಪಸ್ಸನ್ನು ಏನೆಂದು ವರ್ಣಿಸಲಿ? (೨೭). ಸಜ್ಜನರಿಗೆ ಗತಿಯಾದ ಭಗವಂತನು 
ವೇದೋಕವಾದ ಧರ್ಮವನ್ನಾಚರಿಸುತ್ತ ಧರ್ಮಾರ್ಥಕಾಮಂಗಳಿಗೆ 
ಗೃಹಸ್ಥಾಶ್ರಮವು ಸ್ಥಾನವೆಂಬುದನ್ನು ಈ ಪ್ರಕಾರವಾಗಿ ಮತ್ತೆಮತ್ತೆತೋರಿಸಿಕೊಟ್ಟನು 
(೨೮). ಗೃಹಸ್ಥರು ಆಚರಿಸಬೇಕಾದ ಉತ್ತಮ ಧರ್ಮಮಾರ್ಗದಲ್ಲಿತೊಡಗಿದ್ದ 
ಶ್ರೀಕೃಷ್ಣನಿಗೆ ಹದಿನಾರು ಸಾವಿರದ ಒಂದುನೂರು ಮಡದಿಯರಿದ್ದರು. 
ಅವರಲ್ಲದೆ ಮಡದಿಯರಲ್ಲಿ ಸ್ತ್ರೀರತ್ನಗಳೆನಿಸಿದ ರುಕ್ಕಿಣಿಯೇ ಮೊದಲಾದ 
ಅಷ್ಟಮಹಿಷಿಯರನ್ನೂ ಅವರ ಪುತ್ರರನ್ನೂ ಪರೀಕ್ಷಿತರಾಜ, ಕ್ರಮವಾಗಿ ನಿನಗೆ 
ಹಿಂದೆ ತಿಳಿಸಿದ್ದೇನೆ? (೨೯-೩೦). ಅಮೋಘ ವೀರ್ಯನೂ ಸ್ವತಂತ್ರೇಚ್ಛನೂ 
ಆದ ಶ್ರೀಕೃಷ್ಣನು ತನ್ನ ಎಲ್ಲ ಮಡದಿಯರಲ್ಲಿಯೂ ಒಬ್ಬೊಬ್ಬರಲ್ಲಿ 
ಹತ್ತುಮಂದಿಯಂತೆ ಪುತ್ರರನ್ನು ಪಡೆದನು? (೩೧). ಮಹಾಪರಾಕ್ರಮಿಗಳಾದ 


೧. ೫೮ ಮತ್ತು ೬೧ನೆಯ ಅಧ್ಯಾಯಗಳನ್ನು ನೋಡಿ. 
೨. ಅಷ್ಟಮಹಿಷಿಯರೂ ಸೇರಿ ಹದಿನಾರು ಸಾವಿರದ ನೂರೆಂಟು ಮಂದಿ ಮಡದಿಯರು. 
ಮಕ್ಕಳ ಸಂಖ್ಯೆ ಒಂದು ಲಕ್ಷ ಅರವತ್ತೊಂದು ಸಾವಿರದ ಎಂಬತ್ತು 


ನವತಿತಮಾಧ್ಯಾಯಃ ೪೩೭ 
ಪ್ರದ್ಯುಮ್ನಶ್ಟಾನಿರುದ್ಧಶ್ಚದೀಪ್ರಿಮಾನ್‌ ಭಾನುರೇವ ಚಟ 
ಸಾಂಬೋ ಮಧುರ್ಬ್ಯಹದ್ಬಾನುಶ್ಚಿತ್ರಭಾನುರ್ವಕೋ5 ರುಣಃ॥ ೩೩ 
ಪುಷ್ಕರೋ ವೇದಬಾಹುಶ್ಚ ಶ್ರುತದೇವಃ ಸುನಂದನಃ। 


ಚಿತ್ರಬಾಹುರ್ವಿರೂಪಶ್ಚಕವಿರ್ನ್ಯಗ್ರೋಧ ಏವ ಚ ॥ ೩೪ 
ಏತೇಷಾಮಪಿ ರಾಜೇಂದ್ರ ತನುಜಾನಾಂ ಮಧುದ್ವಿಷಃ । 
ಪ್ರದ್ಯುಮ್ನ ಆಸೀತ್‌ ಪ್ರಥಮಃ ಪಿತ್ಸವದ್‌ ರುಕ್ಕಿಣೀಸುತಃ ॥ ೩೫ 


ಸ ರುಕ್ಕಿಣೋ ದುಹಿತರಮುಪಯೇಮೇ ಮಹಾರಥಃ । 
ತಸ್ಮಾತ್‌ ಸುತೋತನಿರುದ್ದೋತ ಭೂನ್ನಾಗಾಯುತಬಲಾನ್ಹಿತಃ 1 ೩೬ 


ಸ ಚಾಪಿ ರುಕ್ಕಿಣಃ ಪೌತ್ರೀಂ ದೌಹಿತ್ರೋ ಜಗ್ಗಹೇ ತತಃ। 
ವಜ್ರಸಸ್ಯಾಭವದ್‌ ಯಸ್ತುಮ್‌ೌಸಲಾದವಶೇಷಿತಃ ॥ ೩೭ 


ಅವರಲ್ಲಿ ಹದಿನೆಂಟು ಜನರು ಮಹಾರಥರನಿಸಿಕೊಂಡು ಕೀರತಿ 
ಶಾಲಿಗಳಾಗಿದ್ದರು. ಅವರ ಹೆಸರನ್ನು ಹೇಳುತ್ತೇನೆ, ಕೇಳು (೩೨) : ಪ್ರದ್ಯುಮ್ನ, 
ಅನಿರುದ್ದ ” ದೀಪಿಮಂತ, ಭಾನು, ಸಾಂಬ, ಮಧು, ಬೃಹದ್ಭಾನು, ಚಿತ್ರಭಾನು, 
ವೃಕ, ಅರುಣ, ಪುಷ್ಕರ, ವೇದಬಾಹು, ಶ್ರುತದೇವ, ಸುನಂದನ, ಚಿತ್ರಬಾಹು, 
ವಿರೂಪ, ಕವಿ ಮತ್ತುನ್ಯಗ್ರೋಧ (೩೩-೩೪). ಶ್ರೀಕೃಷ್ಣನ ಈ ಪುತ್ರರಲ್ಲಿಯೂ 
ಸಹ, ರಾಜೇಂದ್ರ, ರುಕ್ಮಿಣೀ ಸುತನಾದ ಪ್ರದ್ಯುಮ್ನನು ತಂದೆಯಂತೆ 
ಅಗ್ರಗಣ್ಯನಾಗಿದ್ದನು. ಆ ಮಹಾರಥನು ರುಕ್ಮಿಯ ಮಗಳಾದ ರುಕ್ಫವತಿಯನ್ನು 
ಮದುವೆಯಾದನು. ಅವಳಲ್ಲಿ ಪ್ರದ್ಯುಮ್ನನಿಗೆ ಹತ್ತುಸಾವಿರ ಆನೆಗಳ ಬಲವುಳ್ಳ 
ಅನಿರುದ್ಧನು ಜನಿಸಿದನು (೩೫-೩೬). ರುಕ್ಕಿಯ ದೌಹಿತ್ರನಾದ ಅನಿರುದ್ದನು 
ರುಕ್ಕಿಯ ಮಗನ ಮಗಳಾದ ರೋಚನೆಯನ್ನು ಪತ್ನಿಯಾಗಿ ಸ್ವೀಕರಿಸಿದನು. 
ಅವಳಲ್ಲಿ ಅನಿರುದ್ದನಿಗೆ ವಜ್ರನೆಂಬ ಮಗನು ಹುಟ್ಟಿದನು. ಮೌಸಲಪರ್ವದ 
ಹತ್ಯಾಕಾಂಡದಲ್ಲಿ ಉಳಿದವನೇ ಈ ವಜ್ರ (೩೭). ಈತನಿಗೆ ಪ್ರತಿ ಬಾಹುವೆಂಬ 


೧ಅನಿರುದ್ಧನು ಪ್ರದ್ಯುಮ್ನನ ಮಗ. ಆದ್ದರಿಂದ ಶ್ರೀಕೃಷ್ಣನ ಮಕ್ಕಳಲ್ಲಿ ಹದಿನೇಳು ಮಂದಿ 
ಮಾತ್ರ ಮಹಾರಥರು. ಅಥವಾ ಅನಿರುದ್ಧನೆಂಬ ಹೆಸರಿನ ಒಬ್ಬ ಮಗನೂ ಶ್ರೀಕೃಷ್ಣನಿಗೆ 
ಇದ್ದನೆಂದು ತಿಳಿಯಬೇಕು. 


15**+ 


೪೩೮ ಶ್ರೀಮದ್ಭಾಗವತಂ-- ದಶಮಸ್ಕಂಧ 


ಪ್ರತಿಬಾಹುರಭೂತಸ್ಥಾತ್‌ ಸುಬಾಹುಸಸ್ಯ ಚಾತ್ಮಜಃ | 


ಸುಬಾಹೋಃ ಶಾಂತಸೇನೋ5 ಭೂಚ್ಛತಸೇನಸ್ತು ತತ್ತುಶಃ | ೩೮ 
ನ ಹ್ಯೇತಸ್ಥಿನ್‌ ಕುಲೇ ಜಾತಾ ಅಧನಾ ಅಬಹುಪ್ರಜಾಃ | 
ಆಲ್ಬಾಯುಷೋಶ ಲ್ದವೀರ್ಯಾಶ್ಚಅಬ್ರಹ್ಮಣ್ಯಾಶ್ಚಜಜ್ಜಿರೇ॥ ೩೯ 
ಯದುವಂಶಪ್ರಸೂತಾನಾಂ ಪುಂಸಾಂ ವಿಖ್ಯಾತಕರ್ಮಣಾಮ್‌ | 
ಸಂಖ್ಯಾ ನ ಶಕೃತೇ ಕರ್ತುಮಪಿ ವರ್ಷಾಯುತೈನಣ್ಸಪ ॥ ೪೦ 


ತಿಸ್ರಃ ಕೋಟ್ಯಃ ಸಹಸ್ರಾಣಾಮಪ್ಪಾಶೀತಿಶತಾನಿ ಚ। 
ಆಸನ್‌ ಯದುಕುಲಾಚಾರ್ಯಾಃ ಕುಮಾರಾಣಾಮಿತಿ ಶ್ರುತಮ್‌ ॥ ೪೧ 


ಸಂಖ್ಯಾನಾಂ ಯಾದವಾನಾಂ ಕಃ ಕರಿಷ್ಯತಿ ಮಹಾತ್ಮನಾಮ್‌ । 
ಯತ್ರಾಯುತಾನಾಮಯುತಲಕ್ಷೇಣಾಸೇ ಸ ಆಹುಕಃ ॥ ೪೨ 


ಮಗನು ಉದಿಸಿದನು. ಆತನ ಆತ್ಮಜ ಸುಬಾಹು. ಸುಬಾಹುವಿನ ತನಯ 
ಶಾಂಶಸೇನ. ಆತನ ಪುತ್ರ ಶತಸೇನ. ಯದುವಂಶದಲ್ಲಿಹುಟ್ಟಿದವರು ಯಾರೂ 
ನಿರ್ಧನರಲ್ಲ ಅಲ್ಪಸಂತತಿಯವರೂ ಅಲ್ಪ ಅಲ್ಟಾಯುಗಳೂ ಅಲವೀರ್ಯರೂ, 
ಬ್ರಹ್ಮದ್ವೇಷಿಗಳೂ ಆ ವಂಶದಲ್ಲಿ ಹುಟ್ಟಲಿಲ್ಲ (೩೮-೩೯). ರಾಜ, 
ಯದುವಂಶದಲ್ಲಿ ಜನಿಸಿ ಎಖ್ಯಾತಕಾರ್ಯಗಳನ್ನು ಸಾಧಿಸಿದ ಪುರುಷರ 
ಸಂಖ್ಯೆಯನ್ನೆಣಿಸಲು ಹತ್ತು ಸಾವಿರ ವರ್ಷಗಳಾದರೂ ಸಾಧ್ಯವಾಗದು 
ಯದುವಂಶದ ಕುಮಾರರಿಗೆ ಪಾಠಹೇಳಿಕೊಡತಕ್ಕ ಯದುಕುಲಾಚಾರ್ಯರ 
ಸಂಖ್ಯೆಯೇ ಮೂರುಕೋಟಿ ಎಂಟುಸಾವಿರದ ಎಂಟುನೂರೆಂದು ನಾವು 
ಕೇಳಿದ್ದೇವೆ । (ಹೀಗಿರುವಾಗ ಅವರ ವಿದ್ಯಾರ್ಥಿಗಳಾದ ಯದುಕುಮಾರರ 
ಸಂಖ್ಯೆಯನ್ನು ಯಾರು ಹೇಳಬಲ್ಲರು ? ) (೪೦-೪೧). ಮಹಾತ್ಮರಾದ 
ಯದುವಂಶೀಯರನ್ನು ಯಾವನು ಎಣಿಸಬಲ್ಲನು ? ಉಗ್ರಸೇನನೇ ” ಕೋಟಿ 


೧ ಆಹುಕನೆಂದರೆ ಉಗ್ರಸೇನ, ವಸುದೇವನಲ್ಲ ಉಗ್ರಸೇನನು ಆಹುಕನ ಮಗನಾದರೂ 
ಆಹುಕ ಎಂದು ವ್ಯವಹರಿಸಲಾಗಿದೆ. ನೋಡಿ: ಭಾಗ. ೯-೨೪-೨೧; ಹರಿವಂಶ ೩೭-೨೬, 
೨೭ ; ವಿಷ್ಣುಪುರಾಣ ೪-೧೪ ವಾಕ್ಕ ೧೪-೧೬ ; ಮಹಾ. ಭಾ. ವನ. ೧೫-೨೨೫. ; ೨೦-೭; 
ಉದ್ಯೋಗ ೧೨೮-೩೯. 


ನವತಿತಮಾಧ್ಯಾಯಃ ೪೩೯ 


ದೇವಾಸುರಾಹವಹತಾ ದೈತೇಯಾ ಯೇ ಸುದಾರುಣಾಃ। 


ತೇ ಚೋತ್ಪನ್ನಾ ಮನುಷ್ಯೇಷು ಪ್ರಜಾ ದೃಷ್ತಾಬಬಾಧಿರೇ ॥ ೪೩ 
ತನ್ನಿಗ್ರಹಾಯ ಹರಿಣಾ ಪ್ರೋಕ್ತಾದೇವಾ ಯದೋಃ ಕುಲೇ | 
ಅವತೀರ್ಣಾಃ ಕುಲಶತಂ ತೇಷಾಮೇಕಾಧಿಕಂ ನಪ | ೪೪ 
ತೇಷಾಂ ಪ್ರಮಾಣಂ ಭಗವಾನ್‌ ಪ್ರಭುತ್ವೇನಾಭವದ್ದಿರಿಃ | 

ಯೇ ಚಾನುವರ್ತಿನಸಸ್ಯ ವವೃಧುಃ ಸರ್ವಯಾದವಾಃ॥ ೪೫ 
ಶಯ್ಯಾಸನಾಟನಾಲಾಪಕ್ತಿ ಕ್ರೀಡಾಸಾ ಸ್ನಾನಾದಿಕರ್ಮಸು 

ನವಿದುಃ ಸಂತಮಾತ್ಮಾನಂ ವೃಷ್ಠ ಯಃ ಕೃಷ್ಟಚೇತಸಃ | ೪೬ 


ತೀರ್ಥಂ ಚಕ್ರೇ ನ್ನಪೋನಂ ಯದಜನಿ ಯದುಷು ಸ್ಥಸರಿತ್ಪಾದಶೌಚಂ 
ಎದ್ದಿಟ್‌ಸ್ಟಿಗ್ಬಾ ಸ್ವರೂಪಂ ಯಯುರಜಿತಪರಾ 
ಶ್ರೀರ್ಯದರ್ಥೇತನ್ಯಯತ್ನಃ। 
ಯನ್ನಾಮಾಮಂಗಲಪಫ್ಲಂ ಶ್ರುತಮಥ ಗದಿತಂ 
ಯತ್ಯತೋ ಗೋತ್ರಧರ್ಮಃ 
ಕಷಸ್ಕೈತನ್ನಚಿತ್ರಂಕ್ಷಿತಿಭರಹರಣಂ ಕಾಲಚಕ್ರಾಯುಧಸ್ಯ ॥ ೪೭ 


ಲಣಶೆ 


ಕೋಟಿಗಟ್ಟಲೆ ಯಾದವರಿಂದ ಪರಿವೃತನಾಗಿದ್ದನು. ಹಿಂದೆ ದೇವಾಸುರ 
ಸಂಗ್ರಾಮದಲ್ಲಿ ಹತರಾಗಿದ್ದ ಕ್ರೂರಿಗಳಾದ ದೈತ್ಯರು ಮನುಷ್ಯಜಾತಿಯಲ್ಲಿ 
ನಾನಾರೂಪದಿಂದ ಹುಟ್ಟಿಕೊಂಡಿದ್ದರು. ಅವರು ದುಷ್ಟರಾಗಿ ಪ್ರಜೆಗಳನ್ನು ಬಾಧಿ 
ಸುತ್ತಿದ್ದರು. ಅವರನ್ನು "ನಿಗ್ರಹಿಸು ವುದಕ್ಕಾಗಿ ಶ್ರೀಹರಿಯಿಂದ ಪ್ರೇರಿತರಾದ 
ದೇವತೆಗಳು ಯದುಕುಲದಲ್ಲಿ ಅವತರಿಸಿದರು. ಮರಮಟಂಕ ಒಳಭೇದಗಳು 
ಒಟ್ಟುನೂರೊಂದು ಸಂಖೆ ಯಲ್ಲಿದ್ದವು(೪೨- ೪೪). ಅವರೆಲ್ಲರಿಗೂ ಭಗವಾನ್‌ 
ಶ್ರೀಕೃಷ್ಣನು ಪ್ರಮಾಣಭೂತನಾದ ನಾಯಕನಾಗಿದ್ದನು. ಅವನನ್ನು 
ಅನುವರ್ತಿಸಿಕೊಂಡು ಸಕಲಯಾದವರೂ ಅಭಿವೃದ್ದಿಗೆ ಬಂದರು. 
ಮಲಗುವುದು, ಕುಳಿತುಕೊಳ್ಳುವುದು, ತಿರುಗಾಡುವುದು, ಸಂಭಾಷಣೆ, 
ಸ್ನಾನ-ಮುಂತಾದ ಕಾರ್ಯಗಳಲ್ಲಿ ಶ್ರೀಕೃಷ್ಣನೊಡನಿದ್ದು ಅವನನ್ನೇ ಧ್ಯಾನಿಸುತ್ತಿದ್ದ 
ಯಾದವರು ತಮ್ಮೊಡನೆ ಪರಮಾತನೇ ಇರುವನೆಂಬುದನ್ನು ಅರಿತಿರಲಿಲ್ಲ! 
(೪೫-೨೭). ವರೀಕ್ಷಿತ ನೃಪಾಲ, ಯದುಕುಲದಲ್ಲಿಜನಿಸಿದ ಶ್ರಿ ಶ್ರೀಕೃಷ್ಣರೂಪವಾದ 


೪೪೦ ಶ್ರೀಮದ್ಭಾಗವತಂ- ದಶಮಸ್ಕಂಧಃ 


ಜಯತಿ ಜನನಿವಾಸೋ ದೇವಕೀಜನ್ನವಾದೋ 
ಯದುವರಪರ್ಷತ್ತ್ತೈರ್ದೋಭಿರಸ್ಕನ್ನಧರ್ಮಮ್‌ 
ಸ್ಲಿರಚರವೃಜಿನಪುಃ ಸುಸ್ಥಿತಶ್ರೀಮುಖೇನ 
ವ್ರಜಪುರವನಿತಾನಾಂ ವರ್ಧಯನ್‌ ಕಾಮದೇವಮ್‌ ॥ ೪೮ 
ಇತ್ನಂ ಪರಸ್ಕ ನಿಜವರ್ತ್ವರಿರಕ್ಷಯಾ$ 5ತ- 
ಲೀಲಾತನೋಸದನುರೂಪವಿಡಂಬನಾನಿ। 
ಕರ್ಮಾಣಿ ಕರ್ಮಕಷಣಾನಿ ಯದೂತಮಸ್ಕ 
ಶ್ರೂಯಾದಮುಷ್ಕ ಪದಯೋರನುವೃತ್ತಿಮಿಚ್ಛನ್‌॥ ೪೯ 





ತೀರ್ಥವು ದೇವನದಿಯಾದ ಭಾಗೀರಥಿಯನ್ನು ತನ್ನ ಪಾದತೀರ್ಥವಾಗಿ 
ಮಾಡಿಕೊಂಡು ಅದನ್ನು ಅಲ್ಪಗೊಳಿಸಿತು. ವೈರಿಗಳೂ ಸ್ನೇಹಿತರೂ ಆತನ ಸ್ವರೂಪದಲ್ಲಿ 
ಸೇರಿಹೋದರು. ಅನ್ಯರಾದ ದೇವೇಂದ್ರಾದಿಗಳು ಯಾವಳ ಕಾರುಣ್ಯ 
ಸಂಪಾದನೆಗಾಗಿ ಯತ್ನಿಸುವರೋ ಆ ಲಕ್ಷ್ಮೀದೇವಿಯು ಅಚ್ಯುತನಲ್ಲಿಯೇ 
ಸ್ಥಿರವಾಗಿ ನೆಲೆಸಿರುವಳು. ಆತನ ಪುಣ್ಯನಾಮವು ಕೇವಲ ಶ್ರುತವಾದರೂ ಸಾಕು, 
ಉಚ್ಚರಿಸಲ್ಪಟ್ಟರೂ ಸಾಕು, ಅಮಂಗಳವನ್ನು ದೂರಮಾಡುವುದು. ಆಯಾ 
ಯಷಿವಂಶಗಳಲ್ಲಿ ಬಂದಿರುವ ಮನೆತನದ ಧರ್ಮವು ಅವನಿಂದಲೇ 
ಪ್ರವರ್ತಿತವಾಗಿದೆ. (ಸರ್ವಸಂಹಾರವನ್ನು ಮಾಡುವ) ಕಾಲಚಕ್ರವನ್ನು 
ಆಯುಧವನ್ನಾಗಿ ಹಿಡಿದಿರುವ ಅಂತಹ ಶ್ರೀಕೃಷ್ಣನು ಈ ಪ್ರಕಾರವಾಗಿ 
ಭೂಭಾರವನ್ನು ಹೋಗಲಾಡಿಸಿದ್ದು ಅಚ್ಚರಿಯಲ್ಲ(೪೭). ಶ್ರೀಕೃಷ್ಣನು ಸರ್ವದಾ 
ಜಯಶಾಲಿಯಾಗಿರುವನು. ಸಕಲ ಜೀವಿಗಳಿಗೂ ನಿವಾಸಸ್ಮಾನವಾದ ಆ 
ಭಗವಂತನು ದೇವಕೀಗರ್ಭದಲ್ಲಿ ಜನಿಸಿದನೆಂಬುದು ಹೆಸರಿಗೆ ಮಾತ್ರ 
(ಬರಿಯಲೀಲೆಗಾಗಿಯೆ). ಯಾದವರನ್ನು ಸಭಾಸದರನ್ನಾಗಿ ಮಾಡಿಕೊಂಡು 
ಬಾಹುಬಲದಿಂದ ಅಧರ್ಮವನ್ನು ದೂರಮಾಡುತ್ತ (ಬ್ಬಂದಾವನದಲ್ಲಿದ್ರು, 
ಸ್ಥಾವರ ಜಂಗಮಗಳಾದ ತರು, ಲತೆ, ಗೋವು, ಹಕ್ಕಿಗಳ ಪಾಪವನ್ನು ತೊಳೆಯುತ್ತ 
ಮಂದಹಾಸಯುಕವಾದ ತನ್ನ ಶ್ರೀಮುಖದಿಂದ ವ್ರಜದಲ್ಲಿಯೂ ನಗರದಲ್ಲಿಯೂ 
ಇದ್ದವನಿತೆಯರ ಕಾಮವನ್ನುವರ್ಧಿಸುತ್ತವಿರಾಜಿಸಿದನು (೪೮). ಈ ಪ್ರಕಾರದಲ್ಲಿ 


ನವತಿತಮಾಧ್ಯಾ ಯಃ ೪೪೧ 


ಮರ್ತ್ಯಸಯಾನುಸವಮೇಧಿತಯಾ ಮುಕುಂದ- 
ಶ್ರೀಮತ್ಸಥಾಶ್ರವಣಕೀರ್ತನಚಿಂತಯ್ಯತಿ | 
ತದ್ದಾಮ ದುಸರಕ್ಕತಾಂತಜವಾಪವರ್ಗಂ 
ಗ್ರಾಮಾದ್‌ ವನಂ ಕ್ಷಿತಿಭುಜೋ5ಪಿ ಯಯುರ್ಯದರ್ಥಾಃ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ 
ದಶಮಸ್ಕಂಧೇ ಉತರಾರ್ಧೇ ನವತಿತಮಾಧ್ಯಾಯಃ 
ಶ್ರೀಮದ್ಬಾಗವತೇ ದಶಮಸ್ಕಂಧಸ್ಕ ಉತ್ತರಾರ್ಧಃ ಸಮಾಪ] 





ತಾನು ಸ್ಥಾಪಿಸಿದ ಧರ್ಮಮಾರ್ಗವನ್ನು ರಕ್ಷಿಸುವುದಕ್ಕಾಗಿ ಪರಮಾತ್ಮನು 
ಮತ್ಸ್ಯಕೂರ್ಮಾದಿ ಲೀಲಾಶರೀರಗಳನ್ನು ಧರಿಸಿದನು. ಅದಕ್ಕೆ ಅನುರೂಪವಾಗಿ 
ಅನುಕರಿಸಿದ ಆತನ ಚರಿತೆಗಳು ಪಾಪಕರ್ಮಗಳನ್ನು ನಿರ್ಮೂಲವಾಗಿ 
ತೊಳೆಯತಕ್ಕವು. ಅವುಗಳಲ್ಲಿಯೂ ಯಾದವೋತಮನಾದ ಶ್ರೀಕೃಷ್ಣನ 
ಚರಿತೆಯಲ್ಲಿ ವಿಶೇಷ ಉಂಟು. ಆತನ ಪಾದಗಳ: ಅನುವೃತ್ತಿಯನ್ನು 
ಬಯಸತಕ್ಕವರು ಈ ಚರಿತೆಗಳನ್ನು ಶ್ರವಣಮಾಡಬೇಕು (೪೯). ಮಾನವನು 
ಮುಕುಂದನ ಮಂಗಳ ಕಥೆಯನ್ನು ಶ್ರವಣಮಾಡುತ್ತ ಕೀರ್ತಿಸುತ್ತ ಚಿಂತಿಸುತ್ತ 
ಇದ್ದರೆ ಭಗವಂತನ ಪಾದಾನುವೃತ್ತಿಯು- ಭಕ್ತಿಯು- ದಿನದಿನವೂ ಹೆಚ್ಚುತ್ತ 
ಹೋಗುವುದು. ಅದರಿಂದ, ದುಸ್ತರವಾದ ಸಂಸಾರ ಪ್ರವಾಹವೇಗದಿಂದ 
ಬಿಡುಗಡೆ ಹೊಂದಿ ಮುಕುಂದನ ದಿವ್ಯಧಾಮವನ್ನು ಸೇರಿಕೊಳ್ಳುತಾನೆ. 
ಪರೀಕ್ಷಿತರಾಜ, ಇದಕ್ಕಾಗಿಯೇ ಭೂಮಿಪಾಲರೂ ಸಹ ಗ್ರಾಮಾದಿಗಳನ್ನು 
ತೊರೆದು ವನಕ್ಕೆ ಹೋಗಿದ್ದಾರೆ (೫೦). 
ಇಲ್ಲಿಗೆ ಶ್ರಿಮದ್ಭಾಗವತದ ದಶಮಸ್ಕಂಧದಲ್ಲಿತೊಂಬತ್ತನೆಯ ಅಧ್ಯಾಯ. 
ದಶಮಸ್ಕಂಧ ಸಮಾಪವಾಯಿತು. 
ಶ್ರೀಕೃಷ್ಣಾರ್ಪಣಮಸ್ತು 


೪೪೨ 





ಯಂ ಪ್ರವ್ರಜಂತಮನುಪೇತಮಪೇತಕ್ಸತ್ವಂ 
ದ್ವೈಪಾಯನೋ ವಿರಹಕಾತರ ಆಜುಹಾವ | 
ಪುತ್ರೇತಿ ತನ್ನಯತಯಾ ತರವೋsಭಿನೇದು - 
ಸಂ ಸರ್ವಭೂತಹೃದಯಂ ಮುನಿಮಾನತೋಪಸ್ತಿ॥ 


ನಿಗಮಕಲತರೋರ್ಗಲತಂ ಫಲಂ 
ಶುಕಮುಖಾದಮೃತದ್ರವಸಂಯುತಮ್‌ ॥ 

ಪಿಬತ ಭಾಗವತಂ ರಸಮಾಲಯಂ 
ಮುಹುರಹೋ ರಸಿಕಾ ಭುವಿ ಭಾವುಕಾಃ ॥ 


೪೪೩ 


ಅನುಬಂಧ 


೧. ಪಶ್ಯಾರ್ಯ ವ್ಯಸನಂ ಪ್ರಾಪಂ ಯದೂನಾಂ ತ್ಹಾದತಾಂ 
ಪ್ರಭೋ 
-ಪುಟ೩, ಅಧ್ಯಾ. ೫೦-ಶ್ಲೋ. ೧೩. 
ಇಲ್ಲಿ'ತ್ವಾವತಾಂ' ಎಂದರೇನು ) "ತ್ವಂ ಅವನ್‌ ಯೇಷಾಂ ತೇ ತ್ವಾವಂತಃ 
ತೇಷಾಂ ತ್ವಾವತಾಂ' ಎಂದು ಬಹುವ್ರೀಹಿ ಸಮಾಸ, ಅವನ್‌ ೨ ರಕ್ಷಕ. ನೀನು 
ರಕ್ಷಕನು ಯಾರಿಗೋ ಆ ಯಾದವರು ತ್ವಾವಂತರು. ನಿನ್ನಿಂದ ರಕ್ಷಿತರಾದವರು 


ಎಂದು ತಾತ್ಪರ್ಯ. ಇಲ್ಲಿ "ತ್ವದವತಾಂ' ಎಂದು ಇರಬೇಕಾಗಿತ್ತು ಇದು 
ಆರ್ಷಪ್ರಯೋಗ. 


೨. ಏವಂ ವದಂತಿ ರಾಜರ್ಷೇ ಯಷಯಃ ಕೇಚನಾನಿಫಾಃ | 
ಯತ್‌ ಸವಾಚೋ ವಿರುಧ್ಯೇತ ನೂನಂತೇನ ಸ್ಫರುಂತ್ಯುತ || 
“ಪುಟ ೨೮೩, ಅಧ್ಯಾ. ೭೭-ಶ್ಲೋ. ೩೦. 


"ಕೆಲವು ಖುಷಿಗಳು ಈ ರೀತಿ ಹೇಳುತಾರೆ. ಅದು ತಮ್ಮ ಮಾತಿಗೇ 
ವಿರುದ್ಧವಾಗುತದೆ ಎಂಬುದನ್ನು ಅವರು ಸ್ಥರಿಸಿಕೊಳ್ಳುವುದೇ ಇಲ್ಲ'-ಎಂದು ಘ್‌ 
ಶ್ಲೋಕದಲ್ಲಿಹೇಳಿದೆ. ಪೂರ್ವಾಪರ ವಿರುದ್ಧವಾದ ಒಂದು ಅಸಂಗತವನ್ನು ಇಲ್ಲಿ 
ದೂಷಿಸಲಾಗಿದೆ. ಆ ಅಸಂಗತ ಯಾವುದು?) 


ಶ್ರೀಧರೀಯ ವ್ಯಾಖ್ಯಾನದ ಅಭಿಪ್ರಾಯ ಹೀಗಿದೆ : ""ಬಲರಾಮನು 
ರಾಜಸೂಯಯಾಗಕ್ಕಾಗಿ ಇಂದ್ರಪ್ರಸ್ಥಕ್ಕೆ ಹೋಗಿರಲಿಲ್ಲ, ಶ್ರೀಕೃಷ್ಣನು 
ಹೋಗುವಾಗ ಬಲರಾಮನ ಒಪ್ಪಿಗೆಯನ್ನು ಪಡೆದು ಹೋದನು ಎಂದು ಹಿಂದೆ 
ಹೇಳಿದೆ. (ಸಂಕರ್ಷಣಮನುಜ್ಞಾಪ್ಯ. .. (೭೨-೧೩). ) ಆದ್ದರಿಂದ ಬಲರಾಮನು 
ಶ್ರೀಕೃಷ್ಣನೊಡನೆ ಹೋಗಲಿಲ್ಲ ಈ ಅಧ್ಯಾಯದ ೮ನೆಯ ಶ್ಲೋಕದಲ್ಲಿ 
"ಆಹಚಾಹಮಿಯಾತಃ ಆರ್ಯಾಮಿಶ್ರಾಭಿಸಂಗತಳ' ಎಂದಿದೆ. 


ಲಲ೪ ಶ್ರೀಮದ್ಬಾಗವತಂ- ದಶಮಸ್ಕಂಧಃ 


ಧರ್ಮರಾಯನಿಗೆ ಶ್ರೀಕೃಷ್ಣನು ಹೇಳುವ ಮಾತಿದು. "ಅಣ್ಣನೊಡನೆ ನಾನು 
ಇಂದ್ರಪ್ರಸ್ನಕ್ಕೆ ಬಂದೆನು' ಎಂದರ್ಥ. ಇದು ಪರಸ್ಪರ ವಿರುದ್ಧ ಎಂದು. 


ಇನ್ನು ಕೆಲವು ವ್ಯಾಖ್ಯಾನಕಾರರ ಮತ ಹೀಗಿದೆ : ""ಮಹಾಭಾರತದಲ್ಲಿ 
ಪಾಂಡವರು ವನವಾಸಕ್ಕೆ ಹೋಗಿದ್ದಾಗ ಶ್ರೀಕೃಷ್ಣನು ಕಾಮ್ಯಕವನಕ್ಕೆ ಬಂದು ""ನಾನು 
ಸಾಲ್ವನೊಡನೆ ಯುದ್ಧಾನಕನಾದ್ದರಿಂದ ನಿಮ್ಮ ದ್ಯೂತವಿಚಾರ ಗೊತ್ತಾಗಲಿಲ್ಲ 
ಗೊತ್ತಾಗಿದ್ದರೆ ದ್ಯೂತವನ್ನುತಡೆಯುತ್ತಿದ್ದೆ'' ಎಂದು ಹೇಳಿದ್ದಾನೆ. (ಅರಣ್ಯಪರ್ವ 
೧೩, ೧೩-೨೨) ಆದ್ದರಿಂದ ಭಾಗವತದಲ್ಲಿ ಹಿಂದೆ ಹೇಳಿದ ಪ್ರಕಾರ ಶ್ರೀಕೃಷ್ಣನು 
ಇಂದ್ರಪ್ರಸ್ನದಲ್ಲಿರುವಾಗ ಸಾಲ್ವನು ದ್ವಾರಕೆಗೆ ಬಂದನೆಂಬುದು ಅಸಂಗತ''. 


ಅಲ್ಲದೆ ಈ ವ್ಯಾಖ್ಯಾನಕಾರರು ಮೇಲಿನ ಶ್ಲೋಕಕ್ಕೆ ಅರ್ಥಹೇಳುವಾಗ 
ಕೇಚಿ* ನಾನ್ವಿತಾಃ ಎಂದು ಬಿಡಿಸಿ, ನಾನ್ಹಿತಾಃ: ಪೂರ್ವಪರಾನುಸಂಧಾನರಹಿತ ರಾದ, 
ಕೇ ಚ -ಕೆಲವರು ಎಂದು ತಿಳಿಸಿದ್ದಾರೆ. ಆದರೆ ''ಕೇಚನ: ಕೆಲವು, ಅನ್ವಿತಾಃ 
2 ಅನು-ಇತಾಃ ೭ ಇನ್ನೊಬ್ಬರನ್ನು ಅನುಸರಿಸತಕ್ಕವರು '' ಎಂದು ಅರ್ಥ 
ಹೇಳುವುದು ಸರಳವಾದದ್ದು ಇದು ಹೇಗಾದರೂ ಇರಲಿ. ಮೇಲೇ ಹೇಳಿದ 
ಎರಡು ಅಸಂಗತಗಳೂ ಸರಿಯಲ್ಲವೆಂದು ನಮ್ಮ ಅಭಿಪ್ರಾಯ. 


"ಏವಂ ವದಂತಿ ರಾಜರ್ಷೇ' ಎಂಬ ಶ್ಲೋಕದಲ್ಲಿ "ಈ ರೀತಿ ಕೆಲವರು 
ಹೇಳುತ್ತಾರೆ' ಎಂದು ತಿಳಿಸಲಾಗಿದೆ. ಯಾವ ರೀತಿ ಹೇಳುತಾರೆ - ಎಂದಾಗ ಇದಕ್ಕೆ 
ಅವ್ಯವಹಿತ ಪೂರ್ವದಲ್ಲಿಹೇಳಿದ್ದನ್ನೇ ಗ್ರಹಿಸಬೇಕಾಗುತ್ತದೆ. ಅದನ್ನು ಬಿಟ್ಟುಹಿಂದೆ 
೭೨ನೆಯ ಅಧ್ಯಾಯದಲ್ಲಿ ಸೂಚಿತವಾದ್ದಕ್ಕೂ ಈ ಅಧ್ಯಾಯದ ೨೨ ಶ್ಲೋಕಗಳ 
ಹಿಂದೆ ಸೂಚಿತವಾದ್ದಕ್ಕೂ ಗಂಟುಹಾಕಿ ಎರೋಧವನ್ನೆತ್ತಿ ಈಗ "ಏವಂ ವದಂತಿ' 
ಎಂದು ಹೇಳುತ್ತಾರೆಯೆ ? ಇದು ಅಸಂಭಾವೃ. 


ಇನ್ನು ಮಹಾಭಾರತದ ಅರಣ್ಯಪರ್ವದ ಒಂದು ಸಂಗತಿಯನ್ನು 
ಮನಸ್ಸಿನಲ್ಲಿಟ್ಟುಕೊಂಡು ಈಗ ಇದಕ್ಕಿದ್ದಂತೆ "ಏವಂ ವದಂತಿ' ಎಂದು 
ವಿರೋಧವನ್ನೆತಬಹುದೆ 9 ಹಾಗೆ ಮಾತಾಡಿದರೆ ಪರೀಕ್ಷಿತನಿಗೆ ತಿಳಿದೀತೆ ? 
ಒಳ್ಳೆಯದು. ಬಲರಾಮನು ರಾಜಸೂಯಕ್ಕೆ ಹೋಗಿದ್ದನೆ ? ಇಲ್ಲವೆ ? ಶುಕರು 
ವಿರೋಧವನ್ನೆಲ್ಲಿ ಪರಿಹರಿಸಿದರು ? 


೪೪೫ 


ಇಲ್ಲಿರುವ ಅಸಂಗತ ಇಷ್ಟ: ಸರ್ವಜ್ಞನಾದ ಶ್ರೀಕೃಷ್ಣನಿಗೆ ಸಾಲ್ವನ ಮಾಯೆ 
ತಿಳಿಯದೆ ಇದ್ದೀತೆ ? ವಸುದೇವನು ಸತನೆಂಬುದನ್ನು ಆತನು ನಂಬುತ್ತಾನೆಯೆ 9 
ನಿತ್ಯಮುಕನಿಗೆ ಶೋಕಮೋಹಗಳುಂಟೆ ? ಆದ್ದರಿಂದ ತಂದೆ ಸತ್ತನೆಂದು ನಂಬಿ 
ಅವನು ದುಃಖಿತನಾಗಲಿಲ್ಲ "ಪ್ರಕೃತಿಂ ಗತಃ ಎನ್ನುವುದೇ ಅಸಂಗತ. ಕೆಲವರು 
ಹಾಗೆ ಹೇಳುತ್ತಿರುವುದು. . ಅಂಧಪರಂಪರೆಯಿಂದ. ವಸ್ತು 
ತತ್ತ್ವವೇನೆಂದರೆ-ಎಂದು ಯೋಜನೆ ಮಾಡಬೇಕು. ಇದಕ್ಕೆ ಎವರಣೆ 


ಸಮಾಧಾನಗಳು ಮುಂದಿನ ಶ್ಲೋಕಗಳಲ್ಲಿ ಬರುತ್ತವೆ. 


ಬಲರಾಮನು ರಾಜಸೂಯಯಾಗಕ್ಕೆ ಹೋಗಿರಲಿಲ್ಲವೆಂದು 
ವ್ಯಾಖ್ಯಾನಕಾರರು ಹೇಳುತಾರೆ. ಅದೂ ಸರಿಯೆನಿಸುವುದಿಲ್ಲ ಮಹಾಭಾರತದ 
ಪ್ರಕಾರ ಬಲರಾಮನು ಯಾಗಕ್ಕೆ ಹೋಗಿದ್ದನು- 
ಅಗಚ್ಛತ್‌ ಪಾಂಡವೇಯಸ್ಯ ಯಜ್ಞಂ ಸಮರದುರ್ಜಯಃ। 
ರಾಮಶೆವಾನಿರುದ್ದಶ್ಚ! - ಸಭಾಪರ್ವ ೩೪-೧೫. 


ವ್ಯಾಸರ ಹೇಳಿಕೆಯನ್ನು ಶುಕರು ಖಂಡಿಸುತ್ತಾರೆನ್ನುವುದೇ ಅಸಂಗತ. 
ವಾಸವವೇನೆಂದರೆ, ಬಲರಾಮನು ರಾಜಸೂಯಕ್ಕೆ ಶ್ರೀಕೃಷ್ಣನ ಜೊತೆಗೆ 
ಹೋಗಲಿಲ್ಲ ಶ್ರೀಕೃಷ್ಣನು ಹೋದ ಹಲವಾರು ತಿಂಗಳಮೇಲೆ ರಾಜಸೂಯ 
ನಡೆದಿದೆ. ಆ ಸಮಯದಲ್ಲಿ ಬಲರಾಮನು ಹೋಗಿದ್ದಾನೆ. ಮಹಾಭಾರತದ 
ಪ್ರಕಾರವಾಗಿಯೂ ಇದು ಸರಿ. ಇದಕ್ಕೆ ಅನುಗುಣವಾಗಿ 'ಆರ್ಯಮಿಶ್ರಾಭಿ- 
ಸಂಗತಃ ಎಂಬುದಕ್ಕೆ ನಾವು ಅರ್ಥವನ್ನು ಬರೆದಿದ್ದೇವೆ. ನೋಡಿರಿ (೭೭-೮). 

ಶ್ರೀಕೃಷ್ಣನು ಇಂದ್ರಪ್ರಸ್ಥದಲ್ಲಿರುವಾಗ ಸಾಲ್ವನು ದ್ವಾರಕೆಗೆ ಬಂದನೆಂಬುದೂ 
ಅಸಂಗತವಲ್ಲ ಇಂದ್ರಪ್ರಸ್ಥದಲ್ಲಿದ್ದಾಗ ಸಾಲ್ವನು ಮುತ್ತಿಗೆ ಹಾಕಿದ್ದು ಶ್ರೀಕೃಷ್ಣನಿಗೆ 
ಗೊತ್ತಿರಲಿಲ್ಲ ವಾಪಸು ದ್ವಾರಕೆಗೆ ಬಂದಮೇಲೆ ಗೊತ್ತಾಯಿತು. ಅನಂತರ 
ಯುದ್ಧಾರಂಭ. ಅದೇ ಸಮಯದಲ್ಲಿ ಇತ್ತ ಪಾಂಡವರ ಜೂಜು ನಡೆಯಿತು. 
ಯುದ್ಧದಲ್ಲಿ ತೊಡಗಿದ್ದ ಶ್ರೀಕೃಷ್ಣನಿಗೆ ಜೂಜಿನ ವಿಷಯ ತಿಳಿಯಲಿಲ್ಲ ಇದರಲ್ಲಿ 


ಣ ಗ 
ವಿರೋಧವೇನಿದೆ 9 


೪೪೬ 


ಸವೈ ಸತ್ತರ್ಮಣಾಂ ಸ ಸಾಕ್ಷಾತ್‌ ದ್ವಿಜಾತೇರಿಹ ಸ ಸಂಭವಃ । 
ಅ. es ರಂಗ ಯತ್ರಾಶ್ರಮಿಣಾಂ ಯಥಾಹಂ 

ಜ್ಞಾನದೋ ಗುರುಃ ॥ 

-ಪುಟ ೩೦೭. ಅಧ್ಯಾ. ೮೦- ಶ್ಲೋ. ೩೨. 

ನಾವು ಬರೆದಿರುವ ತಾತ್ತರ್ಯಕ್ಕೆ ಅನುಗುಣವಾಗಿ ಇದರ ಅನ್ವಯಾನು ಸಾರಿ 

ಅರ್ಥ ಹೀಗೆ: ಅಂಗ-ಅಯ್ಯಾ, ಇಹ- ಈ ಗುರುಕುಲದಲ್ಲಿ, ಯತ್ರ- 

(ಯಾವಾತನಲ್ಲಿ) ಯಾರಿಂದ, ದ್ವಿಜಾತೇ- ದ್ವಿಜನಿಗೆ, ಸ ಸತ್ಯರ್ಮಣಾಂ- ವೈದಿಕ ಮತ್ತು 

ಲ್‌ಾಕಿಕ ಸತ್ಯ ರ್ಮಗಳಿಗೆ ಸಾಕ್ಷಾತ್‌- ಪ್ರತ್ಯಕ್ಷವಾಗಿ, ಸಂಭವಃ- 

ಉತ್ಪತ್ತಿಯಾಗುವುದೋ, ಸಃ-ಅವನು, 'ಆಶ್ರಮಿಣಾಂ- ಬ್ರಹ್ಮಚಾರಿ ಮೊದಲಾದ 

ಎಲ್ಲ ಆಶ್ರಮಿಗಳಿಗೂ, ಆದ್ಯಃ- ಮೊದಲನೆಯ ಗುರು, ಯಥಾ-ಹೇಗೆ, 

ಅಹಂನಾನು, ಜ್ಞಾನಪ್ರದೋ ಗುರುಃ- -(ಎಲ್ಲರಿಗೂ) ಜ್ಞಾನಪ್ರದನಾದ ಗುರುವೋ 
ಹಾಗೆ. 


ವಿವರಣೆ :- ಗುರುಕುಲದಲ್ಲಿ ದ್ವಿಜನಿಗೆ ವೇದವೇದಾಂಗಗಳ ಜ್ಞಾನ 
ದೊರೆಯುತದೆ. ಅಲ್ಲಿಯ ಗುರು ಕರ್ಮಮಾರ್ಗವನ್ನು ಬೋಧಿಸತಕ್ಕವ 
ಅವನು ಮೊದಲನೆಯ ಗುರು. ಮೋಕ್ಷಪ್ರದವಾದ ತತ” ಶೈ ಜ್ಞಾನವು 
ಅನುಗ್ರಹದಿಂದಲೇ ಲಭಿಸತಕ್ಕದ್ದು "ಮೋಕ್ಷಮಿಚ್ಛೇತ್‌ ಜನಾರ್ದನಾತ್‌' 
ಆದ್ದರಂದ ಭಗವಂತನು ಮೋಕ್ಷಪ್ರದನಾದ ಗುರು. ಕರ್ಮಮಾರ್ಗವು 
ಚಿತ್ರಶುದ್ದಿಯ ದ್ವಾರಾ ಮೋಕ್ಷಕ್ಕೆ ಸಾಧನ. 


೪. ಎಂಬತ್ತೇಳನೆಯ ಅಧ್ಯಾಯದಲ್ಲಿ ಬರುವ ವೇದಸುತಿಯಲ್ಲಿ ಮೂಲ 
ಶ್ಲೋಕಗಳು ಕಠಿಣವಾಗಿವೆ. ಪ್ರಾಚೀನ ವ್ಯಾಖ್ಯಾನಕಾರರಾದ ಶ್ರೀಧರಸ್ವಾಮಿಗಳು 
ಈ ಶ್ಲೋಕಗಳ ಅರ್ಥವನ್ನು ವಿವರಿಸುತ್ತ ಸರಳವಾದ ಶ್ಲೋಕಗಳನ್ನು ಸ್ವತಃ ಎರಚಿಸಿ 
ತಮ್ಮ ವ್ಯಾಖ್ಯಾನದಲ್ಲಿ ಸೇರಿಸಿದ್ದಾರೆ. ಅವುಗಳನ್ನು ಕೆಳಗೆ ಬರೆದಿದೆ. ಶ್ಲೋಕದ 
ಮೊದಲು ಬರೆದಿರುವ ಸಂಖ್ಯೆ ಈ ಅಧ್ಯಾಯದ ಮೂಲ ಶ್ಲೋಕಗಳಿಗೆ 
ಸಂಬಂಧಿಸಿದ್ದು ಕಡೆಯದು ಕ್ರಮಸಂಖ್ಯೆ. 


೧೪. ಜಯ ಜಯಾಜಿತ ಜಹ್ಯಗಜಂಗಮಾ- 
ವೃತಿಮಜಾಮುಪನೀತ ಮೃಷಾಗುಣಾಂ | 
ನ ಹಿ ಭವಂತಮೃತೇ ಪ್ರಭವಂತ್ಯಮೀ 
ನಿಗಮಗೀತಗುಣಾರ್ಣವ ತಾನವ ॥ ೧ 


೧೫. 


೧೬. 


೧೭. 


೧೮. 


೧೯. 


೨೦. 


೨೦. 


೨೨. 


ದ್ರುಹಿಣ ವಹ್ನಿರವೀಂದ್ರ ಮುಖಾಮರಾ 
ಜಗದಿದಂ ನ ಭವೇತ್‌ ಪೃಥಗುತ್ನಿತಂ । 
ಬಹುಮುಖ್ಯ್ಛೆರಪಿ ಮಂತ್ರಗಣ್ಳೆರಜ- 
ಸ್ವ್ಯಮುರುಮೂರ್ತಿರತೋ ವಿನಿಗದ್ಯಸೇ ॥ 


ಸಕಲವೇದಗಣೇರಿತ ಸದ್ಗುಣ- 
ಸಮಿತಿ ಸರ್ವಮನೀಷಿಜನಾ ರತಾಃ | 
ತ್ವಯಿ, ಸುಭದ್ರ ಗುಣಶ್ರವಣಾದಿಭಿಃ 
ತವ ಪದಸ್ಮರಣೇನ ಗತಕ್ಷಮಾಃ ॥ 
ನರವಪುಃ ಪ್ರತಿಪದ್ಯ ಯದಿ ತ್ವಯಿ 
ಶ್ರವಣವರ್ಣನಸಂಸ್ಕರಣಾದಿಭಿಃ 
ನರಹರೇ ನ ಭಜಂತಿ ನೃಣಾಮಿದಂ 
ದೃತಿವದುಚ್ಚ್ಚಸಿತಂ ವಿಫಲಂ ತತಃ ॥ 


ಉದರಾದಿಷು ಯಃ ಪುಂಸಾಂ ಚಿಂತಿತೋ ಮುನಿವತ್ಮಭಿಃ । 
ಹಂತಿ ಮೃತ್ಯುಭಯಂ ದೇವೋ ಹೃದ್ಧತಂ ತಮುಪಾಸ್ಥಹೇ || 
ಸ್ವನಿರ್ಮಿತೇಷು ಕಾರ್ಯೇಷು ತಾರತಮ್ಯ ವಿವರ್ಜಿತಮ್‌ । 
ಸವಾ ೯ನುಸ್ಯೂತಸನ್ನಾತ್ರಂ ಭಗವಂತಂ ಭಜಾಮಹೇ ॥ 
ತ್ವದಂಶಸ್ಯ ಮಹೇಶಾನ ತ್ರನ್ನಾಯಾಕೃತಬಂಧನಮ್‌ | 
ತ್ರದಂಘಫ್ರಸೇವಾಮಾದಿಶ್ಯ ಪರಾನಂದ ನಿವರ್ತಯ ॥ 
(ತ್ವನ್ಮಾಯಾಕೃತಬಂಧನಂ ನಿವರ್ತಯೇತ್ಯನ್ವಯಃ ) 
ತ್ವತ್ಯಥಾಮೃತಪಾಥೋಧಔೌ ವಿಹರಂತೋ ಮಹಾಮುದಃ। 
ಕುರ್ವಂತಿ ಕೃತಿನಃ ಕೇಚಿಚ್ಛತುರ್ವರ್ಗಂ ತೃಣೋಪಮಮ್‌ [ 
ತ್ವಯ್ಯಾತ್ಮನಿ ಜಗನ್ನಾಥೇ ಮನ್ನನೋ ರಮತಾಮಿಹ । 

ಕದಾ ಮಮೇದೃಶಂ ಜನ್ಮ ಮಾನುಷಂ ಸಂಭವಿಷ್ಯತಿ ॥1 


೪೪೭ 


೪೪೮ 


೨೩. 


೨೪. 


೨೫. 


೨೬. 


೨೭. 


೨೮. 


೨೯. 


೩೦. 


ಚರಣಸ್ನರಣಂ ಪ್ರೇಮ್ನಾ ತವ ದೇವ ಸುದರ್ಲಭಮ್‌ । 
ಯಥಾಕಥಂಚಿನ್ನೃಹರೇ ಮಮ ಭೂಯಾದಹರ್ನಿಶಮ್‌ ॥ 


ಕ್ವಾಹಂ ಬುದ್ಧ್ಯಾದಿಸಂರುದ್ಧಃ ಕ್ಕ ಚ ಭೂಮನ್‌ ಮಹಸವ। 


00 


ದೀನಬಂಧೋ ದಯಾಸಿಂಧೋ ಭಕ್ತಿಂ ಮೇ ನೃಹರೇ ದಿಶ॥ ೧೧ 


ಮಿಥ್ಯಾತರ್ಕಸುಕರ್ಕಶೇರಿತ ಮಹಾವಾದಾಂಧಕಾರಾಂತರ- 


ಭ್ರಾಮ್ಯನೃಂದಮತೇರಮಂದಮಹಿಮಂಸ್ಕ್ರಜ್ಞಾನವರ್ತ್ವಾಸ್ಫುಟಮ್‌। 


ಶ್ರೀಮನ್ಮಾಧವ ವಾಮನ ತ್ರಿನಯನ ಶ್ರೀಶಂಕರ ಶ್ರೀಪತೇ 


ಗೋವಿಂದೇತಿ ಮುದಾ ವದನ್ನಧುಪತೇ ಮುಕ; ಕದಾ ಸ್ಯಾಮಹಮ್‌ || 


ಯತ್‌ಸತ್ತೃತಃ ಸದಾ ಭಾತಿ ಜಗದೇತದಸತ್‌ ಸ್ವತಃ। 
ಸದಾಭಾಸಮಸತ್ಕ ಸಿನ್‌ ಭಗವಂತಂ ಭಜಾಮ ತಮ್‌ ॥ 


ತಪಂತು ತಾಪೈಃ ಪ್ರಪತಂತು ಪರ್ವತಾತ್‌ 
ಅಟಂತು ತೀರ್ಥಾನಿ ಪಠಂತು ಚಾಗಮಾನ್‌ । 
ಯಜಂತು ಯಾಗೈೆರ್ವಿವದಂತು ವಾದ್ಧೆಃ 
ಹರಿಂ ವಿನಾ ನೃವ ಮೃತಿಂ ತರಂತಿ || 


ಅನಿಂದ್ರಿಯೋ5ಪಿ ಯೋ ದೇವಃ ಸರ್ವಕಾರಕಶಕಿದೃತ್‌ | 
ಸರ್ವಜ್ಞಃ ಸರ್ವಕರ್ತಾ ಚ ಸರ್ವಸೇವ್ಯಂ ನಮಾಮಿ ತಮ್‌ ॥ 


ತ್ವದೀಕ್ಷಣವಶಕ್ಷೀಭಮಾಯಾಬೋಧಿತಕರ್ಮಭಿಃ । 
ಜಾತಾನ್‌ ಸಂಸರತಃ ಖಿನ್ನಾನ್‌ ನೃಹರೇ ಪಾಹಿ ನಃ ಪಿತಃ॥ 


ಅಂತರ್ಯಂತಾ ಸರ್ವಲೋಕಸ್ಯ ಗೀತಃ 
ಶ್ರುತ್ಯಾ ಯುಕ್ಸಾಚೈವಮೇವಾವಸೆ ಸೇಯಃ। 
ಯಃ ಸರ್ವಜ್ಞಃ ಸರ್ವಶಕಿನಣ್ಣಿಸಿಂಹಃ 

ಶ್ರೀಮಂತಂ ತಂ ಚೇತಸೈವಾವಲಂಬೇ॥ 


೧೩ 


(೧೫ 


೧೬ 


೧೭ 


೩0. 


೩೨. 


೩೩. 


೩೪. 


೩೫. 


೩೬, 


೪೪೯ 


ಯಸ್ಸಿನ್ನುದ್ಯ ದ್ವಿಲಯಮಪಿ ಯದ್ಭಾತಿ ವಿಶ್ವಂ ಲಯಾದೌ 
ಜೀವೋಪೇತಂ ಗುರುಕರುಣಯಾ ಕೇವಲಾತ್ಮಾವಬೋಧೇ 
ಅತ್ಯಂತಾಂತಂ ವ್ರಜತಿ ಸಹಸಾ ಸಿಂಧುವತ್‌ ಸಿಂಧುಮಧ್ಯೇ 


ಮಧ್ಯೇಚಿತೆಂ ತ್ರಿಭುವನಗುರುಂ ಭಾವಯೇ ತಂ ನೃಸಿಂಹಮ್‌ ॥ 
(ಸಿಂಧುಮಧ್ಯೇ: ಸಮುದ್ರಮಧ್ಯೇ, ಸಿಂಧುವತ್‌:- ನದೀವತ್‌ ) 


ಸಂಸಾರಚಕ್ರಕ್ರಕಚೈರ್ವಿದೀರ್ಣಂ 
ಉದೀರ್ಣನಾನಾವಿಧತಾಪತಪಮ್‌ । 

ಕಥಂಚಿದಾಪನ್ನಮಿಹ ಪ್ರಪನ್ನಂ 

ತ್ವಮುದ್ದರ ಶ್ರೀನೃಹರೇ ನೃಲೋಕಮ್‌ ॥ ೧೯ 
ಯದಾ ಪರಾನಂದಗುರೋ ಭವತ್ತದೇ 

ಪದಂ ಮನೋ ಮೇ ಭಗವನ್‌ ಲಭೇತ। 

ತದಾ ನಿರಸ್ತಾಖಿಲಸಾಧನಶ್ರಮಃ 

ಶ್ರಯೇಯ ಸೌಖ್ಯಂ ಭವತಃ ಕೃಪಾತಃ॥ ೨೦ 


ಭಜತೋ ಹಿ ಭವಾನ್‌ ಸಾಕ್ಷಾತ್‌ ಪರಮಾನಂದಚಿದ್ರನಃ। 
ಆತ್ಮೈವ ಕಿಮತಃ ಕೃತ್ಯಂ ತುಚ್ಚದಾರಸುತಾದಿಭಿಃ || ೨೧ 


ಮುಂಚನ್ನಂಗತದಂಗಸಂಗಮನಿಶಂ ತ್ವಾಮೇವ ಸಂಚಿಂತಯನ್‌ 
ಸಂತಃ ಸಂತಿ ಯತೋ ಯತೋ ಗತಮದಾಸಾನಾಶ್ರಮಾನಾವಸನ್‌ । 
ನಿತ್ಯಂ ತನ್ನುಖಪಂಕಜಾದ್ವಿಗಲಿತತ್ವತ್ಪುಣ್ಯಗಾಥಾಮೃತ- 

ಸ್ರೋತಃ ಸಂಪ್ಲವಸಂಪುುತೋ ನರಹರೇ ನ ಸ್ಯಾಮಹಂ ದೇಹಬಭೃತ್‌॥ ೨೨ 
ಉದ್ಭೂತಂ ಭವತಃ ಸತೋ ಪಿ ಭುವನಂ ಸನ್ನೈವ ಸರ್ಪಃ ಸ್ರಜಃ 
ಕುರ್ವನ್‌ ಕಾರ್ಯಮಪೀಹ ಕೂಟಕನಕಂ ವೇದೋತಪಿ ನೈವಂ ಪರಃ। 
ಅದ್ಹೈತಂ ತವ ಸತ್‌ಪರಂತು ಪರಮಾನಂದಂ ಪದಂ ತನ್ನುದಾ 

ವಂದೇ ಸುಂದರಮಿಂದಿರಾನುತ ಹರೇ ಮಾ ಮುಂಚ ಮಾಮನತಮ್‌ ॥ 


೪೫೦ 


ಇದಿ 


೩೮. 


ರ, 


೪೦. 


೪(). 


ಮುಕುಟ ಕುಂಡಲಕಂಕಣಕಿಂಕಿಣೀ- 
ಪರಿಣತಂ ಕನಕಂ ಪರಮಾರ್ಥತಃ। 
ಮಹದಹಂಕೃತಿಖಪ್ರಮುಖಂ ತಥಾ 
ನರಹರೇ ನ ಪರಂ ಪರಮಾರ್ಥತಃ॥ ೨೪ 


ನೃತ್ಯಂತೀ ತವ ವೀಕ್ಷಣಾಂಗಣಗತಾ ಕಾಲಸ್ವಭಾವಾದಿಭಿಃ 

ಭಾವಾತ್‌ ಸತ್ತರಜಸಮೋಗುಣಮಯಾನುನ್ನೀಲಯಂತೀ ಬಹೂನ್‌ | 
ಮಾಮಾಕ್ರಮ್ಯ ಪದಾ ಶಿರಸ್ಯತಿಭರಂ ಸಂಮರ್ದಯತ್ಯಾತುರಂ 
ಮಾಯಾ ತೇ ಶರಣಂ ಗತೋ ಸ್ಥಿನೃಹರೇ ತ್ವಾಮೇವ ತಾಂ ವಾರಯ॥ 


ದಂಭನ್ಯಾಸಮಿಷೇಣ ವಂಚಿತಜನಂ ಭೋಗೈಕಚಿಂತಾತುರಂ 
ಸಂಮುಹ್ಯಂತಮಹರ್ನಿಶಂ ವಿರಚಿತೋದ್ಯೋಗಕ್ಷಮೈರಾಕುಲಮ್‌ । 
ಆಜ್ಞಾಲಂಫಿನಮಜ್ಞಮಜ್ಞ ಜನತಾಸಂಮಾನನಾಸಂಮದಂ 
ದೀನಾನಾಥದಯಾನಿಧಾನ ಪರಮಾನಂದ ಪ್ರಭೋ ಪಾಹಿಮಾಮ್‌ ॥ 
ಅವಗಮಂತವ ಮೇ ದಿಶ ಮಾಧವ 

ಸ್ಫುರತಿ ಯನ್ನಸುಖಾಸುಖಸಂಗಮಃ 

ಶ್ರವಣವರ್ಣನಭಾವಮಥಾಪಿ ವಾ 


ನಹಿಭವಾಮಿ ಯಥಾ ವಿಧಿಕಿಂಕರಃ ಬೆ 
ದ್ಯುಪತಯೋ ವಿದುರಂತಮನಂತ ತೇ 

ನ ಚ ಭಯಾನ್ನ ಗಿರಃ ಶ್ರುತಿಮೌಲಯಃ | 

ತ್ವಯಿ ಫಲಂತಿ ಯತೋ ನಮ ಇತ್ಯತೋ 

ಜಯ ಜಯೇತಿ ಭಜೇ ತವ ತತ್ಪದಮ್‌ ॥ ೨೮ 


೫. ಜನಿಮಸತಃ ಸತೋ ಮೃತಿಮುತಾತ್ಮನಿ ಯೇ... ॥ 
ಅಧ್ಯಾ. ೮೭- ಶ್ಲೋ.೨೫. 


ಸತಃ ಜನಿಂ-ಮೊದಲು ಇಲ್ಲದೆ ಇರುವುದಕ್ಕೆ ಹೊಸದಾಗಿ ಉತ್ಪತ್ತಿಯನ್ನು 


ಕೆಲವರು ಹೇಳುತಾರೆ. ಅಸತ್‌ ಎಂಬುದಕ್ಕೆ ಇಲ್ಲಿ ಎರಡು ಅರ್ಥಗಳನ್ನು 


೪೫೧ 


ಇಟ್ಟುಕೊಳ್ಳಬಹುದಾಗಿದೆ. ಅಸತ್‌-ಇಲ್ಲದೆ ಇದ್ದ ಜಗತ್ತು ಅಸತ್‌-ಇಲ್ಲದೆ ಇದ್ದ 
ಬ್ರಹ್ಮತ್ತ. ವಿವರಣೆ- 
೧.ತಾರ್ಕಿಕರು ಅಸತ್‌ಕಾರ್ಯವಾದಿಗಳು. ಯಾವ ಕಾರ್ಯವೂ ಮೊದಲು 


ಇರುವುದಿಲ್ಲ ಹೊಸದಾಗಿ ಹುಟ್ಟುತದೆ ಎಂದು ಹೇಳುತ್ತಾರೆ. ಜಗತ್ತುಕಾರ್ಯ 
ಇದು ಮೊದಲು ಇರಲಿಲ್ಲ ಹೊಸದಾಗಿ ಹುಟ್ಟಿದೆ ಎಂದು ಅವರು ಹೇಳುತಾರೆ. 


ಜೀವರು ಮೊದಲು ಬ್ರಹ್ಮವಾಗಿರುವುದಿಲ್ಲ ಮೋಕ್ಷದಲ್ಲಿ ಅವರಿಗೆ ಬ್ರಹ್ನತ್ವ 
ಬರುತ್ತದೆ. ಮೊದಲು ಇಲ್ಲದ ಬ್ರಹ್ಮಭಾವ ಹೊಸದಾಗಿ ಬರುತ್ತದೆ ಎಂದು 
ಪಾತಂಜಲಿ-ಮೊದಲಾದವರು ಹೇಳುತಾರೆ. ಅಸತಿನಿಂದ- ಶೂನ್ಯ ದಿಂದ ಜಗತ್ತು 


ಹುಟ್ಟಿದೆಯೆಂದು ಬೌದ್ಧಮತಾನುಸಾರವಾಗಿಯೂ. ಅರ್ಥ ಹೇಳಬಹುದು. 


ಜಗತ್ತುಮಾಯಾಕಲ್ಲಿತವಾದ್ದರಿಂದ ಇದು ಹೊಸದಾಗಿ ಹುಟ್ಟಿದ್ದಲ್ಲ ಜೀವನಿಗೆ 
ಬ್ರಹ್ಮತ್ವ ಹೊಸದಾಗಿ ಬರುವುದಿಲ್ಲ, ಅವನು ಬ್ರಹ್ಮವಾಗಿಯೇ ಇದ್ದಾನೆ ಎಂದು 
ವೇದಾಂತಿಗಳ ಮತ. 


"ಕಥಮಸತಃ ಸಜ್ಜಯೇತ' ಇತ್ಯಾದಿ ಪ್ರಮಾಣಗಳಿರುವುದರಿಂದ 
ಶೂನ್ಯವಾದವೂ ನಿಲ್ಲುವುದಿಲ್ಲ 


ಏಕವಿಂಶತಿದುಃಖಗಳು: ಹಸಿವು, ನೀರಡಿಕೆ, ಶೋಕ, ಮೋಹ, ಮುಪ್ಪು 
ಮರಣ-ಎಂಬ ಷಡೂರ್ಮಿಗಳು, ಪಂಚಜ್ಞಾನೇಂದ್ರಿಯಗಳು, ಶಬ್ದ ಸ್ಪರ್ಶ, 
ರೂಪ, ರಸ, ಗಂಧಗಳೆಂಬ ಪಂಚವಿಷಯಗಳು, ಮನಸ್ಸು ಸಂಕಲ್ಪ ಸುಖ, ದುಃಖ 
ಶರೀರ. 


ಸುಖವೆಂದರೆ ವೈಷಯಿಕ ಸುಖ. ಅದು ದುಃಖನಿಯತವಾದ್ದರಿಂದ ಏಕವಿಂಶತಿ 
ದುಃಖಗಳಲ್ಲಿ ಅದನ್ನೂ ಪರಿಗಣಿಸಲಾಗಿದೆ. 


ಇವು ಆತ್ಮಸಂಬಂಧಿಗಳೆಂದು ನೈಯಾಯಿಕರ ಮತ. ಆತ್ಮನು ನಿತ್ಯ ಶುದ್ಧನೆಂದೂ 
ಆತನಿಗೆ ಇವುಗಳ ಸಂಬಂಧವೇ ಇಲ್ಲವೆಂದೂ ವೇದಾಂತಿಗಳ ಮತ. 








